೪ ಆಯುಷ್‌ ಇಲಾಖೆ, ಕರ್ನಾಟಕ ಕುರ್ಣಾರ 


ಆಹಾರದಿಂದ ಆರೋಗ್ಯ 


ಪಧಾನ ಸಂಪಾದಕರು 
ಶ್ರೀ ಗಾ.ನಂ. ಶ್ರೀಕಂಠಯ್ಯ, ಭಾಅ.ಸ. 
ನಿರ್ದೇಶಕರು, ಆಯುಷ್‌ ಇಲಾಖೆ, ಕರ್ನಾಟಕ ಸರ್ಕಾರ, ಬೆ೦ಗಳೂರು. 


ಲೇಖಕರು 
ಡಾ. ಕೆ. ಎಸ್‌. ಉಮಾಶಂಕರ್‌ 
ಡಾ. ಮೈತ್ರೇಯಿ ಆರ್‌.ಸಿ. 
ಡಾ. ವಿಜಯಲಕ್ಷಿ ಜೆ. ಹನ್ನೆರಡಮಠ 


ಪ್ರಕಾಶಕರು 
ಆಯುಷ್‌ ಇಲಾಖೆ, ಬೆಂಗಳೂರು. 
ಮತ್ತು 
ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ 


Aaharadinda Aarogya 


Publishers : Department of AYUSH, 
Government of Karnataka 
and 
National Rural Health Mission 


Copyright : Department of AYUSH, 
Government of Karnataka 


Year of publication : 2011-12 


Pages 3 1021232 

Price 

Design & Layout : Dr. Satish Sringeri 
Printers : Raja Printers 


No. 59, IV Cross, Lalbagh Road 
K.S. Garden, Bangalore-560 027 
Ph.: 080-22234066, 22219965 


) 


' f 


ಆಹಾರದಿಂದ ಆರೋಗ್ಯ 


ಅರ್ಪಣ 


ಎಲ್ಲಾ ಆರೋಗ್ಯ ಆಕಾಂಕ್ಷಿ ಗಳಿಗೆ 


ಆಯುಷ್‌ ಇಲಾಖೆ, ಬೆಂಗಳೂರು. 


ಕರ್ನಾಟಕ ಸರ್ಕಾರ 
ಆಯುಷ್‌ ಇಲಾಖೆ 


AYUSH ಎಂದರೆ 
- Ayurveda 
- Yoga and Naturopathy 
1111811 
- Siddha 
- Homeopathy 


THEM» 


ವಿಶೇಷ ಸೂಚನೆ 


ಈ ಪುಸ್ತಕವು ವೈದ್ಯರಿಗೆ ಪರ್ಯಾಯವಲ್ಲ ಆಯುಷ್‌ ಪದತಿಗಳ ಮೂಲಕ 


೦ 


ಜನಸಾಮಾನ್ಯರಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಪ್ರಯತ್ನ. ಯಾರೇ ಆಗಲಿ 
ಈ ಪುಸ್ತಕದಲ್ಲಿ ತಿಳಿಸಿರುವ ಚಿಕಿತ್ಸೆಯನ್ನು ಪಡೆದುಕೊಂಡು ಅಡ್ಡ ಪರಿಣಾಮ 


ಮತ್ತು ಅನಾನುಕೂಲವಾದಲ್ಲಿ ಸರ್ಕಾರವಾಗಲೀ ಅಥವಾ ಲೇಖಕರಾಗಲೀ 


ಯಾವುದೇ ರೀತಿಯಲ್ಲಿ ಜವಾಬ್ದಾರರಾಗುವುದಿಲ್ಲ. 


ಸಂಪಾದಕ ಮಂಡಳಿ 


ಇ) ಹರ ಬ 
ನಿರ್ದೇಶಕರು, ಆಯುಷ್‌ ಇಲಾಖೆ, ಕರ್ನಾಟಕ ಸರ್ಕಾರ, 
ಬೆಂಗಳೂರು. 


ಡಾ. ಕೆ. ಎಸ್‌. ಉಮಾಶಂಕರ್‌, ಎಂ.ಡಿ. [ಆಯು] 


ಪ್ರಾಧ್ಯಾಪಕರು, ಸ್ಥಾ _ತಕೋತ್ತರ ವಿಭಾಗ [ಕಾಯ ಚಿಕಿತ್ಸಾ], 
ಸರ್ಕಾರಿ ಆಯುರ್ವೇದ ವ ವೃದ್ಯ ಪ ಮಹಾವಿದ್ಯಾಲಯ, 


ಡಾ. ಮೈತ್ರೇಯಿ. ಆರ್‌.ಸಿ, ಎಂಡಿ.ಆಯು] 


ಸಹಾಯಕ ಪ ಪ್ರಾಧ್ಯಾಪಕರು, ಸ್ನಾತಕೋತ್ತರ ವಿಭಾಗ [ಕಾಯ ಚಿಕಿತ್ತಾ], 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, 
ಮೈಸೂರು. 


ಡಾ. ವಿಜಯಲಕ್ಷಿ | ಲ್ಲಿ: ಹನ್ನೆರಡಮಠ, ಎಂ.ಡಿ. [ಆಯು] 


ಪನ್ಯಾಸಕರು, 

ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, 
ಮೈಸೂರು. 
ಸಹಕಾರ 


1]. 
೫ 


ತಜ-ಸಲಹೆಗಾರರು 
ಗಿ 


ಸರಸತಿ ಆರ್‌., ಎಂ.ಎಸ್‌ ಉಪನಿರ್ದೇಶಕರು [ಆ] ಹಾಗೂ ಎನ್‌ಆರ್‌ಎಚ್‌ಎಂ 
ನೋಡಲ್‌ ಅಧಿಕಾರಿಗಳು, ಆಯುಷ್‌ ಇಲಾಖೆ 
ಡಾ. ಎಸ್‌. ಜಿ. ಮ೦ಗಳಗಿ, ಎಂ.ಡಿ. [ಆ ಜ೦ಟಿ ನಿರ್ದೇಶಕರು, ಆಯುಷ್‌ ಇಲಾಖೆ 
ಡಾ. ಹೆಚ್‌.ಟಿ ಶ್ರೀನಿವಾಸ್‌, ಎಂ.ಡಿ [ಆ], ರರು, ಸ.ಆ. ವೈ ಮ. ಬೆಂಗಳೂರು. 
ಡಾ. ಎನ್‌. ಆಂಜನೇಯ ಮೂರ್ತಿ, ಎಂಡ [ಆ]. ನಿ 
ಆಯುಷ್‌ ಇಲಾಖೆ 


ವೃತ್ತ ಜಂಟಿ ನಿರ್ದೇಶಕರು, 
ಡಾ. ಅರುಣಾ, ಎಂ.ಡಿ. [ಆ], ನಿವೃತ್ತ ಪ್ರಾಚಾರ್ಯರು, ಸ.ಆ:-ವೆ ಬಮ, ಮೈಸೂರು. 
ಡಾ. ಅಯ್ಯನಗೌಡರ್‌, ಎಂ.ಡಿ. [ಆ], ನಿವೃತ್ತ ಪ್ರಾಚಾರ್ಯರು, ಸ.ಆ.ವೈ.ವ ಮ, ಬಳ್ಳಾರಿ. 
ಡಾ. ಧನ್ಯಕುಮಾರ್‌ ಇಜಾರಿ, ಆಯುರ್ವೇದ ವೈದ್ಯರು ಹ ಹಾಗೂ ಲೇಖಕರು 
ಎ.ಪಿ.ಡಿ.ಎಸ್‌.ಎ.ಸಿ. 9 [ಮೈಸೂರು 2] / ಎ.ಏ.ಎಫ್‌.ಎಫ್‌.ಐ.ಎ೦ಂ. [ನವದೆಹಲಿ] 


ಡಾ. ಬಿ.ಜಿ. ಗೋಪಿನಾಥ್‌, ಎಂಡಿ [ಆ]. ಡೀನ್‌, ಶೀ. ಶ್ರೀ. ಕಾಲೇಜ್‌ ಆಫ್‌ ಆಯುರ್ವೇದಿಕ್‌ 
ಸೈನ್‌ ಮತ್ತು ರಿಸರ್ಚ್‌ ಹಾಗೂ ಲೇಖಕರು. 

ಡಾ. ವಸ್ತದ್‌, ಎಂ.ಇ. (ಆ) ಪ್ರಾಧ್ಯಾಪಕರು, ತಾ.ಸ ಆ ಆ.ವೈ.ಮ, ಬಳ್ಳಾರಿ. 
ಡಾ. ರಾಜೇಂದ್ರ [ಎಂ.ಡಿ] [ಆ] ಪ್ರಾಧ್ಯಾಪಕರು, ಸ.ಆ ಆ.ವೈ.ಮ, ಮೈಸೂರು. 
ಡಾ. ಶ್ರೀವತ್ರ, ಎಂಡ (ಆ(4 ಸಹಾಯಕ ಪ್ರಾಧ್ಯಾಪಕರು ಹಾಗೂ ಲೇಖಕರು 


ಡಾ. ಅನಿಲ್‌ ಕುಮಾರ್‌, ಎಂಡ (ಆಸ , ಆಯುರ್ವೇದ ವೈದ್ಯರು. 
ಭಾಷಾ ಪರಿಷರಣೆ : 
ಡಾ. ಹಾ. ತಿ. ಕೃಷ್ಣೇಗೌಡ ಕಾರ್ಯ ನಿರ್ವಾಹಕ ಸಂಪಾದಕರು. 


VI 


ದೂರವಾಣಿ : ಕಛೇರಿ : 22255324, 


22034234 

ಫ್ಯಾಕ್ಸ್‌ : 22353916 

Telephone : Off : 22255324, 22034234 
Fax 22353016 

ಕೊಠಡಿ ಸಂಖ್ಯೆ : 105 ಮೊದಲನೇ ಮಹಡಿ, 
ವಿಕಾಸ ಸೌಧ, ಡಾ॥ ಬಿ.ಆರ್‌. ಅಂಬೇಡ್ಕರ್‌ ವೀಧಿ, 
ಬೆಂಗಳೂರು-560 001. 

Room No.105, First Floor, Vikasa Soudha 
| Dr. B.R. Ambedkar Veedhi, Bangalore-560 001 

ನಲ ವ"ರಮಣ ರೆಡ್ಡಿ. ಭಾ.ಆ.ಸೇ. E-mail: prs-hfw@karnataka.gov.in 


ರ್‌ರದ ಕಾರ್ಯದರ್ಶಿ, 
ರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಗ! 


ಸಂದೇಶ 


ಆಧುನಿಕ ಬದುಕಿನ ಒತ್ತಡದ ಶೈಲಿ ಬದಲಾಗಬೇಕು ಎಂದು ಹೇಳುವುದಾದರೆ 
ಆಹಾರ, ವಿಹಾರ, ಚಿಂತನಶೈಲಿಗಳಲ್ಲವೂ ಬದಲಾಗಬೇಕೆಂದೇ ಅರ್ಥ. ಆಹಾರ ದೇಹದ 
ಮೇಲೆ ಬೀರಿದಷ್ಟೇ ಪರಿಣಾಮ ಮನಸಿನ ಮೇಲೂ ಬೀರುವುದು. ಹಾಗಾಗಿ ಜೀವನ 
ಶೈಲಿಯ ಪ್ರಮುಖ ಘಟಕಗಳಲ್ಲಿ ಆಹಾರಕ್ಕೆ ಆದ್ಯತೆ. 


'ಆಹಾರದಿಂದ ಆರೋಗ್ಯ' ಸರಳ-ಸುಲಭಶೈಲಿಯಲ್ಲಿ ಜನಸಾಮಾನ್ಯರಿಗಾಗಿ ಬರೆದ 
ಕೃತಿ. ಸ್ವಾಸ್ಕ್ಯರಕ್ಷಣೆಯಲ್ಲಿ ಶುದ್ಧ-ಆಹಾರದ ಪಾತ್ರ ಮಹತ್ವದ್ದಾಗಿದೆ. ಹಾಗಾಗಿ 
ಆಯುರ್ವೇದದಲ್ಲಿ ಹೇಳಿದ ಆಹಾರದ ಗುಣ-ಕರ್ಮ ವಿಧಿಗಳಲ್ಲವನ್ನೂ ಕ್ರೋಢೀಕರಿಸಿ 
ವಿವರಿಸಿರುವ ಈ ಪುಸ್ತಕವು ಸಂಗಹ ಹಾಗೂ ಬಳಕೆಗೆ ಯೋಗ್ಯವಾಗಿದೆ. 


ಈ 83,11 .. ಜನಸಾಮಾನ್ಯ... ಗ್ಯ ಪಡೆದುಕ್ಳ 
ಹಾರೈಸು ೇವೆ. 
| 
1೬ ಕೆ 


ಡಾ. ಇವಿ. ರಮಣ ರೆಡ್ಡಿ, ಭಾ.ಆ.ಸೇ. 
ಸರ್ಕಾರದ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


vii 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 
3ನೇ ಮಹಡಿ, ಐ.ಪಿ.ಪಿ. ಕಟ್ಟಡ 

ಆನಂದರಾವ್‌ ವೃತ್ತ, ಬೆಂಗಳೂರು-560 009 

ಟೆಲಿ ಫ್ಯಾಕ್ಸ್‌: 080-22373587 
080-22873151-59 ಎಕ್ಸ್‌ಟೆನ್ಟನ್‌: 257 

E-mail: mdnrhmkar@ gmail.com 


ಎಸ್‌; ಸೆಲ್ವಕುಮಾರ್‌, ಭಾ.ಆ.ಸೇ. 
ಅಭಿಯಾನ ನಿರ್ದೇಶಕರು 
ರಾಷ್ಟೀಯ ಗ್ರಾಮೀಣ ಆರೋಗ್ಯ ಅಭಿಯಾನ 


ಸಂದೇಶ 


ನಾವು ದಿನ ನಿತ್ಯ ಉಪಯೋಗಿಸುವ ಆಹಾರ ಪದಾರ್ಥಗಳಲ್ಲಿರುವ ಔಷಧೀಯ ಗುಣಗಳನ್ನು 
ಗುರುತಿಸಿ, ಅವುಗಳ ಉಪಯೋಗದಿಂದ ಸಣ್ಣಪುಟ್ಟ ಕಾಯಿಲೆಗಳನ್ನು ಮನೆಯಲ್ಲಿಯೇ 
ಗುಣಪಡಿಸಿಕೊಳ್ಳಲು ಹಾಗೂ ಆಹಾರದಿಂದಲೇ ರೋಗ ತಡೆಗಟ್ಟುವ ಶಕ್ತಿಯನ್ನು ಮೈಗೊಡಿಸಿ 
ಕೊಳ್ಳುವ ನಿಟ್ಟಿನಲ್ಲಿ "ಆಹಾರದಿಂದ ಆರೋಗ್ಯ' ಉಪಯುಕ್ತವಾಗಿದೆ. 


' 
| 


ಎಲ್ಲರಿಗೂ ಅರ್ಥವಾಗುವಂತೆ ಎಲ್ಲಾ ವಯೋಮಾನಾನುಸಾರವಾಗಿ ವಿವಿಧ ರೀತಿಯ 
ಆಹಾರ ಕಲ್ಪ, ವಿರುದ್ದ ಆಹಾರ, ಗರ್ಭಿಣಿಗೆ ಸೂಕ್ತ ಆಹಾರ ಮತ್ತು ಯತು ಅನುಸಾರ ಆಹಾರಗಳನ್ನು 
ಸುಲಭ ಮತ್ತು ಸರಳ ಭಾಷೆಯಲ್ಲಿ ಜನ ಸಾಮಾನ್ಯರ ಆರೋಗ್ಯ ಸಂರಕ್ಷಣೆಯ ಬಗ್ಗೆ ಉಪಯುಕ್ತ 
ಮಾಹಿತಿಯುಳ್ಳ "ಆಹಾರದಿಂದ ಆರೋಗ್ಯ'ಎ೦ಬ ಕೃತಿಯನ್ನು ಆಯುಷ್‌ ಇಲಾಖೆಯು ರಾಷ್ಟ್ರೀಯ 
ಗ್ರಾಮೀಣ ಆರೋಗ್ಯ ಅಭಿಯಾನದ ಸಹಕಾರದೊಂದಿಗೆ ಪ್ರಕಟಿಸುತ್ತಿರುವುದು ಸಂತಸದ ವಿಷಯವಾಗಿದೆ. 


ಈ ಕೈಪಿಡಿಯು ಜನತೆಯ ಆರೋಗ್ಯ ಸಂರಕ್ಷಣೆ ಮಾಡುವಲ್ಲಿ ಸಹಕಾರಿಯಾಗಲೆಂದು ಈ 
ಮೂಲಕ ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. 


Ky 

ಸೆಲ್ಲಕುಮಾರ್‌ 

ಅಭಿಯಾನ ನಿರ್ದೇಶಕರು 
ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ 


Vill 


ಆಯುಷ್‌ ಇಲಾಖೆ 

ಧನ್ವಂತರಿ ರಸ್ತೆ, ಆನಂದರಾವ್‌ ವೃತ್ತದ ಹತ್ತಿರ 
ಬೆಂಗಳೂರು-560 009 

Department of AYUSH 

Dhanwantari Road, Near Anandarao Circle 
Bangalore-560 009 

Ph.: 080-22876553, 22877484 

Fax: 080-22340139 


ಎನ್‌. ಶ್ರೀಕಂಠಯ್ಯ, ಭಾ.ಅ.ಸೇ. 
೯ಶಕರು, ಆಯುಷ್‌ ಇಲಾಖೆ 


ಮುನ್ಬುದಿ 


ನಾವು ಸೇವಿಸುವ ಆಹಾರದಿಂದಲೇ ಆರೋಗ್ಯ ಉಂಟಾಗುತ್ತದೆ. ಹಾಗೆಯೇ ನಾವು ಸೇವಿಸುವ 
ಆಹಾರದಿಂದಲೇ ಅನಾರೋಗ್ಯವೂ ಸಹ ಉಂಟಾಗುತ್ತದೆ. ಇದಕ್ಕೆ ಕಾರಣ ನಮ್ಮ ಆರೋಗ್ಯವನ್ನು 
ಕಾಪಾಡಿಕೊಳ್ಳಲು, ಯಾವಾಗ, ಯಾವ ರೀತಿಯಲ್ಲಿ, ಎಷ್ಟು ಪ್ರಮಾಣದಲ್ಲಿ ಹಾಗೂ ಎಂತಹ ಆಹಾರಗಳನ್ನು 
ಸೇವಿಸಬೇಕು ಎ೦ಬ ಅರಿವು ನಮ್ಮಲ್ಲಿ ಇಲ್ಲದೇ ಇರುವುದು. 


ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪುಷ್ಟಿಕರವಾದ ಆಹಾರ ಸೇವಿಸಬೇಕು. ಇಲ್ಲವಾದರೆ 
ಅನೇಕ ರೋಗಗಳನ್ನು ಅನುಭವಿಸಬೇಕಾಗುತ್ತದೆ. ರೋಗಗಳು ಬ೦ದ ನಂತರ ಆರೋಗ್ಯ ರಕ್ಷಣೆಗೆ 
ದುಬಾರಿ ವೆಚ್ಚದ ಔಷಧಗಳಿಗೆ ಮೊರೆ ಹೋಗುವ ಬದಲು ನಾವು ನಮ್ಮ ಪ್ರಕೃತಿಗನುಗುಣವಾಗಿ ದಿನ 
ನಿತ್ಯ ಬಳಸುವ ಆಹಾರದಿಂದಲೇ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜೀವನ ಶೈಲಿಯನ್ನು 
ಅಳವಡಿಸಿಕೊಳ್ಳಬೇಕು. ನಾವು ಪ್ರತಿನಿತ್ಯ ಸೇವಿಸುವ ಆಹಾರ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದು 
ವಿಷಯಗಳ ಬಗ್ಗೆ ಸಂಪೂರ್ಣ ಅರಿವನ್ನು ಹೊಂದಿರುವುದು ಅತ್ಯಾವಶ್ಯಕವಾಗಿರುತ್ತದೆ. 


ಶ್ರೀಸಾಮಾನ್ಯರು ತಮ್ಮ ಜೀವದ ಉಳಿವಿಗೆ ಅತ್ಯಾವಶ್ಯಕವಾದ ಆಹಾರದ ಬಗ್ಗೆ ಹಾಗೂ ಅದಕ್ಕೆ 
ಸಂಬಂಧಿಸಿದ ಪ್ರತಿಯೊಂದು ವಿಷಯಗಳ ಬಗ್ಗೆ ತಿಳಿಯಲಿ, ಆರೋಗ್ಯ ಸ೦ರಕ್ಷಣೆಯಾಗಲಿ ಹಾಗೂ ತಮ್ಮ 
ಕುಟುಂಬದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿ ಎಂಬುದೇ ಈ ಕೈಪಿಡಿಯ ಉದ್ದೇಶವಾಗಿದೆ. ರೋಗಿಗಳು 
ಚಿಕಿತ್ಸೆ ಪಡೆಯುತ್ತಿರುವ ಸಂದರ್ಭದಲ್ಲಿ ಸೇವಿಸಬೇಕಾದ ಮತ್ತು ಸೇವಿಸಬಾರದಂತಹ ಆಹಾರ ಪದಾರ್ಥಗಳ 
ಬಗ್ಗೆ ತಜ್ಞ ವೈದ್ಯರಿ೦ದ ತಿಳಿದುಕೊಳ್ಳವುದು ಸೂಕ್ತ. 


ಆಧುನಿಕ ಯುಗದಲ್ಲಿ ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದವು 
ಮನ್ನಣೆಗಳಿಸುತ್ತಿದೆಯೆಂದರೆ ಅದಕ್ಕೆ ಕಾರಣ, ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಪ್ರಾಥಮಿಕ ಹಂತದಲ್ಲಿಯೇ 
ರೋಗ ಉಲ್ಬಣಿಸ ದಂತೆ ತಡೆಯುವ ದೈನಂದಿನ ಮಾರ್ಪಾಡುಗಳು, ಆಹಾರ ವಿಹಾರ ವಿಚಾರಗಳು 
ಕೇವಲ ರೋಗಿಯ ಚಿಕಿತ್ಸೆ ಮಾತ್ರವಲ್ಲದೇ, ಆರೋಗ್ಯವಂತನ ಆರೋಗ್ಯ ಸ೦ಂರಕ್ಷಣೆಗೋಸ್ಕರ ಹಣೆಯಲಾದ 
ಹತ್ತುಹಲವಾರು ಆರೋಗ್ಯ ಸೂತ್ರಗಳು. ವಿವಿಧ ಆಹಾರ ಪ್ರಕಾರಗಳು ಮತ್ತು ಅವುಗಳ ಉಪಯುಕ್ತ 
ವಿಚಾರಗಳ ಬಗ್ಗೆ ತಿಳಿವಳಿಕೆ ನೀಡುವ ಸಲುವಾಗಿ ರಚಿತವಾಗಿರುವ "ಆಹಾರದಿಂದ ಆರೋಗ್ಯ' ಎಂಬ 
ಈ ಗ್ರಂಥವು ಎಲ್ಲಾ ವರ್ಗದ ಜನರಿಗೆ ಪ್ರಯೋಜನಕಾರಿಯಾಗಲೆಂದು ಹಾಗೂ ಜನತೆಯ ಆರೋಗ್ಯ 


ಸಂರಕ್ಷಣೆ ಮಾಡುವಲ್ಲಿ ಸಹಕಾರಿಯಾಗಲೆಂದು ಆಶಿಸುತ್ತೇವೆ. 


ಶ್ರೀ. ಗಾ. ನಂ. ಶ್ರೀಕಂಠಯ್ಯ, ಭಾ.ಅ.ಸೇ 
ನಿರ್ದೇಶಕರು, ಆಯುಷ್‌ ಇಲಾಖೆ, 
ಕರ್ನಾಟಕ ಸರ್ಕಾರ. 


ಮೊದಲೆರಡು ಮಾತುಗಳು... 


©) 


d 


ಧರ್ಮ , ಅರ್ಥ, ಕಾಮ ಮತ್ತು ಮೋಕಗಳೆಂಬ ನಾಲು ಮರುಷಾರ್ಥಗಳನ್ನು ಪಡೆಯಲು ಆರೋಗ್ಯವಂತ 
ಶರೀರ ಮತ್ತು ಮನಸ್ಸು ಬೇಕು. ಅದಕ್ಕಾಗಿ ಆಯುರ್ವೇದ ಶಾಸ್ತ್ರವು ಹಲವಾರು ರೀತಿ-ನೀತಿ-ನಿಯಮಗಳನ್ನು 
ಆಚರಿಸಲು ಅತ್ಯಂತ ಸರಳವಾಗಿ ಅರ್ಥವಾಗುವಂತೆ ಬೋಧಿಸುತ್ತದೆ. "ಆಹಾರ'ದ ಸೇವನೆಯು ಅಂತಹ ರೀತಿ 
ರಿವಾಜುಗಳಲ್ಲಿ ಪ್ರಮುಖವಾದ ಅಂಶವೊಂದಾಗಿದೆ. ಆಹಾರದ ಸದೇ ಗ 

ಇಂದಿನ ದಿನಕ್ಕೆ ಆವಿಷ್ಠರಿಸಿದಂತಹ ಆಹಾರ ಪದಾರ್ಥಗಳಲ್ಲಿನ ವೈಜ್ಞಾನಿಕ ಮಾಹಿತಿಗಳು, ಕೇವಲ ವೈದ್ಯ 
ವಿದ್ಯಾರ್ಥಿಗಳಿಗೆ ದೊರಕಿದರೆ ಮಾತ್ರ ಸಾಲದು. ಜನಸಾಮಾನ್ಯರಿಗೂ ಮಾಹಿತಿಗಳು ತಲುಪಬೇಕು. ಈ ಉದ್ದೇಶದಿಂದ 


ರಿ ಎ 
ಈ ಕಿರು ಹೊತ್ತಿಗೆಯನ್ನು ರಚಿಸಲಾಗಿದೆ. 


ವಿಶೇಷವಾಗಿ ಗ್ರಾಮಾಂತರ ಪದೇಶಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಆರೋಗ್ಯದ ಭಾಗ್ಯ ಯಾವಾಗಲೂ 
ದೊರೆಯಬೇಕು. ರೋಗ ರುಜಿನಗಳಿಂದ ಅವರು ದೂರವಾಗಬೇಕು ಎಂಬುದೇ ಘನ ಸರ್ಕಾರದ ಉದೇಶ. 
ಆಯುಷ್‌ ಇಲಾಖೆಯಿಂದ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪಡಢಿ ವಿಷಯಗಳ 
ಮೂಲಕ ಆರೋಗ್ಯ ಸೇವೆ ಮತ್ತು ಮಾಹಿತಿಗಳನ್ನು ಒದಗಿಸಲಾಗುತ್ತಿದೆ. ಇಲಾಖಾ ನಿರ್ದೇಶಕರಾದ ಮಾನ್ಯಶ್ರೀ 
ಗಾ.ನಂ.ಶ್ರೀಕ೦ಠಯ್ಯ 5 ರವರ ಸಮರ್ಥ ನಾಯಕತ್ವ ಮತ್ತು ಮಾರ್ಗದರ್ಶನದಲ್ಲಿ ಜನಸಾಮಾನ್ಕರಿಗೆ ಸುಲಭವಾಗಿ 
ಅರ್ಥವಾಗುವ ವೈದ್ಯಕೀಯ ಕೈಪಿಡಿಗಳ ರಚನೆಯೂ ಒಂದು ಅಂಗವಾಗಿದೆ. 


ಈ ಅಭಿಯಾನದ ಐ.ಇ.ಸಿ. ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿಯಾಗುವಂತೆ ಮಾಡಿ ಕೃತಿ ರಚನೆ ಮೂಲಕ 


ಅಲ್ಪ ಸೇವೆ ಸಲ್ಲಿಸಲು ಅನುವು ಮಾಡಿಕೊಟ್ಟಿರುವ ಘನ ಸರ್ಕಾರದ ಎಲ್ಲಾ ಹಿರಿಯ ಅಧಿಕಾರಿಗಳಿಗೆ ಮೊಟ್ಟ 
ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಪ್ರಸ್ತುತ ಕೃತಿ "ಆಹಾರದಿಂದ ಆರೋಗ್ಯ'ವು ಹಲವಾರು ಅಂಶಗಳಿಂದ 
ಕೂಡಿದೆ. ಸರಳ ಕನ್ನಡದಲ್ಲಿ ಬರೆಯಲಾಗಿದೆ. ಆಯುರ್ವೇದದ ಕೆಲವು ಮೂಲ ಸಿದ್ಧಾಂತಗಳನ್ನು ಬಹಳ 
ಚಿಕ್ಕದಾಗಿ ಸಂದರ್ಭಕ್ಕೆ ತಕ್ಕಂತೆ ವಿವರಣೆ ನೀಡಲಾಗಿದೆ. ಸಂಸ್ಕೃತ ಪದಗಳನ್ನು ಸಾಧ್ಯವಾದಷ್ಟು ಕನ್ನಡಕ್ಕೆ 
ಭಾಷಾ೦ತರಿಸಲಾಗಿದೆ. ಕೃತಿ ರಚನೆಯಲ್ಲ ಹಲವಾರು ಗಂಥಗಳಿಂದ ಮಾಹಿತಿ ಪಡೆಯಲಾಗಿದೆ. ಇಲ್ಲ ನೀಡಿರುವ 
ವಿವರಣೆಗಳು ಸ್ವಲ್ಪ ಮಾತ್ರ. ಹೆಚ್ಚಿನ ಮಾಹಿತಿಯನ್ನು ಓದುಗರು ಇತರ ಮೂಲಗಳಿಂದ ಪಡೆಯಬೇಕ 


ಕೃತಿ ರಚನೆ ಕಾರ್ಯವನ್ನು ನಮಗೆ ನೀಡುವುದರೊಂದಿಗೆ ಕಾಲ ಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿದ 
ಇಲಾಖೆಯ ನಿರ್ದೇಶಕರಾದ ಮಾನ್ಯಶ್ರೀ ಗಾ.ನಂ. ಶ್ರೀಕಂಠಯ್ಯ ಭಾ.ಅ.ಸೇ. ಅವರಿಗೆ ವಿಶೇಷವಾಗಿ 
ಗೌರವಾದರಗಳೊಂದಿಗೆ ವಂದಿಸುತ್ತಿದ್ದೇವೆ. ಆಧಾರ ಗ್ರಂಥಗಳ ಲೇಖಕರಿಗೂ ಮತ್ತು ಪ್ರಕಾಶಕರಿಗೂ ನಮ್ಮ 
ವಂದನೆಗಳು. 
ಡಾ. ಕೆ. ಎಸ್‌. ಉಮಾಶಂಕರ್‌ 
ಡಾ. ಮೈತ್ರೇಯಿ. ಆರ್‌.ಸಿ. 


ಹನೆ ರಡುಮಠ 


ಡಾ. ವಿಜಯಲಕಿ . ಬೆ. ಹನಿರಡುವುಠ 
ಇ ಲ್ಕ 


೫1 


ಆಹಾರ ಮತ್ತು ಇರು ಜಸಗುವ ಕಾರ್ಯ 
ಆಹಾರದ ವರ್ಗೀಕರಣ 


ಮತೋಲನ ಆಹಾರ 


ಕಡ 1: ಶಿತ್ತ 


ರೀರಕ್ಕೆ ಪೋಷಕಾಂಶಗಳು ಬೇಕೇನು? ಹಾಗಾದರೆ ಹೀಗೆ ಬಳಸಿ 
ಆಹಾರ ಪದಾರ್ಥಗಳು ಕೆಟ್ಟು ಹೋಗಲು ಕಾರಣಗಳು 
ಪೋಷಕಾಂಶಗಳನ್ನು ರಕ್ಷಿಸಲು ಹೀಗೆ ಮಾಡಿ 

ಆಹಾರ ಸೇವನೆಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕು. 
ಆಹಾರ ಸೇವನೆ -ಕೆಲ ಧಾರ್ಮಿಕ ಅಂಶಗಳು 

ಹಣ್ಣುಗಳು 

ತರಕಾರಿಗಳು 

ಸೊಪ್ಪುಗಳು 

ಶಾರೀರಿಕ ಮತ್ತು ಮಾನಸಿಕ ಪ್ರಕೃತಿಗಳು-ಸರಿ ಹೊಂದುವ ಆಹಾರ 
ಷಡ್ರಸಗಳು 

ಯತುಗಳಿಗೆ ತಕ್ಕ ಆಹಾರ 

ನಮ್ಮ ಮಕ್ಕಳ ಆಹಾರ 

ಹದಿಹರೆಯದವರ ಆಹಾರ 

ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಿಯ ಆಹಾರ 

ವೃದ್ಧಾಪ್ಯ ಮತ್ತು ಆಹಾರ 

ಆಹಾರ ಮತ್ತು ನಿದ್ರೆ 

ಮಾಂಸಾಹಾರ ಏಕೆ? ಹೇಗೆ? 

ರೋಗಾನುಸಾರ ಪಥ್ಯ ಆಹಾರ ಪದಾರ್ಥಗಳು 

ಐವಿಧ ಪೇಯ ತಿಂಡಿ ತಿನಿಸುಗಳು 

ವಿರುದ್ಧ ಆಹಾರ 


೨1-40 
41-44 
45-55 
೨6-60 
61-10 
11-78 
79 
80-85 
86-89 
90-91 
92-97 
98-119 


120-155 
156-160 


161-170 
171-174 


175-216 


217 


೨18-232 


1. ಆಹಾರ ಮತ್ತು ಅದರ ಕಾರ್ಯ 


ಶರೀರಕ್ಕೆ ಹಿತವಾಗುವಂತಹ ಯಾವ ಪದಾರ್ಥಗಳನ್ನು ನಾವು ಬಾಯಿಯ ಮೂಲಕ 
ಸೇವಿಸುತ್ತೇವೆಯೋ ಅವೆಲ್ಲವನ್ನು ಆಹಾರ ಎಂದು ಕರೆಯುತ್ತೇವೆ. ದೇಹದ ಒಳ ಸೇರಿದ ಅನಂತರ 
ಅವು. ಕಾರ್ಯೋನ್ಮುಖವಾಗಿ ದೇಹದ ಸಕಲ ಜೀವಕೋಶಗಳನ್ನು ಪೋಷಿಸಿ ಚೈತನ್ಯ, ಶಕ್ತಿಗಳನ್ನು 
ಒದಗಿಸುತ್ತವೆ. ನಾವು ಸೇವಿಸುವ ಆಹಾರವು ರಸ ಪ್ರಧಾನವಾಗಿದೆ. ಅನ್ನವೆಂಬ ಪದವನ್ನು ಹಲವು 
ಸಂದರ್ಭಗಳಲ್ಲಿ ನಾವು ಆಹಾರ ಎಂಬ ಪದಕ್ಕೆ ಪರ್ಯಾಯವಾಗಿ ಬಳಸುತ್ತೇವೆ. ದೇಹದ ರೋಗ 
ಮತ್ತು ನಿರೋಗ ಅವಸ್ಥೆಗಳು ಆಹಾರವನ್ನು ಅವಲಂಬಿಸಿದೆ. ಸಮರ್ಪಕ ರೀತಿಯಲ್ಲಿ ಬಳಸಿದ- 
ಸೇವಿಸಿದ ಆಹಾರವು ದೇಹ ಪೋಷಣೆ ಮತ್ತು ಧಾರಣೆ ಮಾಡುತ್ತದೆ. ಉಂಟಾಗಿರುವ ವ್ಯಾಧಿಯನ್ನು 
ನಾಶಮಾಡುತ್ತದೆ. 


ಸಕಲವೂ ಅನ್ನದಿ೦ದಲೇ ಜನ್ಮ ತಾಳಿವೆ. ಸಕಲ ಜೀವರಾಶಿಗಳಿಗೂ ಅನ್ನವೇ ಆಧಾರ (-ಜೀವ). 
ಸೇವಿಸಿದ ೫೫2. ಬಲ, ಉತ್ಸಾಹ, ಕಾಂತಿ, ಉತ್ತಮ ಸತ್ವ ಬುದ್ಧಿಗಳನ್ನು ನೀಡುತ್ತದೆ. ಈ 
ಕಾರಣದಿಂದಾಗಿಯೇ ವೇದ ಉಪನಿಷ ಷತ್ತುಗಳು ಅನ್ನವನ್ನು "ಬ್ರಹ್ಮನ್‌' ಎಂದೇ ವರ್ಣಿಸಿವ. 


ವಾತ ಪಿತ್ತ ಕಫಗಳೆಂಬ ಮೂರು ದೋಷಗಳು ; ರಸ, ರಕ್ತ ಮಾಂಸ, ಮೇದಸ್ಸು, ಅಸ್ಥಿ, ಮಜ್ಜಾ 
ಮತ್ತು ಶುಕ್ರಗಳೆಂಬ ಏಳು ಧಾತುಗಳು; ಸ್ವೇದ. ಮೂತ್ರ ಮತ್ತು "ಪುರೀಷ ಷಗಳೆಂಬ ಮೂರು ಮಲಗಳು 
ಮನುಷ್ಯನ ದೇಹವನ್ನು ಧಾರಣೆ ಮಾಡಿವೆ. "ಇವನ್ನು ಪ್ರಮುಖ ಅಧಾರ ಸಂಭಗಳೆಂದೇ ಪರಿಗಣಿಸಲಾಗಿದೆ. 
ಈ ಆಧಾರ ಸ೦ಭಗಳಿಗೆ ಜೊತೆಗೂಡಿಕೊಂಡು ಮತ್ತ ಮೂರು ಘಟಕಗಳಿವೆ. ಆಹಾರ, ಬ್ರಹ್ಮಚರ್ಯೆ 
ಮತ್ತು ನಿದ್ದೆ ಈ ಮೂರೂ ಅಂಶಗಳು ( ಘಟಕಗಳು) ಪ್ರಮುಖ ಸ್ತಂಭಗಳಿಗೆ ಸಹಕಾರಿಯಾಗಿಯೇ 
ಕಾರ್ಯ ನಿರ್ವಹಿಸುತ್ತವೆ. ಆದ ಕಾರಣ ಈ ಮೂರು ಭಂತೆಗಳಗಿ “ಉಪಸ್ಯಂಭೌಗಳೆಂದು ಕರೆದಿದ್ದಾರೆ 
ಉಪಸ್ಥಂಭಗಳ ಕಾರ್ಯಕ್ಷಮತೆಯ ಮೇಲೆ ಮನುಷ್ಯನ ಶಾರೀರಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ 
ಅವಲಂಬಿತವಾಗಿದೆ. 


ಈ ಮೂರು ಸ್ಥಂಭಗಳಲ್ಲ ಒಂದಾದ "ಆಹಾರ'ದ ಬಗ್ಗೆ ಆಯುರ್ವೇದ ಶಾಸದಲ್ಲಿ ದೊರೆಯುವ 
ಮಾಹಿತಿಗಳು, ನೀಡಿರುವ ವಿವರಣೆಗಳು. ಸುದೀರ್ಪ ಮತ್ತು ಅತ್ಯ೦ತ ವೈಜ್ಸಾನಿಕವಾಗಿವೆ. ನಾವು 
ಸೇವಿಸುವ ವಿವಿಧ ಆಹಾರ ಪದಾರ್ಥಗಳ ಬಗ್ಗೆ ಸಾವಿರಾರು ವಷ ನಗಳ ಬಂದ ವೈದ್ಯ ಮುನಿಗಳು 
ನೀಡಿರುವ ಮಾಹಿತಿಗಳು ಕೇವಲ ಊಹಾಪೋಹಗಳಾಗಿರದೇ ಸತ್ಕಾಂಶಗಳೇ ಅಗತ iN ಎಲ್ಲು 
ಪದಾರ್ಥಗಳನ್ನು ಸ್ಥೂಲವಾಗಿ ಹಾ ಹಾಗೂ ಸೂಕ್ಷ ವಾಗಿ ವೀಕ್ಷಿಸಿ, ಅಭ್ಯಾಸ ಮಾಡಿ ಪ್ರಯೋಗಗಳನು 
ನಡೆಸಿ ಅತ್ಯಂತ ನಿಖರಪಾದ ಮಾಹಿತಿಗಳನ್ನು ನೀಡಿರುವುದು ಸೋಜಿಗವನ್ನು ೦ಟುಮಾಡತ್ತದೆ. ಯಾವುದೇ 


ಬಗೆಯ ಅತ್ಯಾಧುನಿಕ ಪ್ರಯೋಗ ಉಪಕರಣಗಳಿಲ್ಲದ ಕಾಲದಲ್ಲಿ ಸ್ವತಃ ಗ್‌ ತದ ರೀತಿಯಲ್ಲಿ 
ಪರೀಕ್ಷ ಮ ಕಂಡುಹಿಡಿದಂತಹ ಸತ್ಯಾಂಶಗಳು ನಮ್ಮನ್ನು ಬೆರಗುಗೊಳಿಸುತ್ತದೆ. ಆಹಾರದ ಮೂಲ, 


ಪ್ಪ ಆ 


ವಿಎಧ ಪ್ರಕಾರಗಳು, ಸೇವನೆಯಿಂದುಂಟಾಗುವ ಅನುಕೂಲತೆಗಳು. ವಿವಿಧ ರೀತಿಗಳಲ್ಲಿ ಮಾಡು 
ನ 


ಇ 


ಸಂಸ್ಕಾರಗಳು, ಬಗೆ ಬಗೆಯ ತಿನಿಸುಗಳು... ಹೀಗೆ ಹಲವಾರು ವಿಷಯಗ ನ್ನು ಬಹಳ ಜಾಣೆಯಿ೦ 


1 


8 


ನಾವು ಸೇವಿಸುವ ಆಹಾರವು ಪಚನಾ೦ಗಗಳಲ್ಲಿ ಸೇರಿ ಪಚನ ೊಳ್ಳುತ್ತದೆ. ಪಕ್ಷವಾದ ಆಹಾರವು 
ಎರಡು ಭಾಗಗಳಾಗಿ ವಿಂಗಡನೆ ಹೂಂದುತ್ತದೆ. ಸಾರಭಾಗ ಮತ್ತು ಕಿಟ್ಟ ಭಾಗಗಳು. ಸಾರ ಭಾಗವು 
ಕರುಳಿನಿಂದ ಹೀರಲ್ಪಡುತ್ತದೆ. ಸಾರಬಾಗದಿ೦ದಲೇ ಶರೀರದಲ್ಲಿ ತ 
ಉತ್ಪತ್ತಿಯಾಗುತ್ತದೆ. ರಸದಾತುವಿನಿಂದ ರಕ್ತ. ರಕ್ತದಿಂದ ಮಾಂಸ ಹೀಗೆ ಏಳು ಧಾತುಗಳು ಸ 


\ 


9, 
ಮತ್ತು ಇವೆಲ್ಲವುಗಳ ಸಾರಭಾಗವಾದ 'ಒಜಸ್ತು' ಹೊರ ಹೊಮ್ಮುತ್ತದೆ. ಕಿಟ್ಟ ಭಾಗವು ಮಲವಾಗಿ 
ಪರಿಣಾಮ ಹೊಂದಿ ಶರೀರದಿಂದ ಹೊರ ಹಾಕಲಡುತದೆ. ರಸಾದಿ ಧಾತುಗಳು ಉತನವಾಗುವ 
ವೇಳೆಯಲ್ಲಿ, ಆಹಾರವು ಪಚನವಾಗುವಾಗ, ಆಂತರಿಕವಾಗಿ ಅಗೋಚರ ರ ಶಕ್ತಿಯ ಉತ್ಪಾದನೆಯಾಗುತ್ತಿರುತ್ತದೆ. 
ಪಾಚನ ಕೆಲಸಕ್ಕೆ ಸಹಕರಿಸುವ ಪಾಚಕ ಪಿತ್ತದ ಉಷ್ಣತೆಯ ಜೊತೆಗೆ ಉತ್ಪತ್ತಿಯಾಗುವ ಶಾಖ ಎರಡೂ 
ಮಿಳಿತವಾಗಿ ಶರೀರದಲ್ಲಿ ಶಕ್ತಿಯು ಉತ್ಪಾದಿಸಲಡುತ ತದೆ. ಇದರಿಂದಲೇ ದೇಹಕ್ಕೆ ಅರ್ಧ ಬಲ ಬರುತ್ತದೆ 
ಧಾತುಗಳು ರಚಿತವಾದ ಮೇಲ ಅವುಗಳಲ್ಲಿಯೂ" ಪ್ರಾಕ್ಟ ತವಾಗಿ ಶಕ್ತಿಯು ನೆಲೆಯಾಗಿರುತ್ತದೆ. ಸಾರಭಾಗವಾದ 
ಓಜಸ್ಸು ಮಿಕ್ಕ ಬಲ, ಪುಷ್ಠಿ, ಕಾಂತಿ, ತೇಜಸ್ಸು, ಗಳಗ ನಿರೋದಕ ಶಕ್ತಿ, ಎಲ್ಲವನ್ನು ನೀಡುತ್ತದೆ. 
ps ಪ್ರತಿಯೊಂದು ಜೀವಕೋಶಗಳಲ್ಲಿ ಜೀವ ಧಾರಣೆ ಮಾಡುತ್ತದೆ. ಇರುವ ಜೀವಕೋಶದ 

ಚನೆ ಮತ್ತು ಕಾರ್ಯ ಎರಡನ್ನೂ ಉತ್ತಮಗೊಳಿಸುತದೆ. ಈ ಮೂಲಭೂತ ಕಾರ್ಯಗಳನ್ನು 


ತ ಮಾಡುತ್ತದೆ ಎಂಬ ವಿವರಣೆಯು ಶಾಸ್ತ್ರದಲ್ಲಿ 'ದೊರೆಯುತದೆ 


ಆಧುನಿಕ ಆಹಾರ ವಿಜ್ಞಾನವೂ ಕೂಡಾ ನಮ್ಮ ಯಷಿಗಳು ತಿಳಿಸಿರುವ , ಪ್ರಯೋಜನಗಳನ್ನೇ 
ಪ್ರತಿಪಾದಿಸುವಂತೆ ದಾಖಲಿಸಿದೆ. ಅವು ಹೀಗಿವೆ: 


| ಶಕ್ತಿಯ ಉತ್ಪಾದನೆ 

ತ ಅಂಗಾಂಗಗಳ ಬೆಳವಣಿಗೆ 
ಸವೆಯುತ್ತಿರುವ ಜೀವಕೋಶಗಳ ದುರಸ್ತಿ 
4. ದೈಹಿಕ ಕಾರ್ಯಗಳ ಮೇಲೆ ಹತೋಟಿ 


ಹ್ಯಾ ರೋಗ ನಿರೋಧಕ ಶಕ್ತಿಯನ್ನು ಹಚ್ಚಿಸಿ ರಕ್ಷಣಾ ಕಾರ್ಯವನ್ನು ಮಾಡುತ್ತದೆ. 


6 ಹಸಿವನ್ನು ನೀಗಿಸುತದೆ 
pl ಪ 
7 ಸಂತೋಷ ತೃಪ್ತಿಗಳನ್ನು ನೀಡುತದೆ 
8 ಇತರ ಮಾನಸಿಕ ಬಾವನೆಗಳು ವ್ಯಕ್ತವಾಗಲು ಸಹಕರಿಸುತ್ತದೆ 
0 ಮನುಷ್ಯ- ಮನ ಷ್ಠರಲ್ಲಿ ಬಾ೦ಧವ್ಯಗಳನ್ನು ಬೆಸೆಯುತ್ತದೆ 


ಗುಡು a 


ಈ ಎಲ್ಲ ಪ್ರಯೋಜನಗಳು ಆಹಾರವು ಮಾಡುವ ಕಾರ್ಯಗಳೇ ಆಗಿವೆ.ಈ ಕಾರ್ಯಗಳನ್ನೆಲ್ಲಾ 
ಒಟ್ಟಾಗಿಸಿ “ದೇಹ(-ಪ್ರಾಣ)ಧಾರಣೆ” ಎಂದಿದ್ದಾರೆ. ಅಂದರೆ ಆಹಾರವು ದೇಹ(ಪ್ರಾಣ) ಧಾರಣೆ 
ಮಾಡುತ್ತದೆ ಎಂದರ್ಥ. 


ಈಗಾಗಲೇ ತಿಳಿಸಿರುವಂತೆ ಆಹಾರವು ರುಚಿ ಪ್ರಧಾನವಾಗಿರುತ್ತವೆ. ರುಚಿಯು ಆಹಾರ 
ಪದಾರ್ಥಗಳಲ್ಲಿರುವ ಮಹಾಭೂತಗಳನ್ನು ಮತ್ತು ಗುಣಗಳನ್ನು ಆಧರಿಸಿವೆ. ಗುರು- ಲಘು ಹೀಗೆ 20 
ಗುಣಗಳಿವೆ. ತ್ರಿದೋಷಗಳ ಪ್ರಭಾವವೂ, ಆಹಾರ ಪಾಕವಾಗುವಾಗ ಹೊಂದುವ ಪರಿಣಾಮ(-ವಿಪಾಕ)ಗಳು, 
ಆಹಾರ ಪಚನವಾದ ಮೇಲೆ ಅವು ಬೀರುವ ಅಂತಿಮ ಪರಿಣಾಮ(ವೀರ್ಯ) ಒಟ್ಟಾರೆಯಾಗಿರುವ 
ಮತ್ತು ಅತ್ಯಂತ ಶಕ್ತಿಯುತವಾದ ಅ೦ಶ- “ಪ್ರಭಾವ”ಗಳನ್ನು ಆಧರಿಸಿ ಆಹಾರವು ನಮಗೆ ಯಾವ 
ರೀತಿ ಮೇಲಿನ ಕೆಲಸ ಕಾರ್ಯಗಳಿಗೆ ಸಹಕಾರಿ ಎಂಬುದನ್ನು ವಿವರಿಸಿದ್ದಾರೆ. ಬೃಂಹಣ, ಜೀವನ, 
ಆಯುಷ್ಯ, ಬಲ್ಯ... ಇತ್ಯಾದಿ ಪದಗಳನ್ನು ಬಳಸಿ ನಮಗೆ ಪರಿಚಯಿಸಿದ್ದಾರೆ. 


ಶಕ್ತಿಯ ಉತ್ಪಾದನೆ 


ನಾವು ನಿತ್ಯ ಚಟುವಟಿಕೆಯಿಂದಿರುತ್ತೇವೆ. ನಡೆಯುವುದು, ಓಡುವುದು, ಜಿಗಿಯುವುದು, ವಿವಿಧ 
ಕೆಲಸಗಳನ್ನು ಮಾಡುವುದು... ಹೀಗೆ ಎಲ್ಲ ಕೆಲಸಗಳಿಗೆ ಅಂಗಾಂಗಗಳನ್ನು ಬಳಸುತ್ತೇವೆ. ಈ ಎಲ್ಲ 
ಕಾರ್ಯಗಳಾಗಲು ಶಕ್ತಿಯು ಬೇಕು. ದೇಹದೊಳಗೆ ನಡೆಯುವ ಉಸಿರಾಟ, “ಜೀರ್ಣಕಿಯೆ, ವಿಸರ್ಜನ 
ಕ್ರಿಯೆಗಳು ನಡೆಯಲು ಶಕ್ತಿ ಬೇಕು. ಶರೀರಕ್ಕೆ ಬೇಕಾಗುವ ಶಕ್ತಿಯನ್ನು ನಾವು ಸೇವಿಸುವ ಆಹಾರವು 
ಒದಗಿಸುತ್ತದೆ. ಮೇದಸ್ಸು ಸ ಕೊಬ್ಬು, ತ್‌್‌ ಪಿಷ್ಠಗಳು ಶಕ್ತಿಯನ್ನು "ಉತ್ತತ್ತಿ ಮಾಡುತ್ತವೆ. ಶಾಸ್ತ್ರದಲ್ಲಿ 
ಬಳಸಿರುವ ಬಲ್ಯ ಪದವು = ಮೇಲಿನ ಕಾರ್ಯವನ್ನೇ ಸೂಚಿಸುತ್ತದೆ. ಉದಾ:ಹಾಲು 


| ಬೆಳೆವಣಿಗೆ ಮತ್ತು ರಿಪೇರಿ(ಇದುರಸ್ತಿ) 


ದೇಹದಲ್ಲಿ ಪ್ರತಿ ಕ್ಷಣವೂ ಚಯ ಮತ್ತು ಅಪಚಯ ಕ್ರಿಯೆಗಳು ನಡೆಯುತ್ತಿರುತ್ತವೆ. ಚಯವೆಂದರೆ 
ವೃದ್ಧಿ ಅಥವಾ ಹೊಸ ಜೀವಕೋಶಗಳ ಸೃಷ್ಟಿ ಎಂದರ್ಥ. " ಅಪಚಯವೆಂದರೆ "ಜೀವಕೋಶಗಳು ತಮ್ಮ 
ಸ್ವಾಭಾವಿಕ ಗುಣಕ್ಕೆ ಅನುಸಾರವಾಗಿ ವಯಸ್ಸಾಗಿ ನಿರ್ವಹಿಸುವ ಕೆಲಸದಲ್ಲಿ ಕುಂಠಿತಗೊಳ್ಳುವುವು, 
ಫಾಸಿಗೊಳ್ಳಬಹುದು. ಮತ್ತು ಸಾಯಲೂಬಹುದು. ಹೀಗೆ ರಚನೆ ಅಥವಾ ಕ್ರಿಯೆಯಲ್ಲಿ ನಕಕ 
ಹೊಂದಿದ ಜೀವಕೋಶಗಳನ್ನು ದುರಸ್ತಿ ಮಾಡುವುದೇ ಆಹಾರದ ಪಮುಖ "ಕಾರ್ಯವು. ನಶೆ 
ಹೊಂದಿರುವ ಜೀವಕೋಶಗಳ "ಜಾಗದಲಿ ಹೊಸದಾದ ಜೀವಕೋಶಗಳನ್ನು ಸೃಷ್ಟಿ ಮಾಡುತ್ತದೆ. ಇದೇ 
ಚಯ ಕ್ರಿಯೆ ಅಥವಾ ಬೆಳೆವಣಿಗೆ. ಆಹಾರದಲ್ಲಿರುವ ಸಸಾರಜನಕ, ಖನಿಜಗಳು ಮತ್ತು "ನೀರು ಈ 
ಕೆಲಸಗಳನ್ನು ಮಾಡುತ್ತವೆ. 


ಶಾಸ್ತ್ರದಲ್ಲಿ ಇದನ್ನೇ ಆಯಸಿಗೆ ಹಿತಕರ, ಜೀವನಕ್ಕೆ ದು ಅರ್ಥ ಬರುವ "ಜೀವನೀಯ' 
ಎಂಬ ಪೌಡ ಬಿದಿಗೆ. ಆಹಾರದ ಅ೦ಶವನ್ನು ವಿವರಿಸಿದೆ. ಸ ಮತ್ತು ಶೀತ ವೀರ್ಯವಿರುವ 
ಪದಾರ್ಥಗಳು ಬೆಳೆವಣಿಗೆ ಮತ್ತು ರಿಪೇರಿ ಕೆಲಸ ಮಾಡುತ್ತವೆ. ಹಿ ದಪ್ಪ ಮಾಡುವ(-ಬೃಂಹಣ) 
ಕೆಲಸವನ್ನು ಮತ್ತು ಮೆದುಳಿನ ಕಾರ್ಯ ಚಟುವಟಿಕೆಗಳನ್ನು ಉತ್ತಮಗೊಳಿಸುವ(- ಮೇಧ್ಯ) ಕೆಲಸವನ್ನು 
ಸಹ ಈ “ಗುಂಪಿನಲ್ಲೇ ಸೇರಿಸಿಕೊಳ್ಳಬಹುದು. ಮೇಧ್ಯ “ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ ಓಡ 


A 


3 


ಗ್ರಹಣ ಶಕ್ತಿ (ವಿಷಯವನ್ನುಜಾಗತೆಯಾಗಿ ಗ್ರಹಿಸುವ ಶಕ್ತಿ), ಧಾರಣ- ಗ್ರಹಿಸಿದ ವಿಷಯವನ್ನು 
ನೆನಪಿಸಿಕೊಳ್ಳುವಂತಹ ಶಕ್ತಿ. ಈ ಮೂರೂ ಅಂಶಗಳನ್ನು ಮೇಧ್ಯ ಎ೦ಬ ಪದವು ಒಳಗೊಂಡಿರುತ್ತದೆ. 
ಸೇವಿಸುವ ಆಹಾರವು ಮೇಲಿನ ಮೂರೂ ಗುಣಗಳನ್ನು ಹೆಚ್ಚಿಸುವ ಕಲಸವನ್ನು ಮಾಡಿದರೆ ಅದಕ್ಕೆ 
ಮೇಧ್ಯ ಆಹಾರ (ಇ ಬ್ರೈನ ನ್‌ಟಾನಿಕ್‌) ಎನ್ನುತ್ತೇವೆ. ಪಿತ್ತದ ತೀಕ್ಷ ಗುಣವು ಗಹಣಶಕ್ತಿ ಮತ್ತು ಸ್ಥ ತಿಯನ್ನು 
ಒದಗಿಸುತ್ತದೆ. ಕಫವು ಧಾರಣಶಕ್ತಿಯನ್ನು "ಹೆಚ್ಚಿಸುತ್ತದೆ ಉಷ್ಟವೀರ್ಯ ಮತ್ತು ಶೀತವೀರ್ಯ ಎರಡೂ 
ಬಗೆಯ "ದ್ರವ್ಯಗಳು ಮೇಧ್ಯದ "ಗುಣಗಳನ್ನು. ಒದಗಿಸುತ್ತವೆ. ಆಯುಷ್ಯ ಸಕಲ ಹವಶೋಶಗ 
ಆಯಸ್ಸನ್ನು ವೃದ್ಧಿಸಿದರೆ ಒಟ್ಟಾರೆಯಾಗಿ ಮನುಷ್ಯನ ಆಯಸ್ಸನ್ನು ಹೆಚ್ಚಿಸಿದ೦ತಾಗುವುದು. ಇಂತ 
ಕೆಲಸವನ್ನು, ನೆಲಿಕಾಯಿ ಮಾಡುತದೆ. 


ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರಕ್ಷಣೆ ನೀಡುವುದು: 


ಜೀವಕೋಶಗಳು ಸದ ಢವಾಗಿರಬೇಕಾದರೆ ಅದು ದಷ್ಟಪುಷ್ಟವಾಗಿರಬೇಕು. ಜೀವಕೋಶಗಳ ಒಳಗಿರುವ 
ಜೀವರಸಗಳು ಉತ್ಪಷ್ಟವಾಗಿರಬೇಕು. ಜೀವಕೋಶದ ಹೊರಕವಚ ಗಟ್ಟಿಯಾಗಿರಬೇಕು. ಹೀಗೆ ಜೀವಕೋಶಗಳ 
ಸದೃಢತೆಯಿಂದ ಧಾತುಗಳು ವೃದ್ಧಿಯಾಗುತ್ತವೆ. ಧಾತುಗಳು ಪುಷ್ಟಿಯಾಗಿದ್ದರೆ ಅವುಗಳಲ್ಲಿರುವ 
ಇರಾ ಓಜಸ್ಸು ಉತ್ಕಷ್ಟವಾಗಿರುತ್ತದೆ. ಹೀಗೆ ಪುಷಿಯಾಗಿರುವ ಓಜಸ್ಸು ದೇಹಕ್ಕೆ ರಕ್ಷಣಾ 
ವ್ಯವಸ್ಥೆಯನ್ನು ಒದಗಿಸುವುದು. ಓಜಸ್ಸು ಚೆನ್ನಾಗಿದ್ದರೆ ಮಾತ್ರ ದೇಹವು ಯಾವುದೇ ರೋಗವನ್ನು 
ತಡೆಯ ತ ಶಕ್ತಿಯನ್ನು ಪಡೆಯುತ್ತದೆ. ಇತರ ಇಸ ಇತರ ವ್ಯೂಹಗಳ ಕಾರ್ಯ ಚಟುವಟಿಕೆಗಳ 
ಮೇಲೆ ನಿಯರಿತ್ರಣ ಮತ್ತು ಸಮನ್ವಯತೆ ಎರಡನ್ನು ಸಾಧಿಸಲು ಸಾಧ್ಯ ಜೀವಸತ್ವಗಳು, ಖನಿಜಗಳು, 
ಸಸಾರಜನಕಗಳು ಈ ಬಗೆಯ ಕಾರ್ಯಗಳನ್ನು ಮಾಡುತ್ತವೆ. ಸೊಪ್ಪು ಟ್‌ ಹಣ್ಣು ಹಂಪಲುಗಳು 
ಈ ಬಗೆಯ ಆಹಾರಕ್ಕೆ ಉದಾಹರಣೆಗಳು" ಶಾಸ್ತ್ರದಲ್ಲಿ ರಸಾಯನ ದ್ರವ್ಯಗಳು ಎಂಬ. ಪದವನ್ನು ಮ 
ಕೆಲಸಗಳನ್ನು ೭ ಟೆ ಬಳಸಿರುವ ಪಣ. ರಸಾದಿ ಸಪ್ತಧಾತುಗಳನ್ನು ವೃದ್ಧಿಸಿ ಒಜಸ್ಸನ್ನು ಹೆಚ್ಚಿಸುತದೆ. 
ಮುಪ್ಪನ್ನು ಜು ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ನೀಡುತ ಎಂಬ ಚ `ಈ 
ಪದಕ್ಕೆ ದೊರೆಯುತ್ತದೆ. ಉದಾ: ನೆಲ್ಲಿಕಾಯಿ, ದ್ರಾಕ್ಷಿ. 


ಮಾನಸಿಕ ಭಾವನೆಗಳ ಅಭಿವ್ಯಕ್ತಿ 


ಸಿಹಿ ಮತ್ತು ಹುಳಿ ರಸ ಪಧಾನವಾಗಿರುವ ಆಹಾರ ಪದಾರ್ಥಗಳ ಸೇವನೆಯಿಂದ ಮಿಷಿ, 


ಸ೦ತೋಷ ಮತ್ತು ತೃಪ್ತಿ ದೊರೆಯುತ್ತವೆ. ಭೋಜನಾನಂತರ ನೆಮ್ಮದಿಯ ನಿದ್ರೆ ಬರುತ್ತದೆ. ಕೋಪತಾಪಗಳು ' 
ಕಡಿಮೆಯಾಗುತ್ತದೆ. 3 


2. ಆಹಾರದ ವರ್ಗೀಕರಣ 


ನಾವು ಸೇವಿಸುವ ಆಹಾರವನ್ನು ವಿವಿಧ ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಧಾನ್ಯಗಳು, ಸೊಪ್ಪು, 
ತರಕಾರಿ, ಹಣ್ಣು, ಪಾನೀಯಗಳೆ೦ಬ ಸ್ಥೂಲರೂಪವಾಗಿದ್ದರೂ ಅವುಗಳ ಪ್ರಮಾಣ, ರುಚಿ, ಸ್ವಭಾವ, 
ಗುಣ, ಶರೀರದಲ್ಲಿ ಅವುಗಳು ಬೀರುವ ಪ್ರಭಾವ- ಹೀಗೆ ಹತ್ತು ಹಲವು ಅಂಶಗಳನ್ನು ಪರಿಗಣಿಸಿ 
ಮತ್ತ ವಿಂಗಡನೆ ಮಾಡಬಹುದು. ಆಯುರ್ವೇದ ಶಾಸ್ತ್ರದಲ್ಲಿ ಕೆಳಕಂಡಂತೆ ವರ್ಗೀಕರಣವು ಲಭ್ಯ. 


1 1. ಶೂಕಧಾನ್ಯ (ಏಕದಳ ಧಾನ್ಯ) 2. ಶಿಂಬಿಧಾನ್ಯ (ದ್ವಿದಳ ಧಾನ್ಯ) 
3. ಮಾಂಸವರ್ಗ (ಮಾಂಸ ಆಹಾರ) 4. ಶಾಖಾ (ತರಕಾರಿಗಳು) 
5. ಫಲ (ಹಣ್ಣು 6. ಇಕ್ಷು (ಕಬ್ಬಿನ ಉತ್ಪನ್ನಗಳು) 
4. ಇಜೇಮ 8. ಗೋರಸ (ಹಾಲು) 
9. ದಧಿವರ್ಗ (ಮೊಸರು) 10. ಘೃತ (ತುಪ್ಪ) 


11. ತೈಲ (ಎಣ್ಣೆಕಾಳುಗಳು, ಇತರ ಜಿಡ್ಡಿನ ಪದಾರ್ಥ) 
12. ಕೃತಾನ್ನವರ್ಗ (ಎವಿಧ ಬಗೆಯ ಅನ್ನದ ತಿನಿಸುಗಳು) 


13. ಮದ್ಯ 1ರೀಜಲಿ (ನೀರು) 
1 ರುಚಿಯ (ಅರಸ) ಆಧಾರದ ಮೇಲೆ 
|. `ಸಿಹಿಗೆಷೆಟಿಿತ ರಿಸ) ಆಹಾರ 2. ಹುಳಿ (ಆಮ) 
3. ಉಪ್ಪು (ಲವಣ) 4. ಖಾರ (ಕಟು) 
5. ಕಹಿ (ತಿಕ್ಷ) 6. ಒಗರು (ಕಷಾಯ) 


ಇವು ಆರು ಬಗೆಯ ಆಹಾರ ದ್ರವ್ಯಗಳು. 


I ಗುಣಗಳನ್ನು ಆಧರಿಸಿದರೆ-20 ಬಗೆಯ ಆಹಾರ ದ್ರವ್ಯಗಳನ್ನಾಗಿಸುವುದು. 


೮. ಬಂಡು 1]. ಮೃದು 
2. ಲಘು IZ ಕಠಿಣ 
3. ಶೀತ Is. ವಿಶದ 
4 ಉಷ್ಣ 14 ಖಬ್ಛೆಲ 
5. ಸ್ನಿಗೃ 5 ಸಕ್ಷ 
6. ರೂಕ್ಷ 16 ಖರ 


ಚ ಘಿ 3] ಸೂಕ್ಷ 
| ಸೂ 


ಥಿ. ಅಕ್ಷ 18. ಲ 
ಇಣ ಛ 

9. ಸ್ಥಿರ 19 ಸಾಂದ್ರ 

10. ಸರ 20% ದ ಯ 


ಆಹಾರ ವಿಜ್ಞಾನವು ಆಹಾರ ಪದಾರ್ಥಗಳನ್ನು ಅವುಗಳು ಶರೀರಕ್ಕೆ ಒದಗಿಸುವ ಪೋಷಕಾಂಶಗಳನ್ನು 
ಆಧರಿಸಿ ವರ್ಗೀಕರಿಸುತ್ತದೆ. 


J; ಉದ್ದವ ಭೇದದಿಂದ 
1) ಸಸ್ಕಾಹಾರ 
2) ಮಾಂಸಾಹಾರ 
2. ರಾಸಾಯನಿಕ ಸಂಘಟನೆಗಳನ್ನು ಆಧರಿಸಿ 
1. ಸಾರಜನಕ 
2. ಶರ್ಕರ ಪಿಷ್ಠಗಳು 
3. ಜಿಡ್ವು/ ಕೊಬ್ಬು 
4. ಜೀವಸತ್ವಗಳು 
೨. ಖನಿಜಗಳು 
6. ನೀರು 
ತಿ. ಮಾಡುವ ಕಾರ್ಯಗಳ ಮೇಲೆ 
1) ದೇಹದ ಬೆಳೆವಣಿಗೆ ಮಾಡುವಂತಹ ಆಹಾರ 
24 ಶಕ್ತಿಯನ್ನು ನೀಡುವಂತಹ ಆಹಾರ 
2) ರಕ್ಷಣೆ ಒದಗಿಸುವಂತಹ ಆಹಾರ 
4. ಪೋಷಕತ್ವ ಹೊಂದಿರುವ ಪೋಷಕಾಂಶಗಳನ್ನು ಆಧರಿಸಿ 
1) ಧಾನ್ಯಗಳು - ಏಕದಳ, ದ್ವಿದಳ 
2) ತರಕಾರಿಗಳು 
3) ಎಣ್ಣೆ ಬೀಜಗಳು 


4) ಹಣ್ಣುಗಳು 


me ಈ... 511 ೫ 


5) ಮಾಂಸ 


6) ಕೊಬ್ಬು 

7) ಸಕ್ಕರೆ, ಬೆಲ್ಲ-ಸಿಹಿ ಪದಾರ್ಥಗಳು 
8) ಮಸಾಲೆ ಪದಾರ್ಥಗಳು 

9) 'ಇತತ್ತ 


ಎಲ್ಲಾ ಬಗೆಯ ಆಹಾರ ಪದಾರ್ಥಗಳನ್ನು ಅವುಗಳು ಹೊಂದಿರುವ ಗುಣ, ರಾಸಾಯನಿಕ 
ಘಟಕಗಳು ಮತ್ತು ಅವುಗಳಿಂದ ಶರೀರಕ್ಕೆ ಉಂಟಾಗುವ ಪ್ರಯೋಜನಗಳನ್ನೇ ಆಹಾರ ವಿಜ್ಞಾನದಲ್ಲಿ 
ಆಳವಾಗಿ ಅಧ್ಯಯನ ಮಾಡಲಾಗುತ್ತದೆ. ಇವುಗಳನ್ನು ಸ್ಥೂಲವಾಗಿ ಅರಿಯೋಣ. 


ಧಾನ್ಯಗಳು 


ಅಕ್ಕಿ, ಗೋದಿ, ಜೋಳ, ರಾಗಿ, ಸಜ್ಜಿ ಇತ್ಯಾದಿ ಧಾನ್ಯಗಳನ್ನು ನಾವು ದಿನನಿತ್ಯದಲ್ಲಿ ಬಳಸುತ್ತಿದ್ದೇವೆ. 
ಇವುಗಳಿಂದ ನಮಗೆ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತಿವೆ. ದೇಹಕ್ಕೆ 
ಅವಶ್ಯಕತೆಯಿರುವಷ್ಟು ಶಕ್ತಿಯನ್ನು ಇಂತಹ ಧಾನ್ಯಗಳು ನೀಡುತ್ತವೆ. ಶೇಕಡ ರಿಂದ 12 ರಷ್ಟು 
ಸಾರಜನಕ ಮತ್ತು ಶೇಕಡ 65 ರಿಂದ 75 ರಷ್ಟು ಗಂಜಿ (58/00) ಅಂಶಗಳಿಂದ ಧಾನ್ಯಗಳು 
ಕೂಡಿರುತ್ತವೆ. ಜೊತೆಗೆ ಇವುಗಳಲ್ಲಿ ಬಿ ಜೀವಸತ್ವಗಳೂ ಕೂಡ ಅಡಕವಾಗಿರುತ್ತವೆ. ಧಾನ್ಯಗಳ ಹೊರ 
ಪದರ (ತೌಡು, ಹೊಟ್ಟು) ನಾರಿನ ಅಂಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಜೀವಸತ್ವ ಮತ್ತು ಕೆಲವು 
ಬಗೆಯ ಲವಣಗಳು ಈ ಹೊರ ಪದರದಲ್ಲಿ ಮಿಳಿತವಾಗಿರುತ್ತದೆ. ಹೊರ ಪದರದಿಂದ ಕೂಡಿರುವ 
ಅಕ್ಕಿಯನ್ನು ನಾವು ಸೇವಿಸಬೇಕು. ನೋಡಲು ಸುಂದರವಾಗಿರುವುದಿಲ್ಲವೆಂಬ ಕಾರಣಕ್ಕೆ ತೌಡನ್ನು 
ಬೇರ್ಪಡಿಸಿಬಿಡುತ್ತೇವೆ. ಇದರಿ೦ದ ಅಕ್ಕಿಯು ನೋಡಲು ಸುಂದರವಾದರೂ ಅದರಲ್ಲಿನ ಪೋಷಕಾಂಶಗಳು 
ನಾಶವಾಗಿಬಿಟ್ಟಿರುತ್ತವೆ. ಬಿ ಜೀವಸತ್ತ ಮತ್ತು ನಾರಿನ ಅ೦ಶಗಳು ಹೊರಟು. ಹೋಗುವುದರಿಂದ 
ದೇಹಕ್ಕೆ ಪೋಷ ಣೆ ದೊರೆಯುವುದಿಲ್ಲ. 'ನಾರಿನಾರಿಶವು ಜೀರ್ಣಾ೦ಗಗಳ ಶುದ್ದಿ ಕಾರ್ಯವನ್ನು ಮಾಡುತ್ತದೆ. 
ಇದರ” ಅಭಾವದಿಂದ ಮಲಬದ್ದತೆ, ಅಜೀರ್ಣ ಉಂಟಾಗುವುದು. ಬತ್ತವನ್ನು ಬಿಸಿನೀರಿನಲ್ಲಿ ನೆನೆಸಬೇಕು. 
ಆಮೇಲೆ ಕುದಿಸಿ ಒಣಗಿಸಿ(ಸಿಪ್ಪೆಯನು )) ಹೊಟ್ಟು ತೆಗೆದಾಗ ಅದು ಕುಸುಬಲು ಅಕ್ಕಿಯಾಗುತ್ತದೆ. 
ಹೊಟ್ಟಿನ ಸಮೇತ ನ ರುವುವರಿಂದ ಇದರಲ್ಲಿಯ ಪೋಷಕ ತತ್ಪಗಳು ಕಾಳಿಗೆ ಅಂಟಿಕೊಂಡಿರುತ್ತವೆ. 
ನಾಶವಾಗುವುದಿಲ್ಲ. ಇದು ಉತ್ತಮವಾದ ಧಾನ್ಯವಾಗುತ್ತದೆ. ಪೋಷಕಾಂಶಗಳು ದೊರೆಯುತ್ತದೆ. ರಾಗಿಯು 
ಕಬ್ಬಿಣಾಂಶ ಮತ್ತು ಸುಣ್ಣದ ಅಂಶಗಳನ್ನು ಹೊಂದಿರುತದೆ. ಗೋದಿ- ಜನರು ಗೋದಿಯೆನ್ನು ಹೆಚ್ಚಾಗಿ 
ಬಳಸುತ್ತಾರೆ. ಧಾನ್ಯದ "ಹೊರ ಕವಚದಲ್ಲಿ ಜೀವಸತ್ವ ಮತ್ತು ಲವಣಾಂಶಗಳಿಂದ ಕೂಡಿರುತ್ತದೆ. 
ಗೋದಿಯನ್ನು ಪುಡಿಮಾಡಿ ಜವೆಗೋದಿ, ಬೇಯಿಸಿ ತಿನ್ನುತ್ತಾರೆ. ಹಿಟ್ಟನ್ನು ಮಾಡಿಸಿ ಚಪಾತಿ, ಪೂರಿ 
ತಯಾರಿಸಿ ಸೇವಿಸುತ್ತಾರೆ. ಹೊರ ಕವಚದ ಸಮೇತ ಒಟ್ಟನ್ನು ಮಾಡಿಸ ಚ ಜೋಳ-ಬಿಳಿ ಮತ್ತು 
ಕೆಂಪು ಎಂಬ ಎರಡು “ಬಗೆಯಲ್ಲಿ ದೊರೆಯುತ್ತದೆ. ಕಡಿಮೆ ಪೋಟೀನ್‌ ಇದೆ. ಹಚ್ಚು ಸತ್ವಯುತವಲ್ಲದ 


ಸಿರಿಧಾನ್ಯಗಳು: 


ಸಿರಿ ಧಾನ್ಯಗಳು : ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಬೆಳೆಯುವಂತಹ ಕೆಲವು ಧಾನ್ಯಗಳು 
ಸುಲಭವಾಗಿ ಸಿಗುವಂತಹದ್ದಾಗಿದೆ. ಅಜ ಕಡಿಮೆ ದರದಲ್ಲಿ ಲಭ್ಯವಿದ್ದು, ಸಾಮಾನ್ಯ 
ಎಟಕುವಂತಹದ್ದಾಗಿದ್ದು, ಪ್ರಮಾಣದಲ್ಲಿಯೂ ಹೆಚ್ಚಾಗಿ ದೊರೆಯುತ್ತದೆ. ಕಾ ಧಾನ್ಯಗಳ 
ವೈಶಿಷ್ಟ್ಯತೆಯೆಂದರೆ " ಇವುಗಳು ಪೌಷ್ಟಿಕಾಂಶಗಳಿಂದ ಸಂಪದ್ಧರಿತವಾಗಿರುತ್ತದೆ. ಆರೋಗ್ಯಕ್ಕೆ ಹಿತಕರವಾಗಿದ್ದು, 


ಶರೀರವನ್ನು ಪುಷ್ಟಿಮಾಡುತ್ತವೆ. ಈ ಧಾನ್ಯಗಳಂದರೆ ರಾಗಿ, ನವಣೆ. ಹಾರಕ, ಕೊರಲು, ಊದಲು, 
ಸಾವೆ ಮತ್ತು ಸಜೆ. 


ಅಕ್ಕಿ ಮತ್ತು ಗೋಧಿಗಿಂತ ಇವುಗಳು ಐದು ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಪೌಷ್ಠಿಕಾಂಶಗಳನ್ನು 
[ಪೊಟೀನ್‌, ವಿದಾಮಿನ್‌, ಖನಿಜಗಳನ್ನು] ಹೊಂದಿರುತವೆ. ಇವುಗಳ ಮತ್ತೊಂದು ವೈಶಿಷ್ಟ್ಯತೆಯೆ೦ದರೆ 
ಈ ಧಾನ್ಯಗಳನ್ನು ಬಹು ದಿನಗಳವರೆಗೆ ಸ ಸಂರಕ್ಷಿಸಿಡಬಹುದು. ಈ ಧಾನ್ಯಗಳ ಹೊರಭಾಗವು ನುಣುಪಾಗಿರುವ 
ಕಾರಣ ಈ ಧಾನ್ಯಗಳಿಗೆ ಕೀಟಬಾಧೆ ಇರುವುದಿಲ್ಲ. ಇವುಗಳು ಎಲ್ಲಾ ಹವಾಮಾನಕ್ಕೆ ಹೊಂದಿಕೊಂಡು 
ಬೆಳೆಯುತ್ತವೆ. ಆದ್ದರಿಂದ ರಾಸಾಯನಿಕ ಕೀಟನಾಶಕಗಳನ್ನು ಮತ್ತು ಸಂರಕ್ಷಕ ದ್ರವ್ಯಗಳನ್ನು ಬಳಸುವ 
ಮಟ ಕತೆಯು ಇರುವುದಿಲ್ಲ. ಈ ತರಹದ ವಿಶಿಷ್ಠವಾದ ಗುಣಗಳನ್ನು ಹೊಂದಿರುವಂತಹ ಧಾನ್ಯಗಳನ್ನು 
ಸರಿಧಾನ'ಗಳೆಂದು ಕರೆಯುತ್ತಾರೆ. ಶಾಸ್ತ್ರದಲ್ಲಿ ಇವಕ್ಕೆ ಕುದ] [ಕುದ- =ಗಾತ್ರದಲ್ಲಿ ಸಣ್ಣದಾಗಿರುವ] ಪ 
“ತೃಣ' ಧಾನ್ಯವೆಂದು ಹೆಸರಿಸಲಾಗಿದೆ. ಸಿಶಿಧಾನ್ಯಗಳಿಂದ ತಯಾರಿಸಿದ ಆಹಾರವನ್ನೇ "ನಮ್ಮ ಪೂರ್ವಜರು 
ಹೆಚು ಹೆಚ್ಚು ಸೇವಿಸುತ್ತಿದ್ದರು. ಇದರಿಂದ ಪನ ಹಚ್ಚು ಧೃಡಕಾಯರಾಗಿಯೂ, 'ಶಕಿಶಾಲೆಯಾಗಿಯೂ. 
ಆರೋಗ್ಯದಿಂದಿರುತ್ತಿದ್ದರು. ಇಂದು ಅಭಿವೃದ್ಧಿ ಹಾಗೂ ಆಧುನಿಕತೆಯ ಜೀವನ ಶೈಲಿಯಿಂದ ಈ 
ಸಿರಿಧಾನ್ಯಗಳ ಬಳಕೆಯು ಕುಂಠಿತವಾಗಿದೆ. ಸಿರಿಧಾನ್ಯಗಳ ಬಳಕೆಯಲ್ಲಿ ಆಗಿರುವ ಕುಸಿತದಿಂದ ನಗರ 
ಹಾಗೂ ಗ್ರಾಮೀಣ ಪ್ರದೇಶದ ಜನರು ಮಧುಮೇಹ ಮತ್ತು ಹೃದಯ ರೋಗಗಳಿಂದ ಬಳಲುತ್ತಿರುವುದು 
ಇತ್ತೀಚೆಗೆ ಸಾಮಾನ್ಯವಾಗಿದೆ. 


ಕರ್ನಾಟಕದ ಹಲವಾರು ಜಿಲ್ಲೆಗಳ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಿರಿಧಾನ್ಯಗಳನ್ನು ಜನರು 
ಇಂದಿಗೂ ಬಳಸುತ್ತಿದ್ದಾರೆ. ವಿವಿಧ ಬಗೆಯ ರೊಟ್ಟಿ ಮತ್ತು ರುಚಿಯಾದ ಸಿಹಿ ತಿನಿಸುಗಳನ್ನು 
ತಯಾರಿಸುತ್ತಾರೆ. ಈ ಧಾನ್ಯಗಳಲ್ಲಿ ನಾರಿನಾಂಶವು ಹೆಚ್ಚಾಗಿರುತ್ತದೆ. ಇವೆಲ್ಲವುಗಳು ಅಲ್ಪ ಉಷ್ಣಗುಣ / 
ವೀರ್ಯ, ಒಗರು ಜೂ ಸಿಹಿ ರಸ ಹೊಂದಿದ್ದು, ಪಿತ್ತ ಕಫ, ಹಾಗು ರಕ್ತಕ್ಕೆ ಸಂಬಂಧಪಟ್ಟ 
ರೋಗಗಳನ್ನು ನಾಶಮಾಡುತ್ತವೆ. ಜೊತೆಗೆ ಶರೀರವನ್ನು ಪುಷ್ಟಿಮಾಡುತ್ತವೆ. ಮೂ ವಿಶೇಷವಾಗಿ 
ಶಕ್ತಿಯನ್ನು ಕೊಡುತ್ತವೆ. ನವಣೆಯು ಇರ ಸದ ಪೀಡೆಯನ್ನು ಕಡಿಮೆ ಮಾಡುತ್ತದೆ. 
ಮಲಬಂಧವನ್ನು ನಾಶಪಡಿಸುತ್ತದೆ. ಸಕ್ಕರೆ ಕಾಯಿಲೆ, ಬತ ರಕ್ತದೊತ್ತಡಗಳಿಂದ ಬಳಲುತ್ತಿರುವವರಿಗೆ 
ಈ ಧಾನ್ಯಗಳು ವಿಶೇಷವಾದ "ಪಥ್ಯ ಆಹಾರಗಳೆನಿಸಿವೆ. 


ಬೇಳೆ ಕಾಳುಗಳು : 


ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರೋಟೀನ್‌ ದೊರೆಯಬೇಕಾದರೆ ಬೇಳೆ ಕಾಳುಗಳನ್ನು ಸೇವಿಸಬೇಕು. 
“ಬಡವರ ಪಾಲಿಗೆ ಟೆ ಸ' ಎಂಬ ಹೋಲಿಕೆಯನ್ನು ಬೇಳೆ ಕಾಳುಗಳಿಗೆ ನೀಡುಲಾಗುತ್ತದೆ. ಕಾರಣ 
ಇವು ನಮಗೆ ನೀಡುವ ಪ್ರೋಟೀನುಗಳು. ಟಟ] ಹೆಸರುಬೇಳೆ, ಕಡಲೆಬೇಳೆ. ಬಟಾಣಿ, 
ಹುರುಳಿ, ಉದ್ದಿನಬೇಳ ಮುಂತಾದ ಬೇಳೆ ಕಾಳುಗಳನ್ನು ಉಂಡೆಯಾಗಿ ಅಥವಾ ಒಡೆದು ಬೇಳ 
ಮಾಡಿಕೊಂಡು ಸೇವಿಸುತ್ತೇವೆ. ಏಕದಳ ಧಾನ್ಯಗಳಿಗಿಂತ ದ್ವಿದಳ ಧಾನ್ಯಗಳಲ್ಲಿರುವ ಪೋಟೀನು 
ಗು ರುಚಿಕರವೂ ಹೌದು. ಜೀವಸತ್ತ ಮತ್ತು ಲವಣಗಳು ಮ ಮಾಡಿಕೊಂಡಿರುತ್ತವೆ. 
ಪ್ರೆ ಸಮೇತ ಉಪಯೋಗಿಸಬೇಕು. ಸಿಪ್ಪೆಯಲ್ಲಿ ಸೋಷಕತ್ತಗಳಿರುತ್ತವೆ. 


ತೊಗರಿ ಬೇಳೆ | ಹೆಸರು ಕಾಳು 


ಕಡಲೆ ಕಾಳು ಬಟಾಣಿ 


ಅಲಸಂದೆಕಾಳು 


ನಾರಾ, 
pe 


ಹುರುಳಿಕಾಳು 


ಎಣ್ಣೆಕಾಳುಗಳು ಜಿ 


ಜಿಡ್ಡಿನ, ಅ೦ಶವನ್ನು ನೀಡಿ ದೇಹ ಒಣಗುವುದನ್ನು ತಪ್ಪಿಸುವ ಮತ್ತು ಸುಣ್ಣ, ಕಬ್ಬಿಣಾ ೦ಶಗಳಿಂದ 
ಕೂಡಿರುವ ಎಣ್ಣೆಕಾಳುಗಳನ್ನು ನಾವು ಜ್‌ ಜೊತೆಗೆ ಇವು. ಪ್ರೋಟೀನುಗಳ ಆಗರವೇ 
ಆಗಿವೆ. ಕಡಲೆಕಾಯಿ, ಎಳ್ಳು, ಕುಸುಬೆ, ಹತ್ತಿ ಸೋಯಾ ಅವರೆ, ಮುಸುಕಿನ ಜೋಳ, ಸಾಸುವೆ, 
ಕುರುಸಾಣಿಗಳಿಂದ ಎಣ್ಣೆಯನ್ನು ತೆಗೆಯಬಹುದು. 


ಕಡಲೆಕಾಯಿ ಬೀಜ ಎಳ್ಳು 


ಇವೆಲ್ಲವೂ ಸಸ ಜನ್ಯವಾದರೆ ಪಾಣಿಗಳಿಂದ ಬೆಣ್ಣೆ, ತುಪ್ಪಗಳು ದೊರೆಯುತ್ತವೆ. ಕಡಲೆಕಾಯಿ 


ಠಿ ಣ 


ಬೀಜವನ್ನು ನಾವು ಜಾನೆ ಸೇವಿಸಬಹುದು. ಇತರೆ ಕಾಳುಗಳನ್ನು ಸೇವಿಸಲು ಆಗುವುದಿಲ್ಲ. 
ಅದನ್ನು ಸಂಸ್ಕರಿಸಬೇಕು. ಕಡಲೆಕಾಯಿ ಬೀಜದಿಂದ ತಯಾರಿಸಿದ ಉಂಡೆಗಳು, ಮಿಠಾಯಿಗಳನ 
ತಿನ್ನಲು' ಮಕ ಭು ಇಷ್ಟ ಪಡುತ್ತಾರೆ. ಇದು ಖಾರದ ಮತ್ತು ಸಿಹಿ ಪದಾರ್ಥಗಳನು ತಯಾರಿಸಲು 
ಹೆಚ್ಚಾಗಿ ಬಳಸುವ ಎಣ್ಣೆಬೀಜ. 'ಪ್ರತಿಶ ಶತ 40 ರಷ್ಟು ಕೊಬ್ಬಿನಾ೦2 


೧ 


( ಬ 


ಶ್ರ 
ಕಿ ಷೆ ಸ 
ಒಳಗೊಂಡಿದೆ. ಬಿ ಜೀವಸತವಿದೆ. ಕಡಿಮೆ ಬೆಲೆಗೆ ದೊರೆತರೂ ಹೆಚ್ಚು ಪೋಷಣಾರ್ಯ 


ಅದಕ್ಕಾಗಿ ಇದು ಬಡವರ ಪಾಲಿಗೆ ಬಾದಾಮಿ. ಮಹಾತ್ಮಾಗಾಂಧೀಜಿಯವರು ಪ್ರತಿದಿನ ಇದನ್ನು 
ಸೇವಿಸುತ್ತಿದ್ದರು. 


ತರಕಾರಿಗಳು : 


ವಿವಿಧ ಬಗೆಯಲ್ಲಿ ದೇಹವನ್ನು ಪೋಷಿಸುತ್ತವೆ. ರೋಗಗಳನ್ನು ತಡೆಯುವ ಶಕ್ತಿ. ಇಂದ್ರಿಯಗಳಿಗೆ 
ಶಕ್ತಿ, ಚರ್ಮದ ಕಾಂತಿಯನ್ನು ಹೆಚ್ಚಿಸುವ ಹೀಗೆ ಹಲವಾರು ಪೋಷಕಾಂಶಗಳನ್ನು ತರಕಾರಿಗಳೂ 
ಹೊಂದಿವೆ. ಇದನ್ನು ನಾವು ಬಳಕೆ ಮಾಡಬೇಕು. ಸೊಪ್ಪು, ಗೆಡ್ಡೆ ಗೆಣಸು ಮತ್ತು ಇತರೆ 308 11 
ಮೂರು ಬಗೆಯಲಿರುವುವು. 


ಸೊಪ್ಪು: ಸದಾಕಾಲ ಬಡವರಿಗೂ ಸುಲಬವಾಗಿ ಕೈಗೆಟುಕುವ ಸೊಪ್ಪು ಎಲ್ಲ ಬಗೆಯ 
ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಜೀವಸತ್ವ ಎ, ಬಿ.ಸಿ ೫೫೪ ೪ ಸುಣ್ಣ, ಕಬ್ಬಿಣಾಂಶ ಮತ್ತು 
ಲವಣಾಂಶಗಳು ಹೇರಳವಾಗಿವೆ. ಇವು” ಸಕಲ ಧಾತುಗಳ ಪೋಷಣೆ ಮಾಡುತ್ತವೆ. 
ನಾರಿನಾಂಶವಿರುವುದರಿಂದ ಮಲಬದ್ಧತೆಯನ್ನು ಉಂಟುಮಾಡದೇ ಜೀರ್ಣಾ೦ಗಗಳು ಸದಾಕಾಲ 
ಶುಚಿಯಾಗಿರುವಂತೆ ಮಾಡುತ್ತದೆ. ದಟ್ಟವಾದ ಬಣ್ಣ ಇದ್ದರೆ ಹೆಚ್ಚು ಪೋಷಕಾಂಶವಿದೆ ಎಂದರ್ಥ. 
ದಂಟು, ಮೆಂತ್ಯ, ಸಬ್ಬಸಿಗೆ, ಪಾಲಕ್‌. ಹೊನಗೊನೆ. ಪುದೀನ, ಮೂಲಂಗಿ, ಬಸಳೆ, ಹರಿವೆ, ಎಲೆಕೋಸು, 
ಸೊಪ್ಪುಗಳನ್ನು ೬.) ದಿನಾ ಬಳಸಬಹುದಾಗಿದೆ. ಬೇಯಿಸಿ ಪಲ್ಯ, ಚಟ್ನಿ, ತಂಬೂಳಿ, ಸಾ೦ಬಾರ್‌ಗಳಲ್ಲಿ 
ಹಾಕಿ ತಿನ್ನಬೇಕು. ಚಪಾತಿ, ರೊಟ್ಟಿ, ದೋಸೆ ಇವುಗಳೊಂದಿಗೆ ಚರೆಸಿಯೂ ಸೇವಿಸಬಹುದು. ಕಾಕಿಗಿಡ, 
ಚಿಗಟೆ ಸೊಪ್ಪು, ಮತ್ತಿತರ ಸೊಪ್ಪುಗಳನ್ನು ಮನೆಯ ಅಕ್ಕಪಕ್ಕದಲ್ಲೇ ಬೆಳೆಸಿ ಸೇವಿಸಿದರೆ, ಕಾಸಿಲ್ಲದೇ 
ನಮಗೆ ಬೇಕಾದಷ್ಟು ಪುಷ್ಟಿ ದೊರೆಯುತ್ತದೆ. 


ಪ್ರತಿದಿನ ಸೇವಿಸಬೇಕಾಗಿರುವ ಆಹಾರದ ಪ್ರಮಾಣ [ಗ್ರಾಂ ನಲ್ಲಿ] / 
ICMR ಮಾಡಿರುವ ಶಿಫಾರಸ್ಸು 


ಹದಿಹರೆಯದ 


330-420 270-300 


ಹಸಿರು ಸೊಪುಗಳು 


ಮೇದಸ್ಸು ಜಿಡ್ಡು! 


ಸಮತೋಲನ ಆಹಾರ (Balanced Diet) 


ಆಹಾರವು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಎಂಬ ಪಂಚಭೌತಿಕ ತತ್ವಗಳಿಂದ ಕೂಡಿದ್ದು, 
ಚತುರ್ವಿಧ (1. ಕುಡಿಯುವಂತಹದು, ಭೋಜ್ಯ- -ಸವಿಯುವಂತಹದು, ಭಕ್ಷ್ಯ 
ಜಗಿದುತಿನ್ನುವಂತಹದು, ಲೇಹ್ಯ- -ನೆಕ್ಕುವಂತಹದು) ಆಹಾರವಾಗಿದ್ದು, ಅಷ್ಟವಿಧ ವೀರ್ಯ ತೆ 
ಉಷ್ಣ ಗ್ಗ “ರೂಕ್ಷ, ವಿಶದ, ಖಚ್ಚಿಲ; ಮೃದು, ತೀಕ್ಷ್ಯ)ಗಳನ್ನು ಹೊಂದಿದ್ದು ಜೊತೆಗೆ ಇನ್ನಿತರ 
ಉಪಯುಕ” ಗುಣಗಳಿಂದ (ಅವಶ ಪೋಷಕಾಂಶಗಳ) ಕೂಡಿರುತ್ತವೆಯೋ ಅಂತಹ ಆಹಾರವನ್ನು 
“ಸಮತೋಲನ ಆಹಾರ”ವೆಂದು ಪರಿಗಣಿಸಲಾಗಿದೆ. 


ಉತ್ತಮ ಪದಾರ್ಥಗಳು, ಶುಭ್ರವಾದ ಪಾತ್ರೆಗಳು, ಶುಚಿಯಾದ ನೀರು ಇವುಗಳನ್ನು ಬಳಸಿ 
ಆಹಾರವನ್ನು ತಯಾರಿಸಬೇಕು. ಸೇವಿಸುವವರಿಗೆ ಆಹಾರವು ಇಷ್ಟವಾಗುವಂತಹ ಬಣ್ಣ, ಸುವಾಸನೆ, 
ರುಚಿ- ಇವುಗಳನ್ನು ಹೊಂದಿದ್ದು ಮನಸ್ಸಿಗೆ ಹಿತನೀಡಬೇಕು.ಇಂತಹ ಆಹಾರವು ಪಾಣ ಧಾರಕ, 
ಇಂದ್ರಿಯಗಳಿಗೆ ತಕರ. ಇವು ಧಾತು, ಬಲ ಮತ್ತು ಕಾಂತಿಯನ್ನು ವೃದ್ಧಿಮಾಡುವುವು ಎ೦ಬ ವಿವರಣೆಯು 
ಶಾಸ್ತ್ರಗ್ರಂಥಗಳಲ್ಲಿ ಲಭ್ಯವಾಗಿದೆ. ಇವನ್ನೇ ನಾವು ೫ ಅಹಾರ” ಎಂದು ಅರ್ಥೈಸಬಹುದು. 


ಶರೀರವು ಸದಾ ಚಟುವಟಿಕೆಯಿಂದಿರಲು, ಆರೋಗ್ಯವಂತರಾಗಿರಲು ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ 
ಶಕ್ತಿ, ವಿವಿಧ ಬಗೆಯ ಅಮೆ ನೋ ಆಮ್ಲಗಳು, ಜೀವಸತ್ರಗಳು, ಖನಿಜಗಳು, ಶರ್ಕರೆಪಿಷ್ಠಗಳು, ಕೊಬ್ಬು, 
ನೀರು ಹೀಗೆ ಎಲ್ಲಾ I ಬೇಕು. ಇವನ್ನೆಲ್ಲಾ ಬಳಸಿಕೊಂಡು ಹೆಚ್ಚಾದ (ಮಿಕ್ಕಿದು 
ಪೋಷಕಾಂಶಗಳನ್ನು ದೇಹದ ಇತರ ಅ೦ಗಾ೦ಗಗಳಲ್ಲಿ ಶೇಖರಿಸಿದುತ್ತದೆ. ಮುಂದೆ ಅವಶ ಕತೆ ಒದಗಿದಾಗ 
ಶೇಖರಿಸಿದ EE ಬಳಸಲ್ಪಡುತ್ತವೆ. "ಹೀಗೆ ಯಾವ ಆಹಾರ ಜೆರಾರ್ಥಗಳು ದೇಹಕ್ಕೆ 
ಪ್ರತಿನಿತ್ಯ ಬೇಕಾಗುವಷ್ಟು ಪ್ರಮಾಣದಲ್ಲಿ ವವಿಧ ಪೋಷಕಾಂಶಗಳನ್ನು ಹೊಂದಿರುತ್ತವೆಯೋ ಅದಕ್ಕೆ 
ಸಮತೋಲನ ಆಹಾರ” ಎಂದು ಹೆಸರು. 


ನಮಗೆ ಪ್ರತಿದಿನ ಸೇವಿಸುವ ಆಹಾರದಲ್ಲಿರುವ ಸಸಾರಜನಕದಿಂದ 15 ರಿಂದ 20 ಪ್ರತಿಶತ ಶಕ್ತಿ 
ಒದಗಬೇಕು. 20 ರಿಂದ 30 ಪ್ರತಿಶತ ಉಳಿದ ಶಕ್ತಿಯು ಕೊಬ್ಬಿನಾಂಶದಿಂದ ಬರಬೇಕು. ಶರ್ಕರ 
ಪಿಷ್ಠಗಳಿ೦ಂದ ಉಳಿದ ಶಕ್ತಿ ಒದಗಬೇಕು. ಸೂಕ್ಷ್ಮ ಪೋಷಕಾಂಶಗಳೂ ಕೂಡಾ ಒದಗಬೇಕು. ಈ 
ಕ್ರಮದಲ್ಲಿ ನಮಗೆ ಶಕ್ತಿಯನ್ನು ಒದಗಿಸುವ ಆಹಾರದ ಸ ಸಮನ್ಹಯತೆಗೆ ಸಮತೋಲನ ಆಹಾರ ಎಂದು 
ಇನ್ನೊಂದು ರೀತಿಯಲ್ಲಿ ಅರ್ಥೈಸಬಹುದು. 


4. ಶರೀರಕ್ಕೆ ಪೋಷಕಾಂಶಗಳು ಬೇಕೇನು ? ಹಾಗಾದರೆ ಹೀಗೆ ಬಳಸಿ. 


ಸೊಪ್ಪು ತರಕಾರಿಗಳನ್ನು ಮೊದಲೇ ಚೆನ್ನಾಗಿ ತೊಳದು ಅನ೦ತರ ಬಳಸಬೇಕು. 


ಮೂಲಂಗಿ, ಕ್ಯಾರೆಟ್‌, ಗೆಡ್ಡೆಕೋಸು, ಎಲೆಕೋಸು, ಟೊಮ್ಯಾಟೋಗಳನ್ನು ಹಸಿಯಾಗಿಯೇ (ಹಾಗೆಯೇ) 
ತಿನ್ನಬೇಕು. 


ತರಕಾರಿಗಳನ್ನು ತುಂಬಾ ದಪ ಸವಾಗಿಯೂ ಅಥವಾ ತುಂಬಾ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಬಾರದು. 
ಜೀವಸತ್ವಗಳು. ನಾಶವಾಗುತ್ತವೆ. 


ತರಕಾರಿಗಳನ್ನು ತುರಿದು, ಧಾನ್ಯಗಳನ್ನು ಸೇರಿಸಿ ತಿನ್ನಬೇಕು (ಕೋಸಂಬರಿ), ಸ್ವಲ್ಪವೂ ಜಿಡ್ಡು 
ಬೆರೆಸಬಾರದು. 


ತರಕಾರಿಯನ್ನು ಸಿಪ್ಪೆ ಸಮೇತ ತಿನ್ನಬೇಕು. ಸಿಪ್ಪೆಯಲ್ಲಿರುವ ಪೋಷಕಾಂಶಗಳು ಶರೀರಕ್ಕೆ 
ಲಭ್ಯವಾಗುತ್ತವೆ. 


ಹೀರೇಕಾಯಿ, ಕುಂಬಳಕಾಯಿ ಮುಂತಾದ ತರಕಾರಿಗಳಿಂದ ತೆಗೆದ ಸಿಪ್ಪೆಯನ್ನು ಚಟ್ನಿ ಮಾಡಿ 
ಬಳಸಿ. 


ತರಕಾರಿಗಳನ್ನು ಮೊದಲೇ ತೊಳೆದು ಅನಂತರ ಕತ್ತರಿಸಬೇಕು. ಕತ್ತರಿಸಿದ, ತುಂಡರಿಸಿದ ಮೇಲೆ 
೫ | ತೊಳೆಯಲು ಸೋಡಾ ಇತ್ಯಾದಿ ಯಾವುದೇ" ರಾಸಾಯನಿಕ ಪುಡಿಗಳನ್ನು 
ಬಳಸಬಾರದು. 


ತರಕಾರಿ ಸೊಪ್ಪುಗಳನ್ನು ಬೇಯಿಸಲು ತುಂಬಾ ನೀರು ಬಳಸಬೇಡಿ. ಪದಾರ್ಥಗಳನ್ನು ತೀರಾ 
ಮೆತ್ತಗಾಗುವಂತೆಯೂ (ಪಿತಿಪಿತಿಯಾಗುವಂತೆ) ಬೇಯಿಸಬಾರದು. ಬೇಯಿಸುವಾಗ ಚಾ, 
ಉಪು ಬಳಸಬೇಡಿ. 


ಬೇಯಿಸಿದ ಅನ೦ತರ ಗೆಣಸು ಮತ್ತು ಆಲೂಗೆಡ್ಡೆಯಲ್ಲಿರುವ ಸಿಪ್ಪೆ ತೆಗೆಯಿರಿ. 
ಸೊಪ್ಪನ್ನು ಬೇಯಿಸಿ ತಿನ್ನಿರಿ, ಹುರಿಯಬೇಡಿ. 


ತರಕಾರಿಗಳನ್ನು ತುರಿದು, ಕತ್ತರಿಸಿ ಬಹಳ ಹೊತ್ತು ಬಿಡಬಾರದು. ಬಿಟ್ಟರೆ ಪೋಷಕಾಂಶಗಳು 
ನಾಶವಾಗುತ್ತವೆ. 


5. ಆಹಾರ ಪದಾರ್ಥಗಳು ಕೆಟ್ಟು ಹೋಗಲು ಕಾರಣಗಳು 


* ಸೂಕ್ಷ್ಮಾಣು ಜೀವಿಗಳಿಂದ ಆಕ್ರಮಣ: 


ಹುದುಗು ಬರಿಸುವ ವಿಧಾನದಲ್ಲಿ ಬೇಗನೇ ಸೂಕ್ಷ್ಮಾಣು ಜೀವಿಗಳು ನಮಗೆ ಗೋಚರವಾಗದಂತೆ 
ಸೇರಿ ಬಿಡುತ್ತವೆ. ಆಗ ಸಂಪಣವು ಹುಳಿ ಹುಳಿಯಾಗಿ ಹಚ್ಚು ಬುರುಗಿನಿಂದ (ನೊರೆ) ಕೂಡಿರುತ್ತದೆ 
ಮತ್ತು ಅಸಹನೀಯ ವಾಸನೆಯೂ ಬರಲಾರಂಭಿಸುತ್ತದೆ. ಕಯ ಅನುಭವವೂ ಕೂಡಾ ಅಗುವುದು. 
ಹಾಗಾದಾಗ ಅದು ಕೆಟ್ಟಿದೆ ಎ೦ದು ಅರಿಯಬೇಕು, ಬಳಸಬಾರದು. 


* ಇದರಂತೆ ಕೆಲವು ಹಣ್ಣುಗಳ ತಿರುಳು ಮತ್ತ ಬೀಜಗಳನ್ನು ಕೆಡಿಸುವ ಜೀವಿಗಳು ಸೇರಿಕೊಂಡು 
ಹಾಳುಗೆಡುವುತ್ತವೆ. ಕೆಲವು ಕೀಟಗಳೂ ಕೂಡಾ ಆಹಾರವನ್ನು ಕೆಡಿಸುತ್ತವೆ (ಉದಾ: ನೊಣ). 
* ಕಿಣ್ವಗಳು (ಎನ್‌ಜೈಮ್ರ: 
ಆಹಾರ ಪದಾರ್ಥಗಳಲ್ಲೇ ಕೆಲವು ಕಿಣ್ಣಗಳಿರುತ್ತವೆ. ಇವು ಆಹಾರ ಪದಾರ್ಥವನ್ನು ಪಕ್ಷ ಮಾಡಲು 
ಸಹಕರಿಸುತ್ತವೆ. ಹೀಗೆ ಪಕ್ಷ ಮಾಡುವ ಪ್ರಕ್ರಿಯೆಯು ತೀವ್ರವಾಗಿ ಬಿಟ್ಟರೆ ಈ ಕಿಣ್ಣಗಳೇ ಆಹಾರದ 
ತಿರುಳನ್ನು ನಾಶ ಮಾಡಿಬಿಡುತ್ತವೆ (ಉದಾ: ಹಣ್ಣುಗಳು). ಕ 


6. ಪೋಷಕಾಂಶಗಳನ್ನು ರಕ್ಷಿಸಲು ಹೀಗೆ ಮಾಡಿ 


ಅಕ್ಕಿಯನ್ನು ಪಾಲಿಶ್‌ ಮಾಡಿಸಬಾರದು. ಪಾಲಿಶ್‌ ಮಾಡಿದರೆ ಸಿಪ್ಪೆಯಲ್ಲಿ ಅಂಟಿಕೊಂಡಿರುವ 
ಜೀವಸತ್ವಗಳು (ಬಿ-ಜೀವಸತ್ವ) ನಾಶವಾಗಿ ಬಿಡುತ್ತವೆ. ಪಾಲಿಶ್‌ ಮಾಡಲೇಬೇಕಾದರೆ ಸ್ವಲ್ಲ 
ಮಾತ್ರ ಮಾಡಿಸಬೇಕು. ಅಕ್ಕಿಯು ತುಂಬಾ ಬೆಳ್ಳಗಾಗುವಂತೆ ಮಾಡಬಾರದು. 


ಬೇಯಿಸುವ ಮುಂಚೆ ಅಕ್ಕಿಯನ್ನು ತೊಳೆಯುವಾಗ ತುಂಬಾ ಸಮಯ ನೀರಿನಿಂದ 
ತೊಳೆಯಬಾರದು. ನೀರಿನ ಸಂಪರ್ಕದಿಂದ ಬಿ ಜೀವಸತ್ವ ನಾಶವಾಗಿಬಿಡುತ್ತದೆ. 


ಅನ್ನವನ್ನು ಮಾಡುವಾಗ ಗಂಜಿ ಬರುವಂತೆ (ಇಂಗಿಸುವ ವಿಧಾನ) ಮಾಡಬೇಕು. ಗಂಜಿಯನ್ನು 
ಹೊರಚೆಲ್ಲಬಾರದು. ಗಂಜಿಯಲ್ಲಿ ಪೋಷಕಾಂಶಗಳಿರುತ್ತವೆ. ತೆಗೆದ ಗಂಜಿಯನ್ನು ಕೂಡ ವಗ್ಗರಣೆ, 
ಉಪ್ಪು ಹಾಕಿ "ನಂಚಿಕೆ'ಯಂತೆ ತಿನ್ನಬೇಕು. 


ಎರಡು ಮೂರು ಬಗೆಯ ತರಕಾರಿಗಳನ್ನು ಪ್ರತಿ ದಿನ ಬಳಸಬೇಕು. 


ಮಾಡಿದ ಅಡುಗೆ ತಾಜಾ ಇರುವಾಗಲೇ ಸೇವನೆ ಮಾಡಬೇಕು. ಹಳತಾದಾಗ ತಿನ್ನಬಾರದು. 
ತಣ್ಣಗಾಗಿದೆ ಎಂದು ಮತ್ತೆ ಮತ್ತೆ ಬೇಯಿಸಬಾರದು. 


ಸೋಡಾವನ್ನು ಬಳಸಿ ಅಡುಗೆ ಮಾಡಬಾರದು. ಸೋಡಾವು ಪೋಷಕಾಂಶಗಳ ಶತ್ರು 
ಸೊಪ್ಪು ತರಕಾರಿಗಳನ್ನು ತಪ್ಪದೇ ತಿನ್ನಬೇಕು. 


ಕೀಟಗಳಿಂದ, ತೇವಾಂಶದಿಂದ, ಹಣ್ಣು ತರಕಾರಿಗಳನ್ನು ರಕ್ಷಿಸಬೇಕು. ತಿನ್ನುವ ಆಹಾರ ಪದಾರ್ಥಗಳನ್ನು 
ಕೆಡದಂತೆಯೂ ರಕ್ಷಿಸಬೇಕು. ಧಾನ್ಯಗಳನ್ನು ಗಾಳಿಯಾಡದ ಡಬ್ಬಗಳಲ್ಲಿ ಶೇಖರಿಸಿ. 


7. ಆಹಾರ ಸೇವನೆಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕು. 


ನಾವು ಸೇವಿಸುವ ಆಹಾರವು ಸಾತ ವಾಗಿ ರಕ್ತಗತವಾಗಲು ಕೆಲವು ಅ೦ಶಗಳನ್ನು ಪರಿಗಣಿಸಬೇಕೆಂದು 
ಶಾಸ್ತ್ರವು ಬೋಧಿಸುತ್ತದೆ. ಈ ಜೀತ್‌ "ಅಯತನ'ಗಳೆಂದು ಕರೆದಿದ್ದಾರೆ. ಪ್ರಕೃತಿ, ಜಾ ಸಂಯೋಗ, 
ರಾಶಿ, ದೇಶ, ಕಾಲ, ಉಪಯೋಗ ಸ ಸಂಸ್ಥಾ ಮತ್ತು ಉಪಯೋಗಕ್ಕತ್‌ ಟ್‌ ಎ೦ಟು (8) (ವಿಶೇಷ 
ಅಂಶಗಳು) ಆಯತನಗಳ ಸ್ಥೂಲವಾದ ವಿವರಣೆ ಹೀಗಿದೆ. 


1. ಪ್ರಕೃತಿ: 


ಬಳಸುವ ಆಹಾರ ಪದಾರ್ಥಗಳಲ್ಲಿ ಸ ಸ್ವಾಭಾವಿಕವಾಗಿ ಸ ಸದಾಕಾಲ ಇರುವಂತಹ ಗುಣಗಳೇ ಆಗಿವೆ. 
ಗುರು, ಲಘು ಇತ್ಯಾದಿ ಮುಂ ಪ್ರಕೃತಿ ಎ೦ದು ಪರಿಗಣಿಸಲ್ಪಡುತ್ತವೆ. ಉದಾ: ಉದ್ದು ಜೀರ್ಣಕ್ಕೆ 
ಬ ಹ್‌ ಲಘು, ಹಂದಿಯ ಮಾಂಸವು ಗುರು. ಹೀಗೆ ನಮ್ಮ ದೇಹದಲ್ಲಿರುವ “ದೋಷಗಳ 


ವಸ್ಥೆಗೆ ತಕ್ಕಂತೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಆಗ ಮಾತ್ರ ಆರೋಗ್ಯ 
1 ಕರಣ (ಸಂಸ್ಕರಣೆ): 


ಆಹಾರಕ್ಕೆ ಮಾಡುವ ವಿವಿಧ ಸಂಸ್ಕಾರಗಳು. ಆಹಾರ ಪದಾರ್ಥಗಳನ್ನು ಹಾಗೆಯೇ ಸೇವಿಸಲು 
ಸಾಧ್ಯವಿಲ್ಲ. ವಿವಿಧ ರೀತಿಗಳಲ್ಲಿ ಪರಿಷ್ಠರಿಸ ಜೇನ. ಹೀಗೆ ಪರಿಷ್ಠರಿಸುವ ಸ ಸಮಯದಲ್ಲಿ ಅವುಗಳಲ್ಲಿರುವ 
ಗುಣಗಳು ಹೆಚ್ಚುತ್ತವೆ. ಕೆಲವು. ಗುಣಗಳು ಬದಲಾವಣೆ ಹೊಂದುವುವು. ಅಸಾತ ಗುಣಗಳು ನಾಶವಾಗಿ 
ಆಹಾರವು ಸಾತ. ್ಯೈವಾಗುವಂತಹ ಪರಿಣಾಮವನ್ನುಮಾಡುವ ಪರಿಷ್ಠರಣೆ ಕ್ರಿದುಗೆ ಸಂಸ್ಕಾರವೆಂದು 
ಹೆಸರು. ಸಂಸ್ಕಾರಕ್ಕೆ ಒಳಪಟ್ಟ ಆಹಾರ ಪದಾರ್ಥವು. ಮನುಷ್ಯ ಸೇವನೆಗೆ ಯೋಗ್ಯವಾಗಿ ದೋಷಗಳನ್ನು 
ಮತ್ತು ಧಾತುಗಳನ್ನು ಸಮಾವಸ್ಥೆಯಲ್ಲಿಡುತ್ತದೆ. ಆಹಾರ ಪದಾರ್ಥವನ್ನು ನೀರಿನಿಂದ ತೊಳೆಯುವುದು. 
ನೆನೆಸುವುದು, 1 ಇ. ಹುರಿಯುವುದು, ಕಡಿಯುವುದು. ಶೇಖರಣೆ ಮಾಡುವುದು, 
ಪಕ್ಕವಾಗಲು ಬಿಡುವುದು, ಮೊಳಕೆ ಬರಿಸುವುದು, ಸುಡುವುದು, ಹಿಟ್ಟು ಮಾಡುವುದು ಇತ್ಯಾದಿಗಳು 
ವಿವಿಧ ಸಂಸ್ಕಾರಗಳು. ಅಕ್ಕಿಯನ್ನು ನಾವು ಹಾಗೆಯೇ ಬಳಸಲು ಸಾಧ್ಯವಿಲ್ಲ. ಹಟ್ಟು ಮಾಡಿಯೋ, 
ನೆನೆಸಿಯೋ pe ಬೇಯಿಸಿ ಅನ್ನ ಮಾಡಿಯೇ ತಿನ್ನಬೇಕು. ಅಕ್ಕಿ ಪಚನಕ್ಕೆ ಗುರು. 
ಅದೇ ಬೆಂದ ಅಕ್ಕಿ (ಅನ್ನು) ಲಘುವಾಗುವುದು. ಮೊಸರು- ಗುರು ಮತ್ತು "ಅಭಿಷ್ಕಂದಿ* ಅದನ್ನೇ 
ಕಡೆದು ಮಜ್ಜಿಗೆ ಮಾಡಿದರೆ" ಲಘುವಾಗುತ್ತದೆ. ಹೀಗೆ ವಿವಿಧ ಸಂಸ್ಕಾರಗಳಿಗೆ “ಕರಣ ಎಂದು ಹೆಸರು 
ಕರಣವೆಂಬ ಸ ಶೀರ್ಷಿಕೆಯಡಿಯಲ್ಲೇ ಬರುವ ಹಲವಾರು ಸಂಸ್ಕಾರ (ಪರಿಷ್ಕರಣ)ಗಳು ಹೀಗಿವೆ. 


* ನೆನೆಸುವಿಕೆ: ಧಾನ್ಯಗಳನ್ನು ಬಳಸುವ ಮುನ್ನ ಸ್ವಲ್ಪ ಸಮಯದವರೆಗೆ ನೀರಿನಲ್ಲಿ ನೆನೆಸಿಟ್ಟರೆ ಅದರಲ್ಲಿರುವ 
ಜೀವಸತ್ವಗಳು ಹಚ್ಚುತ್ತದೆ. ಸುಲಭವಾಗಿ ಪಚನವಾಗುತ್ತದೆ. ಪಾಕ ಮಾಡಲು ಅನುಕೂಲವಾಗುತ್ತದೆ. 
ಮೊಳಕೆಯೊಡೆಯುವ ಕಿಣ್ವಗಳ ಕ್ರಿಯೆಯನ್ನು ಪ್ರಜೋದನೆಗೊಳಿಸುವುದು. ಇಡಿ, ದೋಸೆ ಹಿಟನು, 
(ಸಂಪಣ) ತಯಾರಿಸುವ ಮುನ್ನ ಕೆಲ ಜ್‌ ಅಕ್ಕಿಯನ್ನು ನೆನೆಸುವ ಕ್ರಿಯೆ- ಇದಕ್ಕೆ 

ಉದಾಹರಣೆ. 


ಶ್ರ ರ್ಪಾರರರಾ,/)ರಿಅಿ-ು ಸೂ;ಓ್ಸ ಘ7)ಒಕಕ್ವಅ್ಬಾದ್ದ ಸಾರಾ.  ಖ್ಮ್ತ- 


* ಮಾಲ್ಟಿಂಗ್‌: "ರಾಗಿ'ಯಂತಹ ಕೆಲವು ಪದಾರ್ಥಗಳನ್ನು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಬಳಸುವುದು. 
- ಮಾಲ್ಟಿಂಗ್‌ ಎಂದು ಹೆಸರು. ಇಲ್ಲಿ ಪದಾರ್ಥವು ನೀರಿನ ಸಂಪರ್ಕದಲ್ಲಿ ಹಚ್ಚು ಸಮಯವಿರುವುದು. 
ಇದರಿಂದ ಪದಾರ್ಥವು ಮೃದುವಾಗುವುದು, ಸುಲಭವಾಗಿ ಜೀರ್ಣವಾಗುವುದು, ಜೀವಸತ್ತಗಳು 
ವೃದ್ಧಿಯಾಗುವುದು. 


* ಮೊಳಕೆ ಬರಿಸುವುದು : ದ್ವಿದಳ ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿಟ್ಟು 
ಅನಂತರ ಒಂದು ಶುಭ್ರವಾದ ಬಟ್ಟೆಯ ತುಂಡಿನಲ್ಲಿ ಗಂಟುಕಟ್ಟ ಇಡಬೇಕು. ಇದರಿಂದ 
ಮೊಳಕೆ ಬರುತ್ತದೆ. ಪಾತ್ರೆಯಲ್ಲಿ ನೆನೆಸಿಟ್ಟರೂ ಸಾಕು. ಮೊಳಕೆ ಬರುವುದು. ಜೀರ್ಣಕ್ಕೆ ಸುಲಭ. 
ಮೊಳಕೆ ಬರಿಸುವುದರಿಂದ “ಅಮೈಲೇಸ್‌” ಎಂಬ ಪಚನ ಸಂಬಂಧೀ ಕಿಣ್ವ ಹೆಚ್ಚು ಪ್ರಮಾಣದಲ್ಲಿ 
ಉತ್ಪತ್ತಿಯಾಗುತ್ತದೆ. ಮೊಳಕೆ ಬರಿಸುವುದರಿ೦ದ ಹೆಚ್ಚು ಕಾಲ ಕುದಿಸಬೇಕಾಗಿಲ್ಲ. 


* ಬೇಯಿಸುವುದು : ಧಾನ್ಯಗಳಾದ ಅಕ್ಕಿ , ಗೋದಿಗಳನ್ನು ಹಾಗೆಯೇ ಸೇವಿಸಲಾಗುವುದಿಲ್ಲ. ಅವನ್ನು 
ಅದರ ಮೂರು ಜ್‌ ನಾಲ್ಕು ಪಟ್ಟು ನೀರಿನಲ್ಲಿ ಜಸ ನೀರಿನ ಸಮೇತ ಉಷ್ಣತೆಯನ್ನು ನೀಡಿ 
ಬೇಯಿಸಬೇಕು. ನೀರಿನಿಂದ ನೆನೆಯುತ್ತಿದ್ದಂತೆ ಅವು ದಪ್ಪವಾಗುತ್ತವೆ. ಮತ್ತು ಜೀಮಿನುಪವರರಿದ 
ಸರಿಯಾದ ಹದದಲ್ಲಿ ಪಾಕವಾಗಿ ಸೇವಿಸಲು ಯೋಗ್ಯವಾಗುತ್ತವೆ. ಪಾಲಿಶ್‌ ಮಾಡದೇ ಇರುವ 
ಅಕ್ಕಿಯು ಹೀಗೆ ಬೆ೦ದರೂ ಅದರಲ್ಲಿರುವ ಪೋಷಕಾಂಶಗಳಾದ ಬಿ ಜೀವಸತ್ತವು ನಾಶವಾಗುವುದಿಲ್ಲ. 


* ಹುದುಗು ಬರಿಸುವುದು : ಅಕ್ಕಿ, ಉದ್ದಿನಬೇಳಗಳನ್ನು ನೀರಿನೊಂದಿಗೆ ಬೆರೆಸಿ ರುಬ್ಬಿ ದೋಸೆ ಮತ್ತು 
ಇಡ್ಲಿಗಳ ಸಂಪಣವನ್ನು ತಯಾರಿಸುತ್ತೇವೆ. ಹೀಗೆ ರುಬ್ಬಿ ಸ್ವಲ್ಪ ಹೊತ್ತು ಸಂಪಣವನ್ನು ಹಾಗೆಯೇ 
ಪಾತ್ರೆಯಲ್ಲಿ ಹಾಕಿ ಇಟರೆ ಅದರಲ್ಲಿ ರಾಸಾಯನಿಕ ಕ್ರಿಯೆ ನಡದು ಇಡೀ "ಒಟ್ಟು ಸ್ವಲ್ಪ ಗಟ್ಟಿಯಾಗುತ್ತದೆ. 
ಇದಕ್ಕೆ ಹುದುಗು ಬಂದಿದೆ (ಫರ್ಮಂಟೇಷನ್‌) ಎ ಎನ್ನುತ್ತೇವೆ. ಇದರಿಂದ ಬಿ "ಜೀವಸತ್ವವು 
ಹೆಚ್ಚುತ್ತದೆ. 


* ಕುಟ್ಟುವುದು: ಧಾನ್ಯಗಳನ್ನು ಒರಳು ಕಲ್ಲಿನಲ್ಲಿ ಹಾಕಿ ಕುಟ್ಟುವುದರಿಂದ ಅವು ದಪ್ಪ ದಪ್ಪ 
ಚೂರುಗಳಾಗುತ್ತವೆ. ತ ಸರ ಸೂಕ್ಷ್ಮ ರೀತಿಯಲ್ಲಿ ಪುಡಿಮಾಡಿ ಹಿಟ್ಟಿನ ರೂಪ ಕೆ ತರಬೇಕು. 
ಈ ಹಿಟ್ಟನ್ನು ಉಪಯೋಗಿಸಬೇಕು. ಸಿಪ್ಪೆಯಲ್ಲಿ ಪೋಷಕಾಂಶಗಳು ಇರುವುದು. ಜ.4. ಇದರ 
ಸಮೇತ ಪುಡಿ ಮಾಡಬೇಕು. ಹಟ್ಟಿನಿಂದಲೂ ಸಹ ಸಿಪ್ಪೆಯನ್ನು ಬೇರ್ಪಡಿಸಬಾರದು. 


* ಹುರಿಯುವುದು : ನಾವೆಲ್ಲಾ ಅವಲಕ್ಕಿಯನ್ನು ತಿಂದಿದ್ದೇವೆ. ಅವಲಕ್ಕಿಯಲ್ಲಿ ಕಬ್ಬಿಣಾ ೦ಶವಿರುತ್ತದೆ. 
ಮತ್ತು ರುಚಿಕರವೂ ಹೌದು. ಅಕ್ಕಿಯನ್ನು ಬಾಣಲೆಯಲ್ಲಿ ಹಾಕಿ ನಿರ್ದಿಷ್ಟ ಪ ಪ್ರಮಾಣದಲ್ಲಿ ಶಾಖವನ್ನು 
ಕೊಟ್ಟರೆ ಅಕ್ಕಿ ಅರಳುತ್ತವೆ. ಜ್‌ ಅವಲಕ್ಕಿ ತಯಾರಾಗುತ್ತದೆ. ಬತ್ತವನ್ನು ಹುರಿದರೆ ಸಿಪ್ಪೆಯಿಂದ 
ಅರಳದ ಅಕ್ಕ (ಅರಳು) ತಯಾರಾಗುತ್ತದೆ. ಹೀಗೆ ಹುರಿದ ಧಾನ್ಯಗಳು. ಜೀರ್ಣಕ್ಕೆ ಹಿತಕರ. 


* ಮಿಶ್ರಣ ಮಾಡುವುದು: ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನು ಮಿಶ್ರಣಮಾಡಿ ಸೇವಿಸ ಸಬೇಕು. ಎಲ್ಲ 
ಬಗೆಯ ಅಮೈ ನೋಆಮಗಳು ಕೇವಲ ಫಕರಳ ಧಾನ್ಯಗಳಲ್ಲಾಗಲೀ ಅಥವಾ ದ್ವಿದಳ ಧಾನ್ಯಗಳಲ್ಲಾಗಲೀ 
ಸಾಕಷು ಪ್ರಮಾಣದಲ್ಲಿರುವುದಿಲ್ಲ. ಜೊತೆಗೆ ಕೇವಲ ಧಾನ್ಯಗಳಿ೦ದ ದೊರೆಯುವ 'ಅಮೈ ನೋ 
ಆಮ್ಲಗಳು ಮಾತ್ರ ನಮಗೆ ಸಾಕಾಗುವುದಿಲ್ಲ. ಜೀವಸತ್ವಗಳು ಬೇಕು. ಅದಕ್ಕಾಗಿ ತರಕಾರಿಗಳನ್ನು 


ರ್ಚಾಾ್ಮ್ಯ್ಹಹ್ಹಜಜರಹರರ್ತಹ್ಮ್ಮ್ಮ್ಮ್ಮ್ಟರ್ಟೋೊೆೊಾಾಾಾಣಾ 


19 


ಬೆರೆಸಬೇಕು. ಖನಿಜಗಳು ದೊರೆಯಬೇಕಾದರೆ ಸೊಪ್ಪುಗಳನ್ನು ಸಹ ಸೇರಿಸಬೇಕು. ಹೀಗೆ ಪ್ರೋಟೀನು, 
ಶರ್ಕರಪಿಷ್ಟ, ಕೊಬ್ಬು(ಬೆಣ್ಣೆ, ಎಣ್ಣೆ, ತುಪ್ಪಗಳನ್ನು ದು ಜೀವಸತ್ವಗಳು ಖನಿಜಗಳನ್ನು 
ಪಡೆಯಲು ನಾವು ದಿನನಿತ್ಯ ವಿವಿಧ ಆಹಾರ ಪದಾರ್ಥಗಳನ್ನು ವಿವೇಚನೆಯಿಂದ ಮಿಶ್ರಣಮಾಡಿ 
ಸೇವಿಸಬೇಕು. ಹೀಗೆ ಎಲ್ಲ ಪೋಷಕಾಂಶಗಳನ್ನು ವ ಆಹಾರಕ್ಕೆ “ ಸಂಪೂರ್ಣ ಆಹಾರ?” 
ಎಂದು ಹೆಸರು. ಹಾಲು, ಮಜ್ಜಿಗೆ ಮೊಸರು, ಗಣ್ಣು ಮಾಂಸಾಹಾರ ಕ ಕೂಡ ಜೊತೆಗಿರಬೇಕು. 


3. ಸಂಯೋಗ : ಬೆರೆಸುವುದು, ಒಂದಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ಒಟ್ಟಿಗೆ ಬೆರೆಸುವುದಕ್ಕೆ ಸಂಯೋಗ 
ಎಂದು ಹೆಸರು. ಒಂದು ದವ ದಲ್ಲಿ ಇಲ್ಲದ ಗುಣಗಳನ್ನು ಮತ್ತೊಂದು "ದವ ದಿಂದ ಇಡಬಹುದು. 
ಉದಾ: ಜಿಡ್ಡಿನಾಂಶ ಗ ಆಹಾರಕ್ಕೆ ತುಪ್ಪ/ಣ್ಟೆ/ಬೆಡ್ಡೆಗಳನ್ನು ORS 


4. ರಾಶಿ (-ಪ್ರಮಾಣ) : ಸೇವಿಸುವ ಆಹಾರವು ಸೂಕ್ತ ಪ್ರಮಾಣದಲ್ಲಿರಬೇಕು. ಪದಾರ್ಥವು ಒಂದೇ 
ಬಗೆಯದ್ದಾಗಿರಬಹುದು ಅಥವಾ ಸಂಯೋಗದಿಂದಲೂ ಕೂಡಿರಬಹುದು. ಒಂದೇ ಬಗೆಯ 
ಗುಣಗಳುಳ್ಳ ಆಹಾರವು ಸಂಪೂರ್ಣವಾಗಿ ಸೇವಿಸುವಂತಾದರೆ ಅದಕ್ಕೆ "ಸರ್ವಗ್ರಹ'ವೆಂದೂ 
ಒಂದು ವೇಳೆ ದ್ರವ್ಯದ ರಾಶಿಯಲ್ಲಿರುವ ಒಂದೊಂದೇ ಘಟಕಗಳನ್ನು ಆಯ್ಕೆಮಾಡಿ ಸಾಕಷ್ಟು 
ಪ್ರಮಾಣದಲ್ಲಿ ದೊರೆಕಿಸಿಕೊಂಡರೆ "ಅದಕ್ಕೆ " ಪರಿಗಹ'ವೆಂದೂ ಹೆಸರು. 


5. ದೇಶ: ಆಹಾರವು ದೊರೆಯುವ ಪ್ರದೇಶ. ಹಿಮಾಲಯ ತಪ್ಪಲು, ಕಾಡು, ಮರುಭೂಮಿ, ಬೆಟ್ಟಗುಡ್ಡಗಳು 
ಹೀಗೆ. ಆಯಾ ಪ್ರದೇಶದಲ್ಲಿ ದೊರೆಯುವ ಆಹಾರ ಪದಾರ್ಥಗಳಿಗೆ ವಿಶೇಷವಾದ ರುಚಿ, ಗುಣ 
ಸ್ವಭಾವಗಳಿರುವುವು. ಉಷ್ಣ ಪ ಪ್ರದೇಶ, ಶೀತ ಪ್ರದೇಶ ಮತ್ತು ಸಾಧಾರಣ ಪ್ರದೇಶ ಎಂದು 
ಮೂರು ರೀತಿಯ ಪ್ರದೇಶಗಳನ್ನು ಹೆಸರಿಸಲಾಗಿದೆ. 


6. ಕಾಲ: ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ; ಬಾಲ್ಯಾವಸ್ಥೆ, ಮಧ್ಯಮ, ವೃದ್ಧಾವಸ್ಥೆ ; ; 6 ಖುತುಗಳು ಹೀಗೆ 
ವಿವಿಧ ಗಂ ಕಾಲವನ್ನು ವಿಂಗಡಣೆ ಮಾಡಿದ್ದಾರೆ. ರ ಹಬ ಅನುಸಾರ 
ಆಹಾರವನ್ನು ಸೇವನೆ ಹ ಆಗ ಆರೋಗ್ಯ. 


7. ಉಪಯೋಗ ಸಂಸ್ಥಾ : ಶಾಸ್ತ್ರದಲ್ಲಿ ಆಹಾರ ಸೇವನೆ ಮಾಡಲು ಹಲವಾರು ನೀತಿ ನಿಯಮಗಳನ್ನು 
ತ ಆದೇಶಿಸಿದ್ದಾರೆ” ಆ "ಆದೇಶಗಳನ್ನೆಲ್ಲಾ ಪಾಲಿಸಬೇಕು. 


8. ಉಪಯೋಗ ಕೃತ್‌ : ಯಾರು ಆಹಾರವನ್ನು ಸೇವಿಸುತ್ತಾರೋ ಅವರು (ವ್ಯಕ್ತಿ). ಪ್ರಸ್ತುತ ಸಂದರ್ಭದಲ್ಲಿ 
ಸಸ್ಯ ಸುಡ ಎಂದರ್ಥ. ವ್ಯಕ್ತಿಯು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ಆತನು 
ಸೇವಿಸುವ ಆಹಾರ ಮಹತ್ತರ "ಪಾತ್ರವನ್ನು ವಹಿಸುತ್ತದೆ. ಜಾ ಕಾಳಜಿ ಆತನಿಗೆ ಇರಬೇಕು. 


ಮೇಲಿನ ಎಂಟು ಅ೦ಶಗಳನ್ನು ಆಚರಿಸಬೇಕೆಂಬ ಆದೇಶವಿದೆ. ಅಲ್ಲದೇ ಆಹಾರ ಸೇವಿಸಲು 
ಇನೊ ೦ದಿಷ್ಟು ನಿಯಮಗಳನ್ನು ನೇ. ಆಯುರ್ವೇದದಲ್ಲಿ ಸೂಚಿಸಲಾಗಿದೆ. 


* ಹಿ೦ದೆ ಸೇವಿಸಿದ ಆಹಾರವು ಸಂಪೂರ್ಣವಾಗಿ ಜೀರ್ಣವಾದ ಬಳಿಕವೇ ಮುಂದಿನ ಆಹಾರ 
ಸೇವಿಸಬೇಕು. ಒಂದು ವೇಳೆ ಈ ನಿಯಮವನ್ನು ಮೀರಿದರೆ ಅರ್ಧ ಜೀರ್ಣವಾಗಿರುವ, ಹಿಂದೆ 
ಸೇವಿಸಿರುವ ಆಹಾರವು ಈಗ ಸೇವಿಸಿದ ಆಹಾರ ಪದಾರ್ಥದೊಡನೆ ಬೆರೆತು ಅಪಮಿಶ್ರಣವಾಗಿ 


I  ್‌ರಾರ್ಣಾಸಾರಕಾಪ ೨2೨. 


ಬಿಡುತ್ತದೆ. ಈ ಅಪಮಿಶ್ರಣವು ಆರೋಗ್ಯವನ್ನು ಕೆಡಿಸಿ ರೋಗಕ್ಕೆ ನಾಂದಿ ಹಾಡುತ್ತದೆ. ಹಿ೦ದಿನ 
ಆಹಾರವು ಜೀರ್ಣವಾದ ಅನಂತರ ಸಮರ್ಪಕ ರೀತಿಯಲ್ಲಿ ಜೀರ್ಣಕ್ರಿಯೆಯು ಜರುಗುವುದು. 
ಪಾಚನ ಚೆನ್ನಾಗಿ ಆಗುವುದು. ಬರುವ ತೇಗು ಶುದ್ಧವಾಗಿರುವುದು. ಮಲಮೂತ್ರಗಳು ಸರಿಯಾದ 
ಕಾಲದಲ್ಲಿ ಪ್ರವೃತ್ತಿಯಾಗುವುವು. ಇದರಿಂದ ದೈಹಿಕ ಬೆಳೆವಣಿಗೆ ಉತ್ತಮವಾಗುವುದು. 


ಉಷ್ಣಗುಣವನ್ನು ಹೊಂದಿರುವ ಆಹಾರವು ರುಚಿಕರವಾಗಿದ್ದು, ಜಠರಾಗ್ನಿಯನ್ನು ಹಚ್ಚು ಮಾಡುವುದು. 
ಇದರಿಂದ ಸುಲಭವಾಗಿ ಅಲ್ಪಾವಧಿಯಲ್ಲೇ ಆಹಾರವು” ಜೀವಾ. (1 “ಹೆಚ್ಚಿನ ಕಫದ 
ಸ್ರಾವವನ್ನು ಕರಗಿಸುವುದು. ವಾತ `ದೋಷವನ್ನು ಹತೋಟಿಯಲ್ಲಿಡುವುದು. ಹಾಗಾಗಿ ಬಿಸಿಯಾಗಿರುವ 
ಘನ ಮತ್ತು ದ್ರವಾಹಾರಗಳ ಸೇವನೆಯು ಆರೋಗ್ಯಕರ. 


ಜಿಡ್ಡಿನಿಂದ ಕೂಡಿರುವ ಆಹಾರವು ರುಚಿಕರವಾಗಿರುತ್ತದೆ. ಪಚನ ಶಕ್ತಿಯನ್ನು ಹೆಚ್ಚಿಸುತ್ತದೆ. 
ವಾತವನ್ನು ಹತೋಟಿಯಲ್ಲಿಡುತ್ತದೆ. ಶರೀರಕ್ಕೆ ಪೋಷಣೆಯನ್ನು, ಇಂದ್ರಿಯಗಳನ್ನು 
TE ಶರೀರಕ್ಕೆ ಜಿಡ್ಗಿನಾಂಶವನ್ನು ಒದಗಿಸುವುದು, ಬಲವನ್ನು ವ 
ಚರ್ಮಕ್ಕೆ ಆರ್ದ್ರತೆ ಮತ್ತು ಸ ಎಲ್ಲವನ್ನು ಒದಗಿಸುತ್ತದೆ. 


ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ ಆಹಾರವು ದೋಷಗಳನ್ನು ಕೆಡಿಸುವುದಿಲ್ಲ. ಜೀರ್ಣವಾದ 
ಬಳಿಕ ಸರಾಗವಾಗಿ ಕರುಳಿನ ಅಧೋಭಾಗಕ್ಕೆ ಬರುತ್ತದೆ. ಶಕ್ತಿಯನ್ನು ಹಾಳುಮಾಡುವುದಿಲ್ಲ. 
ಸುಲಭವಾಗಿ ಜೀರ್ಣವಾಗುತ್ತದೆ. 


ಹಾಲು ಮತ್ತದರ ಉತ್ಪನ್ನಗಳು, ಕಬ್ಬಿನಹಾಲು, ಉದ್ದು, ಜಲಚರ ಪ್ರಾಣಿಗಳ ಮಾಂಸ 
ಸ್ವಾಭಾವಿಕವಾಗಿಯೇ ಜ್‌ ಸುಲಭವಾಗಿ ಜೀರ್ಣಿಸುವುದಿಲ್ಲ (ನಗು AN ಹಾಗಾಗಿ 
ಇವನ್ನು ಸೇವಿಸಲು ಅಳತೆಯನ್ನು ನಿಗದಿ ಪಡಿಸಲಾಗಿದೆ. ಹೊಟ್ಟೆಯು ಅರ್ಧ ತುಂಬುವಷ್ಟು 
ಮಾತ್ರ ಸೇವಿಸಬೇಕು. ಹಳೆಯ ಅಕ್ಕಿಯಿಂದ ಮಾಡಿದ ಅನ್ನ, ಔಸರುಕಾಳು, ಪಕ್ಷಿ ಮಾಂಸ. 
ಮೊಲದ ಮಾಂಸ... ಇತ್ಯಾದಿಗಳು ಪ್ರತಿ ಸಹಜವಾಗಿ ಬೇಗನೇ “ಜೀರ್ಣ ವಾಗುವಂತಹವು(ಲಘು 
ಆಹಾರ). ಆದಾಗ್ಯೂ ಇವುಗಳನ್ನು `ಸೇವಿಸುವಾಗಲೂ ಅಳತೆ ಮೀರಿ ತಿನ್ನಬಾರದು. 


* ಮೊದಲು ಸಿಹಿಯನ್ನು ತಿನ್ನ ಬೇಕು. ಇದರಿಂದ ಹೊಟ್ಟೆಯಲ್ಲ ಶೇಖರವಾಗಿದ್ದ ಗಾಳಿಯು ಹೊರ 
ಹೋಗುವುದು. > ಟೋಷದ ಪ್ರಾಬಲ್ಯ ನೀಗುವುದು. ಅನಂತರ ಹುಳಿ ಮತ್ತು ಉಪುಗಳಿಂದ 
ಕೂಡಿದ ವ್ಯಂಜನ ಆಹಾರ ಪದಾರ್ಥವನ್ನು ಸೇವಿಸಬೇಕು. ಇವುಗಳಿಂದ `ಪಾಚಕ ಪಿತ್ತದ 
ಪ್ರದೀಪಿಗೊಂಡು ಆಹಾರವು ಜೀ ಸಹಕರಿಸುವುದು. ಕೊನೆಯಲ್ಲಿ ಖಾರ, ಕಹಿ 
ಮತ್ತು "ಒಗರು ರಸಗಳು ಇರುವ ಆಹಾರ ಸೇವಿಸಬೇಕು. ಘನ ಆಹಾರವನ್ನು ಮೊದಲು ತುಪ್ಪ 
ಸೇರಿಸಿ ತಿನ್ನಬೇಕು. ಕೊನೆಯಲ್ಲಿ ದ್ರವಾಹಾರವನ್ನು ಸೇವಿಸಬೇಕು. ಇಜಿೌಕಿ ಶರೀರಕ್ಕೆ ಬಲ 
ಬಂದು ಆರೋಗ್ಯದ ರಕ್ಷಣೆಯಾಗುತ್ತದೆ. 


* ವ್ಯಕ್ತಿಯು ತನಗೆ ಇಷ್ಟವಾದ ಪ್ರದೇಶದಲ್ಲಿ ಕುಳಿತು ತನಗಿಷ್ಟವಾದ ಪಾತ್ರೆ, ತಟ್ಟೆ, ಲೋಟ ಇತ್ಯಾದಿ 
ಪರಿಕರಗಳನ್ನು ಬಳಸಿಕೊಂಡು ಭೋಜನ ಮಾಡಬೇಕು. ಇದರಿಂದ ಆತನ ಮನಸ್ಸು 


A 


21 


ಪ್ರಘುಲ್ಲಿತವಾಗುತ್ತದೆ. ಮನಸ್ಸು ಮುದಗೊಂಡಿದ್ದರೆ ಮಾತ್ರ ಜೀರ್ಣ ರಸಗಳು ಉತ್ತಮವಾಗಿ 
ಕಾರ್ಯ ನಿರ್ವಹಿಸುವುದು. ಸುಲಭವಾಗಿ ಪಚನಗೊಂಡು ಆಹಾರವು ಬೇಗ ರಕ್ತಗತವಾಗುವುದು. 


* ಮನೆಯಲ್ಲಿರುವ ಹಿರಿಯರು, ಮಕ್ಕಳು ಊಟ ಮಾಡಿದ ಬಳಿಕ ವ್ಯಕ್ತಿಯು ಉಣ್ಣಬೇಕು. ಸಾಕಿರುವ 
ಪಶು (ಹಸು, ನಾಯಿ, ಪಕ್ಷಿ, ಬೆಕ್ಳುಗಳಿಗೆ ಮೊದಲು ಆಹಾರವನ್ನು ನೀಡಿ ಎಲ್ಲರೂ ತೃಪ್ತರಾದ 
ಮೇಲೆ ಊಟ ಮಾಡಬೇಕು. 


* ಊಟ ಮಾಡುವಾಗ ಇಷ್ಟ ಜನರೊಂದಿಗೆ ಬೆರೆತು ಸಂತೋಷದಿಂದ ಊಟ ಮಾಡಬೇಕು. 
ಜೋರಾಗಿ ಕಿರುಚುವುದು, ನಗುವುದು, ಮಾತನಾಡುವುದು ಇವುಗಳನ್ನು ಮಾಡಬಾರದು. ಇದರಿಂದ 
ಅನ್ನವು ಕೆಲವು ಸಲ ಶ್ವಾಸನಾಳದಲ್ಲಿ ಸಿಕ್ಕಿಕೊಂಡು ಉಸಿರಾಟದ ತೊಂದರೆಯಾಗುತ್ತದೆ. 


* ಆಹಾರವನ್ನು ತೀರಾ ನಿಧಾನವಾಗಿಯಾಗಲೀ ಅಥವಾ ಆತುರಾತುರದಿಂದಾಗಲೀ ತಿನ್ನಬಾರದು. 
ಬೇಗನೆ ತಿಂದರೆ ಆಹಾರದ ರುಚಿ ಗೊತ್ತಾಗುವುದಿಲ್ಲ. ಗಾಳಿಯ ನಾಳದಲ್ಲಿ ಅನ್ನ ಸಿಕ್ಕಿ ಹಾಕಿಕೊಳ್ಳುವ 
ಸಂಭವ ಜಾಸ್ತಿ ಬಾಯಿಯಲ್ಲಿರುವ ಜೊಲ್ಲು ಮತ್ತು ಜೀರ್ಣರಸಗಳು ಚೆನಾಗಿ ರಾ ಜೊತೆ 
ಮಿಶ್ರವಾಗುವುದಿಲ್ಲ. ಆಗ ಜೀರ್ಣಕ್ರಿಯೆ ಅಸಂಪೂರ್ಣವಾಗುತ್ತದೆ. ನಿಧಾನವಾಗಿ ತಿಂದರೆ ಉದರದಲ್ಲಿ 
ಗಾಳಿಯು ಸಂಚಯವಾಗುತ್ತಾ ಬರುತ್ತದೆ. ಇದರಿಂದಲೂ ಅಜೀರ್ಣವುಂಟಾಗುತ್ತದೆ. 


ತ ಪ ಹೆಚ್ಚಿಗೆ ಅಥವಾ ಕಡಿಮೆ ಸೇವಿಸಬಾರದು. ಉದರದಲ್ಲಿ ಅರ್ಧಾಂಶ ಮಾತ್ರ ಘನ 
ಆಹಾರ ಸೇರಬೇಕು. ಕಾಲು ಅಂಶ ನೀರು ಸೇವಿಸಬೇಕು. ಉಳಿದ ಕಾಲು ಅಂಶವನ್ನು ವಾಯುವಿನ 
ಸಂಚಾರಕ್ಕೆಂದು ಖಾಲಿ ಬಿಡಬೇಕು. ಇವೆಲ್ಲಾ ಜೀರ್ಣಕ್ರಿಯೆಗೆ ಸಹಕರಿಸುವುದು. 


* ಅನ್ನವನ್ನು ಬ್ರಹ್ಮ ಎಂದು ನಮ್ಮ ಸಂಸ್ಕೃತಿಯು ಗೌರವಿಸಿದೆ. ಆದ್ದರಿಂದ ಅನ್ನಸೇವನೆಯನ್ನು 
ಪ್ರಾರಂಭಿಸುವದಕ್ಕೆ ಮುನ್ನ ಇಷ್ಟದೇವರನ್ನು ಅಥವಾ ಬ್ರಹ್ಮನನ್ನು ಪ್ರಾರ್ಥಿಸ ತ್ತ ಸಾ 
ಏಕಮನಸ್ಕನಾಗಿ "ಅಹಾರವನ್ನು ಸೇವಿಸಬೇಕು. 


* ಆಹಾರವನ್ನು ಪ್ರಾರಂಭಿಸುವ ಮೊದಲು ಸ್ವಲ್ಪ ಸೈಂಧವ ಲವಣದೊಂದಿಗೆ ಶುಂಠಿಯನ್ನು ಸೇವಿಸುವದು 
ಹಿತಕರವಾಗಿರುತದೆ. ಇದು ಪಚನಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾಲಗೆ ಮತ್ತು ಕಂಠ [ಗಂಟಲ] 
ಶುದ್ಧವಾಗುತ್ತದೆ. ಇದರಿಂದ ಆಹಾರವು ರುಚಿಸುತ್ತದೆ. 


ಈ ಸೈಂಧವ ಲವಣದ ಲಾಭಗಳು- ರುಚಿಕರ, ಪಚನಶಕ್ಷಿವರ್ಧಕ, ಲಘು, ಶೀತಲ, ಖೀರ್ಯವರ್ಧಕ, 
ಕಣ್ಣುಗಳಿಗೆ ಹಿತಕರ, ತಿದೋಷಶಾಮಕ. 


* ಪಚನಕ್ಕೆ ಜಡವಾದ ಆಹಾರ, ಸಿಹಿ, ಖಾರ ತಿಂಡಿಗಳನ್ನು ಭೋಜನದ ಅನಂತರ ಸೇವಿಸಲೇ 
ಬಾರದು. ಒಂದುವೇಳೆ ಹೊಟ್ಟೆ ಚೆನ್ನಾಗಿ ಹಸಿದಿದ್ದರೆ ಮಾತ್ರ ಭೋಜನದ ಪೂರ್ವದಲ್ಲಿ ಇವನ್ನು 
ಸೇವಿಸ “ಸ್ವಾಮ್ಯ ದಾಳಿಂಬೆ ದ್ರಾ ಕಿತ್ತಳೆ ಹಣ್ಣುಗಳನ್ನು ಮತ್ತು ಕಬ್ಬು ಇವುಗಳನ್ನು ಭೋಜನದ 
ಪೂರ್ವದಲ್ಲಿ ಸೇವಿಸಬೇಕು. ಅನಂತರದಲ್ಲಿ ಸೆ ಸೇವಿಸಬಾರದು. ಬಾಳೆಹಣ್ಣು ಮತ್ತು ಸೌತೆಕಾಯಿಗಳನ್ನು 
ಭೋಜನದ , ಸೇವಿಸಬೇಕು. ಹಾಗೆಯೇ, ನೇರಳೆ ಹಣ್ಣು “ಅತ್ತಿ 'ಹಣ್ಣು ಹಸಿಶುಂಠಿ, 


EE 


ತೆಂಗಿನ ಹಾಲು/ ತಿರುಳು, ಮಾವಿನ ಹಣ್ಣು, ಬಾಳೆ ಹಣ್ಣು, ನೆಲ್ಲಿಕಾಯಿ/ ಹಣ್ಣು, ಎಳ್ಳು ಸೇರಿಸಿ 
ತಯಾರಿಸಿದ ಆಹಾರ ಪದಾರ್ಥಗಳು, ಎಲಚಿ ಹಣ್ಣು, ಸೀಮೆಹುಣಿಸೆ, ತಾಳೆ ಹಣ್ಣು ಇವುಗಳನ್ನು 
ಬೆಳಗ್ಗೆ [ಪ್ರಾತಃ ಕಾಲದಲ್ಲಿ] ಸೇವಿಸಬಾರದು. 


ಭೋಜನ ಸೇವಿಸುವ ತಟ್ಟಿ ಬಟ್ಟಲುಗಳ ಗುಣ ಕರ್ಮಗಳು- ಚಿನ್ನದ [ಸ್ಪರ್ಣ] ತಟ್ಟೆಯಲ್ಲಿ 
ಆಹಾರ ಸೇವಿಸಿದರೆ ಅದು ಸ್ವಾಸ್ಥ್ಯಪ್ರದ [ಆರೋಗ್ಯಕರ], ಕಣ್ಣಿನ ದೃಷ್ಟಿಗೆ ಹಿತ ಮತ್ತು 
ದೋಷನಾಶಕವಾಗಿರುತ್ತದೆ. ಬೆಳ್ಳಿ [ರಜತ] ತಟ್ಟೆಯಲ್ಲಿ ಆಹಾರ ಸೇವಿಸಿದರೆ, ಕಣ್ಣಿನ ದೃಷ್ಟಿಗೆ 
ಹಿತವಾಗಿರುತ್ತದೆ. ಪಿತ್ತವನ್ನು ಕಡಿಮೆಮಾಡುತ್ತದೆ. ಆದರೆ ಕಫ ಮತ್ತು ವಾತರೋಗವನ್ನು 
ಉಂಟುಮಾಡುತ್ತದೆ. ಕಂಚಿನ [ಕಾ೦ಸ್ಕ] ತಟ್ಟೆಯಲ್ಲಿಟ್ಟ ಆಹಾರಸೇವಿಸಿದರೆ ಬುದ್ಧಿಕಾರಕ, ರುಚಿಕಾರಕ, 
ರಕ್ತಪಿತ್ತ ಶಾ೦ತವಾಗುತ್ತದೆ. ಹಿತ್ತಾಳೆ [ಪಿತ್ತಲ] ತಟ್ಟೆಯಲ್ಲಿ ಆಹಾರಸೇವಿಸಿದರೆ ವಾತವೃದ್ಧಿಯಾಗುತ್ತದೆ. 
ಕ್ರಿಮಿನಾಶಕವಾಗುತ್ತದೆ. ಲೋಹ ಮತ್ತು ಗಾಜಿನ ಪಾತ್ರೆ/ ತಟ್ಟೆಯಲ್ಲಿ ಆಹಾರಸೇವನೆಯು ಬಲಕರ, 
ಸಿದ್ದಿಕರ. ಪಾಂಡು [ರಕ್ತಹೀನತೆ], ಕಾಮಾಲೆ, ಶೋಥ [ಊತ] ರೋಗವನ್ನು ಕಡಿಮೆಮಾಡುತ್ತದೆ. 
ಕಟ್ಟಿಗೆಯಿಂದ ಮಾಡಿದ ಪಾತ್ರೆಯಲ್ಲಿಟ್ಟ ಆಹಾರ ರುಚಿಕಾರಕವಾಗಿರುತ್ತದೆ. ಆದರೆ ಕಫವೃದ್ಧಿ ಆಗುತ್ತದೆ. 
ಬಾಳೆ ಎಲೆ [ಪತ್ರ], ಮುತ್ತುಗದ ಎಲೆಯಿಂದ . ತಯಾರಿಸಿದ ತಟ್ಟೆಯಲ್ಲಿಟ್ಟು ಸೇವಿಸುವ ಆಹಾರವು 
ರುಚಿಕರವಾಗಿರುತ್ತದೆ. ಪಚನ ಶಕ್ತಿಯು ಹೆಚ್ಚುತ್ತದೆ. ವಿಷಹರವಾಗಿರುತ್ತದೆ. ಕಲ್ಲು ಹಾಗೂ ಮಣ್ಣಿನ 
ಪಾತ್ರೆಯಲ್ಲಿಟ್ಟ ಆಹಾರಸೇವನೆಯು ಅನಾರೋಗ್ಯವಾಗಿರುತ್ತದೆ. 


ಆಹಾರ ಸೇವನೆಯ ಕಾಲದಲ್ಲಿ ನೀರಿನ ಸೇವನೆಯ ನಿಯಮಗಳು- ಆಹಾರ ಸೇವನೆಯ ಮಧ್ಯ 
ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಯಬೇಕು. ಈ ರೀತಿಯ ನೀರಿನ ಸೇವನೆ [ಜಠರಾಗ್ನಿಯನ್ನು] 
ಪಚನ ಶಕ್ತಿಯನ್ನು ಸರಿಮಾಡುತ್ತದೆ. ಭೋಜನ ಆರಂಭದಲ್ಲಿ ನೀರನ್ನು ಸೇವಿಸಿದರೆ ದೇಹ 
ತೆಳ್ಳಗಾಗುತ್ತದೆ. ಅಗ್ನಿಯು ಮಂದವಾಗುತ್ತದೆ. ಭೋಜನ ಮಧ್ಯದಲ್ಲಿ ನೀರನ್ನು ಸೇವಿಸಿದರೆ 
ಅಗ್ವಿದೀಪನವಾಗುತ್ತದೆ ಮತ್ತು ಶರೀರವು ಮಧ್ಯಮ ಪ್ರಮಾಣದಲ್ಲಿ ಇರುತ್ತದೆ. ಭೋಜನದ ಅಂತ್ಯದಲ್ಲಿ 
ನೀರನ್ನು ಸೇವಿಸಿದರೆ ಶರೀರವು ಸ್ಥೂಲವಾಗುತ್ತದೆ ಮತ್ತು ಕಫವೃದ್ಧಿಯಾಗುತ್ತದೆ. 

ಬಾಯಾರಿಕೆ ಇದ್ದವರು ನೀರಿನ ಬದಲು ಆಹಾರವನ್ನು ಸೇವಿಸಬಾರದು. ಈ ರೀತಿಮಾಡಿದರೆ 
ಗುಲ್ಮ ಎಂಬ ರೋಗಕ್ಕೆ ಗುರಿಯಾಗಬೇಕಾಗುತ್ತದೆ. 


ಹೊಟ್ಟೆ ಹಸಿದವರು ಆಹಾರದ ಬದಲು ನೀರನ್ನು ಕುಡಿಯಬಾರದು. ಕುಡಿದರೆ ಜಲೋದರ 
ಎಂಬ ರೋಗವು ಉಂಟಾಗುವ ಸಾಧ್ಯತೆಯಿರುತ್ತದೆ. 


ಮೊಸರಿನ ಬದಲು ಹಾಲನ್ನು ಸೇರಿಸಿದ ಅನ್ನವನ್ನು ಸೇವಿಸಿ ಭೋಜನವನ್ನು ಅಂತ್ಯಗೊಳಿಸ 
ಬೇಕು ಎಂಬುದು ಬ್ರಹ್ಮಪುರಾಣದ ನಿರ್ದೇಶನ. ಒಂದುವೇಳೆ ಉಪ್ಪು, ಹುಳಿ, ಖಾರ, ಉಷ್ಣ 
ಆಹಾರದಿಂದ ಉಂಟಾದ ದಾಹವನ್ನು [ಪಿತ್ತ ವೃದ್ಧಿಯನ್ನು] ಶಾಂತಮಾಡಲು ಸಿಹಿ ರಸಯುಕ್ತ 
ಆಹಾರವನ್ನು ಸೇವಿಸಿ ಭೋಜನವನ್ನು ಸಮಾಪ್ತ್ರಮಾಡಬೇಕು. ಉದಾಹರಣೆ ಹಾಲು + ಅನ್ನ. 


23 


ಆಹಾರ ಸೇವನಾನಂತರ ಬಾಯಿ ಹಾಗೂ ದಂತಗಳನ್ನು ಶುದ್ಧಿಗೊಳಿಸಿಕೊಳ್ಳಬೇಕು. ಶುಚಿಗೊಳಿಸಿದ 
ಕೈ ಬೆರಳುಗಳು ಒದ್ದೆಯಾಗಿರುವಾಗಲೆ ಎರಡು ಕಣ್ಣುಗಳನ್ನು ಸರ್ಶಮಾಡಿಕೊಳ್ಳ ಬೇಕು. ಇದರಿಂದ 
ದೃಷ್ಟಿ ದೋಷಗಳು ಉಂಟಾಗುವುದಿಲ್ಲ. 


ಆಹಾರ ಸೇವನಾನ೦ತರ ಮನಸಿಗೆ ಪ್ರಿಯವಾದ ಕಷಾಯ [ಒಗರು], ಕಟು [ಖಾರ], ತಿಕ್ತ [ಕಹಿ] 
ರಸಯುಕ್ತ ಅಡಿಕೆ, ಪಚ್ಚಕರ್ಪೂರ, ಕಸ್ತೂರಿ, ಲವಂಗ, ಜಾಯಿಕಾಯಿಯನ್ನು ಸೇರಿಸಿದ ವೀಳ್ತೆದೆಲೆ 
[ತಾಂಬೂಲ] ಯನ್ನು ಸೇವಿಸಬೇಕು. ಇದರಿಂದ ಬಾಯಿಯ ದುರ್ಗ೦ಧವು ನಿವಾರಣೆ ಆಗುತ್ತದೆ, 
ಆಹಾರವು ಚೆನ್ನಾಗಿ ಪಚನವಾಗುತ್ತದೆ. 


ಭೋಜನಾನ೦ತರ ಮಲಗಬಾರದು, ಓಡಬಾರದು. ನಿಧಾನವಾಗಿ ನೂರು ಹೆಜ್ಜೆ ನಡೆಯಬೇಕು. 
ಭೋಜನಾನಂತರ ಶ್ರಮವಹಿಸಿಮಾಡುವ ಕೆಲಸಗಳನ್ನು ಮಾಡಬಾರದು. 


24 


8. ಆಹಾರ ಸೇವನೆ- ಕೆಲ ಧಾರ್ಮಿಕ ಅಂಶಗಳು 


ಪಂಚಮಹಾಭೂತಗಳ ಪಭಾವಗಳು ಸದಾಕಾಲ ಮನುಷ್ಯನ ದೇಹದಮೇಲೆ ಆಗುತ್ತಾ ಇರುತ್ತವೆ. 
ಇವನ್ನು ಹಿಂದು ಧರ್ಮದ ರೀತ್ಯ ನಕ್ಷತ್ರ, ಗ್ರಹಗಳ ಪ್ರಭಾವಗಳೆಂದು ಹಲವಾರು ಸಂದರ್ಭಗಳಲ್ಲಿ 
ನಂಬಲಾಗಿದೆ. ಇವುಗಳಿಂದುಂಟಾಗುವ ಪ್ರತಿಕೂಲ ಪ್ರಭಾವಗಳನ್ನು ಹೋಗಲಾಡಿಸಲು/ಬರದಂತೆ ತಪ್ಪಿಸಲು 
ಅನೇಕ ಧಾರ್ಮಿಕ ಕ್ರಿಯಾಕ್ರಮಗಳನ್ನು ಆಚರಿಸಲು ಧರ್ಮವು ಬೋಧಿಸುತ್ತದೆ. ಪೂಜೆ ಪುರಸ್ಕಾರಾದಿ 
ಕೈಂಕರ್ಯಗಳನ್ನು ನಿಯಮ ನಿಷ್ಟೆಯಿಂದ ಮಾಡಿದರೆ ಉಂಟಾಗಿದ್ದ ಅನಾನುಕೂಲತೆಗಳು 
ನಾಶವಾಗುವುದನ್ನು ಆಯುರ್ವೇದಶಾಸ್ತ್ರವ್ರ ಸಹ ದೃಷ್ಟಾಂತ ಸಹಿತ ಸಂದರ್ಭೋಚಿತವಾಗಿ ಪ್ರತಿಪಾದಿಸುತ್ತದೆ. 
ಉದಾ: ವಿಶೇಷವಾಗಿ ಗರ್ಭಿಣಿಯರು ಆಚರಿಸಬೇಕಾಗಿರುವ ಕೆಲವು ಸ೦ಸ್ಕಾರಗಳು, ಮಕ್ಕಳಿಗೆ ವಿವಿಧ 
ವಯೋಮಾನದಲ್ಲಿ ಮಾಡುವ ಸಂಸ್ಕಾರಗಳು, ಔಷಧಿ ಸಸ್ಯಗಳ ಸಂಗ್ರಹಣೆ ಇತ್ಯಾದಿ ಸಂದರ್ಭಗಳಲ್ಲಿ 
ಗ್ರಹ, ನಕ್ಷತ್ರ ಮತ್ತು ದೇವತಾ ಪೂಜೆಗಳನ್ನು ಮಾಡಲು ಉಪದೇಶವಿದೆ. 


ಪೂಜೆಯು ಇಷ್ಟ ಮತ್ತು ತತ್ತಂಬಂಧಿತ ದೇವತೆಗಳಿಗೆ, ಜ್ಯೋತಿದರ್ಶನ, ಮಂತ್ರಪಠಣ, ಹೋಮ 
ಹವನಗಳಿಗೆ ಮಾತ್ರ ಸೀಮಿತವಾಗಿರದೇ, ಆಯಾ ಗ್ರಹ, ದೇವತೆಗಳಿಗೆ ನೈವೇದ್ಯವನ್ನು ಒಪ್ಪಿಸುವ 
ಪರಿಪಾಠವೂ ಇದೆ. ಧಾನ್ಯ, ಫಲ, ಬಗೆಬಗೆಯ ಭಕ್ಷ್ಯಗಳ ರೂಪದಲ್ಲಿ ಆಹಾರ ಪದಾರ್ಥಗಳನ್ನು 
ದೇವರಿಗೆ ನಿವೇದನೆ [ವನೈವೇದ್ಯ] ಮಾಡಲಾಗುತ್ತದೆ. ಒಂದು ರೀತಿಯಲ್ಲಿ ನಾವು ಬಯಸುವ, ಇಷ್ಟಪಡುವ 
ರೀತಿಯಲ್ಲಿ ತಯಾರಿಸಿದ ಆಹಾರವನ್ನೆ ದೇವರಿಗೆ ಹೀಗೆ ಅರ್ಪಣೆಮಾಡಿದರೆ ಒಳಿತಾಗುತ್ತದೆಂದು 
ಭಾವಿಸುತ್ತೇವೆ. ರೀತಿ ಏನೇ ಇದ್ದರೂ ಉದ್ದೇಶ ಒಂದೇ ಆಗಿರುವುದು ವಿಶೇಷ. ಅದೆಂದರೆ ನೈವೇದ್ಯವಾದ 
ಮೇಲೆ ಅವನ್ನೆಲ್ಲಾ ನಾವೇ ಪ್ರಸಾದವೆಂದು ಸೇವಿಸುವುದು. ಹೀಗೆ ಪ್ರಸಾದ ರೂಪದಲ್ಲ ಆಹಾರವನ್ನು 
ಸೇವಿಸಿದರೆ ನಮ್ಮೆಲ್ಲ ಪಾಪ, ತೊಂದರೆಗಳು ಮತ್ತು ಕಷ್ಟನಷ್ಟಗಳು ನಿವಾರಣೆಯಾಗುವವು. ಈ ನಂಬಿಕೆಯಿಂದ 
ಬಳಸುವ ಆಹಾರಗಳು ಹೀಗಿವೆ: 


ತಾ ಮತ್ತು ~~ ಧಾನ್ಯಗಳು 


ಗ್ರಹಗಳು, ರಾಶಿ ಅಧಿಪತಿಗಳು ಮತ್ತು ತತ್ತಂಬಂಧಿತ ನೈವೇದ್ಯಗಳು. 


ಹಗಳು | ಗ್ರಹಗಳ ರಾಶಿ ಅಧಿಪತಿ | ನೈವೇದ್ಯ 


ಬೆಲ್ಲದ ಅನ್ನ/ ಗೋದಿ ಹುಗ್ಗಿ/ ಬಿಳಿ ಅನ್ನ/ 
ಶಾಲಿ ಅನ್ನ 


ಚಿತ್ರಾನ್ನ [ಜೀರಿಗೆ ಅನ್ನ] 


ಕ್ರಸಂ 


1 


ಓ| 8 
& ಈ, 
(ಟಿ 


Oo 


pe WwW | bie 
d 
ಟಿ ೨೬ 
ಲ್ಕ 


CL 


ಕನ್ಯಾ 
ಕೇತು ಮೀನ 


ನಕ್ಷತ್ರಗಳು ಹಾಗೂ ರಾಶಿ 


=” aime 
: ಮಕರ, ಕುಂಭ 
ಗಾಗಾರ ಜಾರ” 
Ce nsss [as — 
ನಾ 


27 


ರಾಶಿಗಳಿಗೆ ಸಂಬಂಧಿಸಿದಂತೆ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು, ಧಾನ್ಯಗಳು. 


ಎಳ್ಳು 


1 ಮೇಷ 
೪ 


ಸೀಮೆಬದನೆ, 
ಗೋರಿಕಾಯಿ, - 
ಬಟಾಣೆ 
ಹಾಗಲಕಾಯಿ, 
ಬದನೆಕಾಯಿ, 
ಬೀಟೂಟ್‌, 
ದೊಡ್ಡ 
ಸುವರ್ಣಗೆಡ್ಡೆ 


ಎಲಚಿ, 


ಸೀತಾಫಲ 


ಚಪ್ಪರದವರೆ, 
ಆಲೂಗಡ್ಡೆ 


ಇಂಗು, ದಾಲ್ಲಿನ್ನಿ-ಚಕ್ಕೆ, 
ಬೆಳ್ಳುಳ್ಳಿ. ಕಾಳಮೆಣಸು, 
ಅರಿಶಿನ 
ಈ) 1 
ಕಡಲೆಬೇಳೆ/ಕಾಳು, ಶುಂಠಿ 


ಏಲಕ್ಕೆ 


ಮೆಣಸಿನಕಾಯಿ, 
ಧನಿಯಾ, ಜಾಯಿಕಾಯಿ. 


ಕಾಫಿ. ಲವ೦ಗ. 


29 


ವಾರದ ದಿನಗಳಿಗೆ ಸಂಬಂಧಿಸಿದಂತೆ ಸೇವಿಸಬೇಕಾದ ವಿಶೇಷ ಆಹಾರ ಪದಾರ್ಥಗಳು 


ಆಹಾರ ಪದಾರ್ಥಗಳು 
| 
3 ಡ್‌ 5 ಣ್ಣ 

4 

ಬೆ 


gp: 
Ee 
ENC EE 
ES eee —— 


ಲಿ 
ಶನಿವಾರ ಕರಿ ಎಳ್ಳಿನ ಉಂಡೆ, ಪುಳಿಯೋಗರೆ, 
ಉದ್ದಿನವಡೆ. ಹುರುಳಿಕಾಳಿನ ಉಸಲಿ 
ಚ ರವಿವಾರ ಗೋದಿ ಹುಗ್ಗಿ. ಗೋದಿ ಹಲ್ವಾ, 
ಗೋದಿ ಹಿಟ್ಟಿನ ಚಪಾತಿ, ಪೂರಿ, ದೋಸೆ 


ದ್ವಾದಶ ರಾಶಿಗಳು- ಅವುಗಳ ಲಾಂಛನ. 


ಸವ 
KE 
7 
FET 
ಗಾ 
ಹಾ 


ಇಂಗ್ಲೀಷ ಪದ 


ಲು 


ನ್ದ 


10 


30 


9. ಹಣ್ಣುಗಳು 
ಣಿ 


ಹಣ್ಣುಗಳು ಜೀವಸತ್ವಗಳ ಆಗರವಾಗಿವೆ. ಹಣ್ಣುಗಳಲ್ಲಿ ಸಕಲ ಪೋಷಕಾ೦ಶಗಳು ಅಡಕವಾಗಿರುತ್ತವೆ. 
ರೋಗ ಮತ್ತು ಆರೋಗ್ಯ ಅವಸ್ಥೆಗಳಲ್ಲಿ, ಬಾಲ್ಯ. ಯುವ, ವೃದ್ಧಾಪ್ಯ, ಗರ್ಭಿಣಿ ಮತ್ತು ಬಾಣಂತಿ 
ಅವಧಿ ಹೀಗೆ ಎಲ್ಲ ಅವಸ್ಥೆಗಳಲ್ಲಿಯೂ ಹಣ್ಣುಗಳನ್ನು ಸೇವಿಸಿದರೆ ಆರೋಗ್ಯ ಉಂಟಾಗುವುದು. ನಾವು 
ಸದಾಕಾಲ ಬಳಸುವ ಕೆಲವು ಹಣ್ಣುಗಳ ಸವಗ ಹೀಗಿವೆ: 


1. ಮಾವು: ಹಣ್ಣುಗಳ ರಾಜನೆಂಬ ಹೆಗ್ಗಳಿಕೆ. ಪಕ್ಷವಾದ ಹಣ್ಣು ಸಿಹಿ ರಸಯುಕ್ತವಾಗಿರುತ್ತದೆ. ಉಷ್ಣ 
ವೀರ್ಯ, ವಾತದೋಷವನ್ನು ಶಮನ ಮಾಡುತ್ತದೆ. ಎ ಜೀವಸತ್ವ ಮತ್ತು ಪೊಟ್ಯಾಷಿಯಮ್‌ನ್ನು 
ಹೊಂದಿರುತ್ತದೆ. ಅಪಕ್ವವಾದ "ಹಣ್ಣು ಹುಳಿರಸದಿಂದ ಕೂಡಿದ್ದು ವಾತ ಮತ್ತು ಕಫ ದೋಷಗಳನ್ನು. 
ಹೆಚ್ಚಿಸುತ್ತದೆ. 


ಹಣ್ಣು, ಹಣ್ಣಿನ ಶ್ರ? ಮಾವಿನಹಣ್ಣಿನಿಂದ ತಯಾರಿಸಿದ ರಸಾಯನಗಳು ರುಚಿಕರ. ಅಂತೆಯೇ 
ಅಪಕ್ವ (ಕಾಯಿ) ಮಾವಿನಿಂದ ಚಟ್ಟಿ, ಗೊಜ್ಜು, ಉಪ್ಪಿನಕಾಯಿ ಹಿತಕರ. 


ಮಾವು 


2. ಕಿತಳೆ: ಸಿಹಿ ಮತ್ತು ಹುಳಿ ಎರಡೂ ರುಚಿಯಿಂದ ಕೂಡಿರುತ್ತದೆ. ವಿಪಾಕ ಮತ್ತು ವೀರ್ಯ ಶೀತ. 


ಹಾದಿ 


ವಾತ ದೋಷವನ್ನು ಕಡಿಮೆಗೊಳಿಸುತ್ತದೆ. ಸ ಗ್ರ ಮತ್ತು ಬ | ಜೀವಸತ್ವಗಳನ್ನು ಹೊಂದಿರುತ್ತದೆ. 
3. ಪಪಾಯಿ: ಸಿಹಿ ರಸದಿಂದ ಕೂಡಿರುತ್ತದೆ. ವಾತವನ್ನು ಶಮನ ಮಾಡುತ್ತದೆ. ಜೀರ್ಣಕ್ಕೆ ಸಹಕಾರಿ. 


ಸುಣ್ಣ ಪೊಟ್ಯಾಷಿಯಂ ಮತ್ತು ಎ ಜೀವಸತ್ವಗಳಿಂದ ಕೂಡಿದೆ. 
4. ಪೈನಾಪಲ್‌ (ಅನಾನಸ್‌): ಪಿತ್ತವನ್ನು ಶಮನಗೊಳಿಸುತ್ತದೆ. ಕಫವನ್ನು ಹೆಚ್ಚಿಸುವ ಗುಣ ಹೊಂದಿದೆ. 
ಮೂತ್ರ ಸರಾಗವಾಗಿ ವಿಸರ್ಜಿಸುವಂತೆ ಮಾಡುತ್ತದೆ. ಮಲಬದ್ಧತೆಯನ್ನು ನಾಶಮಾಡುತ್ತದೆ. 


ಳೆ 


ಪೊಟ್ಕಾಷಿಯಂ, ಬೈ ಮತ್ತು ಸಿ ಜೀವಸತ್ವಗಳನ್ನು ಹೊಂದಿದೆ. 


೦. 


31 


ಪಪಾಯಿ ಪೈನಾಪಲ್‌ /ಅನಾನಸ್‌ 


5. ನಿಂಬೆ: ವಾತ ಮತ್ತು ಕಫ ದೋಷಗಳನ್ನು ಕಡಿಮೆಮಾಡುತ್ತದೆ. ಹಣ್ಣಿನ ರಸವು ದಾಹವನ್ನು 
ಕಡಿಮೆಮಾಡಿ ತೃಪ್ತಿ ನೀಡುತ್ತದೆ. 


ನಿಂಬೆ ದಾಳಿಂಬೆ 


6. ದಾಳಿಂಬೆ: ಸಿಹಿ ಮತ್ತು ಕಷಾಯ ರಸ ಗಳನ್ನು ಕೂಂಡಿಇಡ. 83 ಮತ್ತು ಬ್ರಿ ಜೀವಸತ್ವಗಳನ್ನು 
ಹೊಂದಿದೆ. ಅತಿಸಾರವನ್ನು ನಿಲ್ಲಿಸುತ್ತದೆ. ರಕ್ತಸ್ರಾವವನ್ನು ತಡೆಯುತ್ತದೆ. 


7. ದ್ರಾಕ್ಷಿ: ಸಿಹಿ, ಹುಳಿ ರಸಗಳಿಂದ ಕೂಡಿರುತ್ತದೆ. ಪಿತ್ತ ಮತ್ತು ವಾತ ಎರಡೂ ದೋಷಗಳನ್ನು 
ಕಡಿಮೆ ಮಾಡುತ್ತದೆ. ಹುಳಿದ್ರಾಕ್ಷಿಯು ಪಿತ್ತವನ್ನು ಕೆರೆಳಸುತ್ತದೆ. ಸಿಹಿಹಣ್ಣು ಶರೀರಕ್ಕೆ ಬಲವನ್ನು 
ನೀಡುತ್ತದೆ. 


ಬಾಳೆ: ಸಿಹಿರಸ. ಆಮ್ಲ ವಿಪಾಕ. ಶೀತ ವೀರ್ಯ, ಕಫ ಮತ್ತು ವಾತಗಳನ್ನು ಹೆಚ್ಚಿಸುತ್ತದೆ. ಎ 
ಜೀವಸತ್ವ ಮತ್ತು ಬಿ, ಜೀವಸತ್ವ ಹೇರಳವಾಗಿದೆ. ಅತಿಸಾರವನ್ನು ನಿಲ್ಲಿಸುವ ಪೆಕಿನ್‌ ಎಂಬ ಅ೦ಶ/ 
ಘಟಕವಿದೆ. 


ಸೀಬೆ: ಸಿ ಜೀವಸತ್ವದ ಆಗರ. ಪೂಟ್ಯಾಷಿಯಂ, ಸುಣ್ವ ರಂಜಕಗಳನ್ನು ಹೊಂದಿದೆ. ಮಧುರರಸವನ್ನು 
ಹೊಂದಿದೆ. ಒಂದು ಸೀಬೆ ಆರು ಕಿತ್ತಳೆ ಹಣ್ಣಿಗೆ ಸಷ 


10. ಸಪೋಟ: ಸುಕ್ರೋಸು, ರಂಜಕ, ಕಬ್ಬಿಣ, ಪೊಟ್ಕಾಷಿಯಂಗಳನ್ನು ಹೊಂದಿದೆ. ಲೈಂಗಿಕಶಕ್ತಿಯನ್ನು 
ಹೆಚ್ಚಿಸುತ್ತದೆ. ದೇಹಕ್ಕೆ ಬಲವನ್ನು ನೀಡುತ್ತದೆ. 


ಸೀಬೆ/ಪೇರಲ ಸಹೋಟ/ಚಿಕ್ಕು 


11. ಟೊಮ್ಯಾಟೊ: ಸಿಟ್ರಿಕ್‌ ಆಮ್ಲವನ್ನು ಹೊಂದಿದ. ಶರ್ಕರ ಪಿಷ್ಠವನ್ನು ಹೊಂದಿದೆ. ಎ ಜೀವಸತ್ವವನ್ನು 


೦ 


ಹೊಂದಿದೆ. ಪೊಟ್ಯಾಷಿಯಂ, ಬಿ, ಕೂಡಾ ಇದೆ. ಸಿಹಿರಸ. 


12. ಕಲ್ಲಂಗಡಿ ಹಣ್ಣು: ನೀರೇ ಪ್ರಧಾನವಾಗಿ ಹೊಂದಿದೆ. ಪೂಟ್ಯಾಷಿಯಂ, ಸಿಹಿರಸ, ಶೀತವೀರ್ಯ, 
ಪಿತ್ತಶಾಮಕ. 


ಟೊಮ್ಯಾಟೊ 


13. ನೇರಳೆ: ಆಕ್ಸಾಲಿಕ್‌ ಮತ್ತು ಟ್ಯಾನಿಕ್‌ ಆಮಗಳನು 
ಸಸಾರಜನಕ, ರಂಜಕಗಳನ್ನು ಹೊಂದಿದೆ. 


33 


14. ಸೀತಾಫಲ: ಪಿಷ್ಠ ಜಾಸ್ತಿ ಇದೆ. ಮಧುರ ರಸ. ಪೊಟ್ಯಾಷಿಯಂ, ಎ ಜೀವಸತ್ವಗಳನ್ನು ಹೊಂದಿದೆ. 


WwW 


ಸೀತಾಫಲ 
1ನ. ಸೇಬು: ನಿಜ ಮತ್ತು ಒಗರು ರಸ. ಕಫ ವೃದ್ಧಿ. ಪಿತ್ತವನ್ನು ಕೆರಳಿಸುವುದಿಲ್ಲ. ಎ ಜೀವಸತ್ವ ಮತ್ತು 
ಬಿ; ಜೀವಸತ್ವಗಳನ್ನು ಹೊಂದಿದೆ. ಜಾ ನಿಷ್ಟ ಮತ್ತು ಪೊಟ್ಯಾಷಿಯಂ ಅನ್ನು ಹೊಂದಿದೆ. 


16. ಹಲಸಿನ ಹಣ್ಣು: ವಿಟಮಿನ್‌ ಎ, ಪೊಟ್ಯಾಷಿಯಂ ಅಧಿಕವಾಗಿರುತ್ತದೆ. ಸುಣ್ಣ ಶರ್ಕರಪಿಷ್ಠವೂ 
ಇದೆ. ಮದುರ ರಸ, ಶೀತವೀರ್ಯ, ಅಡುಗೆಗೆ ಬತತ ತಾರೆ. 


ಇ 


ಸೇಬು ಹಲಸು 


17. ಮೋಸಂಬಿ: ಸಿಹಿ ಮತ್ತು ಹುಳಿ ಎರಡೂ ರುಚಿಯಿಂದ ಕೂಡಿರುತ್ತದೆ. ವಿಪಾಕ ಮತ್ತು ವೀರ್ಯ 
ಶೀತ. ವಾತ ದೋಷವನ್ನು ಕಡಿಮೆಗೊಳಿಸುತ್ತದೆ. ಖು ಮತ್ತು ಬಿ | ಜೀವಸತ್ವಗಳನ್ನು ಹೊಂದಿರುತ್ತದೆ. 
18. ನೆಲ್ಲಿಕಾಯಿ: ವಿಟಮಿನ್‌ ಸಿ ಆಗರ. ಹುಳಿರಸ, ಮಧುರ ರಸ. 


ಅಂಜಿರ/ಅಂಜೂರ 


34 


ತ್ರಿದೋಷಹರ, ವಯಸ್ಥಾಪನ, 
ರಸಾಯನ, ವೀರ್ಯವರ್ಧಕ, 
ಸಕ್ಕರೆ ರೋಗ, ಕುಷ್ಠ ಪೈಲ್ಸ್‌ 
ನೇತ್ರರೋಗದಲ್ಲಿ 
ಉಪಯೋಗವಾಗುತ್ತದೆ. 


ಮಾಂಸ ವರ್ಧಕ, ವೀರ್ಯ 
ವರ್ಧಕ, ಕಣ್ಣಿಗೆ ಹಿತಕರ, 

ಮಲ, ಮೂತ್ರವನ್ನು ಸರಳವಾಗಿ 
ಹೊರಹಾಕುತ್ತದೆ. ವಾತ, ಪಿತ್ತ, | 
ರಕ್ತವಿಕಾರ ನಾಶಕವಾಗಿರುತ್ತದೆ. 


ದಮ್ಮು ಕೆಮ್ಮು ಆಯಾಸ, 
ಬಾಯಾರಿಕೆ, ಉರಿತ, ಜ್ವರ, 
ಕ್ಷಯ ರೋಗ ಮುಂತಾದ 
ರೋಗಗಳಲ್ಲಿ ಉಪಯುಕ್ತ 


ಜಠರಾಗ್ನಿಯನ್ನು ಹೆಚ್ಚಿಸುತ್ತದೆ, 
ಭೇದಿಯಲ್ಲಿ ಪಥ್ಯವಾಗಿರುತ್ತದೆ 
ಮಾಂಸ ವರ್ಧಕ, ವೀರ್ಯ 
ವರ್ಧಕ, ಬಲಕರ, ಕ್ಷಯ, 
ಉರಿ, ವಾಂತಿ, ದಮ್ಮು ಕೆಮ್ಮು 
ಬಾಯಾರಿಕೆ, ವಾತ, ಪಿತ್ತ 
ರೋಗದಲ್ಲಿ ಹಿತಕರ 


ವಾತ ಶಾಮಕ, ಮಾಂಸ 
ವರ್ಥಕ, ಬಲವರ್ಧಕ, 
ವೀರ್ಯವರ್ಧಕ, ಕಫ ಹಾಗೂ 
ಪಿತ್ತವನ್ನು ಹೆಚ್ಚಿಸುತ್ತದೆ 


ಕಫ ಹಾಗು ಪಿತ್ತ ನ್ನು 
ಕಡಿಮೆಮಾಡುತ್ತದೆ ವಾತವನ್ನು 
ಅರುಚಿ ನಾಶಕ, ಪಚನ 
ಶಕ್ತಿಹೆಚ್ಚಿರುವವರು ಸೇವಿಸಿದರೆ 
ಒಳ್ಳಯದು 
ಕಫವರ್ಥಕ, ವೀರ್ಯವರ್ಧಕ, 
ಶರೀರವನ್ನು ಪುಷ್ಟಿಕರಿಸುತ್ತದೆ 


ವಾತ ಹಾಗೂ 
ಪಿತ್ತನಾಶಕವಾಗಿರುತ್ತದೆ. 
ಮಲವನ್ನು ತೆಳುಮಾಡಿ 
ಹೊರಹಕುತ್ತದೆ 

ಬಲಕರ, ಮಾಂಸವರ್ಧಕ, 
ವೀರ್ಯವರ್ಧಕ, ವಾತ 
ಶಾಮಕ, ಕಫ ಹಾಗೂ ಪಿತ್ತ 
ವರ್ಧಕವಾಗಿರುತ್ತದೆ 


ಕಫ, ಪಿತ್ತಹರ, ಕೂದಲೆ 
ಹಿತಕರವಾಗಿರುತ್ತದೆ 
ಪಿತ್ತ, ವಾತವನ್ನು 
ಕಡಿಮೆಮಾಡುತ್ತದೆ. ಬಲಕರ, 
ವೀರ್ಯವರ್ಥಕ 
ವಾತ, ಪಿತ್ತನಾಶಕ, ಮೂತ್ರ 
ಹೆಚ್ಚಿಸುತ್ತದೆ, ಮುಟ್ಟನ್ನು 
ಉ೦ಟುಮಾಟುತ್ತದೆ. ಅಪಕ್ಷ 
ಹಣ್ಣು ಗರ್ಭಸ್ರಾವವನ್ನು 
ಉಂಟುಮಾಡುತ್ತದೆ 
ಪಚನಕ್ಕ | ಬಲಕರ, ಪುಷ್ಟಿಕರ, ವಾತ, 
ಜಡ ಹಿತ್ತಹರ 


೨೦ 


10. ತರಕಾರಿಗಳು 


1. ಎಲೆಕೋಸು : ಕಷಾಯರಸ, ಶೀತವೀರ್ಯ, ವಾತವನ್ನು ವೃದ್ಧಿಸುತ್ತದೆ. ಕ 
ಶಮನಮಾಡುತ್ತದೆ. ಎ, ಬಿ ಮತ್ತು ಸಿ ಜೀವಸತ್ವಗಳನ್ನು ಹೊಂದಿದೆ. 


rel 
ಟ್ರ 
pe 
€o 
ತೆ 
ಜೆ 


ಶಿ ಪೊಟ್ಯಾಷಿಯಂ. ಬಿ ಮತ್ತು ಬಿ ಗಳನ್ನು ಹೊಂದಿದೆ. 


ಎಲೆಕೋಸು ಹೂ ಕೋಸು 


3. ಆಲೂಗೆಡ್ಡೆ : ಶರ್ಕರಪಿಷ್ಠದ ಆಗರವಾಗಿದೆ. ಸಿಹಿ ಮತ್ತು ಕಹಿರಸಗಳಿಂದ ಕೂಡಿದೆ. ಮಧುರ 
ವಿಪಾಕ. ಜೀರ್ಣಕ್ಕೆ ಕಷ್ಟಕರ. ವಾತವನ್ನು ಹೆಚ್ಚಿಸುತ್ತದೆ. ಬಿ ಮತ್ತು ಪೊಟ್ಯಾಷಿಯ೦ಗಳನ್ನು 
ಹೊಂದಿದೆ. 


೫. ಬದನೆ? ಕಹಾಯರಸ, ಉಷ್ಣ ವೀರ್ಯ, ಪಿತ್ತವನ್ನು ಕೆರಳಿಸುತ್ತದೆ. ವಾತ ಮತ್ತು ಕಫವನ್ನು 
ಕಡಿಮೆಮಾಡುತ್ತದೆ. 


ಬದನೆ 


5, ಸೌತೆಕಾಯಿ : ಸಿಹಿ, ನೀರು ಅಧಿಕಾಂಶದಲ್ಲಿದೆ. ದಾಹ ಶಮನ, ಪೊಟ್ಯಾಷಿಯಂ ಮತ್ತು ಬ್ರಿ. ಸಿ 
ಹೊಂದಿದೆ. 


_2೨ಐ7 ಷಿ 


ಈ 


6. ಮೂಲಂಗಿ : ಕಟುಶಸ, 


ಸೌತೆಕಾಯಿ ಮೂಲಂಗಿ 


7. ಕ್ಯಾರೆಟ್‌ : ಸಿಹಿ, ಉಷ್ಪವೀರ್ಯ, ವಿಟಮಿನ್‌ ಎ ಅಧಿಕವಾಗಿದೆ. ಕಣ್ಣಿನ ದೃಷ್ಟಿಗೆ ಹಿತಕರ. 


8. ಬೆಂಡೆ: ಆಮ್ಲರಸ, ಉಷ್ಣವೀರ್ಯ, ಸುಣ್ಣ ಮೆಗ್ನೀಷಿಯಂ, ಬಿ, ಬಿ ಜೀವಸತ್ವಗಳನ್ನು ಹೊಂದಿದೆ. 
ಪೊಟ್ಯಾಷಿಯಂ ಹೊಂದಿದೆ. 


ಕ್ಯಾರೆಟ್‌ ಬೆಂಡೆ 
9. ಕುಂಬಳ (ಬೂದು) : ಮಧುರರಸ, ಕಫವೃದ್ಧಿ, ಬಲ್ಲ ಪುಷ್ಠಿದಾಯಕ, ಪೊಟ್ಯಾಷಿಯಂ, ಸುಣ್ಣ 


10. ಕು೦ಬಳ (ಸಿಹಿ) : ಸಿಹಿ, ಪೊಟ್ಯಾಷಿಯಂ, ಎ, ಬ್ರಿ ಜೀವಸತ್ವಗಳನ್ನು ಹೊಂದಿದೆ. ಇದರಿಂದ 
ಲೇಹ್ಯ ತಯಾರಿಸುತಾರೆ. 


ಕುಂಬಳ (ಬೂದು) ಕುಂಬಳ (ಸಿಹಿ) 


NN 
38 


11... ಹಾಗಲ : ಕಹಿರಸ, ರಂಜಕ, ಜೀವಸತ್ವ ಎ.ಸಿ ಇರುತ್ತದೆ. ರುಚಿವರ್ಧಕ ಆಗಿರುತ್ತದೆ. 
12. ಹುರಳಿ: ಸಿಹಿರಸ, ಶರ್ಕರ ಪಿ ಪಿಷ್ಠ ಅಧಿಕ. ಬಿ, ಸುಣ್ಣ ರಂಜಕ ಪದಾರ್ಥಗಳಿವೆ 
13. ಹಿರೇಕಾಯಿ : ಸುಣ್ಣ, ರಂಜಕ, ಬಿ ಎ ಹೊಂದಿದೆ. ತಿಕ್ತರಸ 


14. ಬೀಟ್‌ರೂಟ್‌ : ಸುಣ್ಣ, ರಂಜಕ, ಪೂಟ್ಯಾಷಿ ಷಿಯಂ, ಶರ್ಕರಪಿಷ್ಠಗಳನ್ನು ಹೊಂದಿದೆ. 


ಹಾಗಲ ಬೀಟ್‌ರೂಟ್‌ 
15. ಈರುಳ್ಳಿ : ಕಟುರಸ, ಸುಣ್ಣ, ಪೋಟ್ಠಾಷಿಯಂ, ಸೋಡಿಯಂ, ರ೦ಜಕಗಳನ್ನು ಹೊಂದಿದೆ. 


ತರಕಾರಿಗಳು 


ತರಕಾರಿಗಳು 


ಸುವರ್ಣ ಗಡ್ಡಿ 
[ಸೂರಣ ಗಡ್ಡೆ] 


ಈರುಳಿ ಸಿಕಿ 
ಬ 


“ಲಿ, 
ಖಾರ 
ಳುಳಿ ಖಾರ 
೪೪ 


ಕಫನಾಶಕ, ಜಠರಾಗ್ನಿ ವರ್ಧಕ, 
ರುಚಿಕಾರಕವಾಗಿರುತ್ತದೆ. ಪೈಲ್ಸ್‌ 
ರೋಗದಲ್ಲಿ ಹಿತಕರ 


ವಾತಪಿತ್ತ ವಿಕಾರ ನಾಶಕ, 
ಹೃದಯಕ್ಕೆ ಹಿತಕರವಾಗಿರುತ್ತದೆ. 
ವೀರ್ಯವರ್ಧಕ, 
ಮೂತ್ರಾಶಯವನ್ನು 
ಶುದ್ಧಿಗೊಳಿಸುತ್ತದೆ 
ವಾತಹರ, ವೀರ್ಯವನ್ನು 
ಹೆಚ್ಚಿಸುತ್ತದೆ. 
ರಸಾಯನವಾಗಿರುತ್ತದೆ 
ಜಠರಾಗ್ನಿ ಹೆಚ್ಚಿಸುತ್ತದೆ. ಪಚನ 
ಶಕ್ತಿಯನ್ನು ಹೆಚ್ಚಿಸುತ್ತದೆ. 
ಹೃದಯಕ್ಕೆ ಒಳ್ಳೆಯದು, 
ವೀರ್ಯವರ್ಥಕ, ಬಲವರ್ಧಕ, 
ರಸಾಯನವಾಗಿರುತ್ತದೆ. 

ಚರ್ಮ ರೋಗ, ಪೈಲ್ಸ್‌, ಸಕ್ಕರೆ 
ಖಾಯಿಲೆ, ಕ್ರಿಮಿ, ನೆಗಡಿ, 
ದಮ್ಮು ಕೆಮ್ಮು ರೋಗಗಳಲ್ಲಿ 
ಒಳ್ಳಯದು 


ಪಡವಲಕಾಯಿ ಹಿ, ಜ್ವರ. ಚರ್ಮರೋಗನಾಶಕ , 
ಒಗರು ಆಮ್ಲಪಿತ್ತ ನಾಶಕವಾಗಿರುತ್ತದೆ 
ಶೂ೦ಂಡಕಾಯಿ ಒಗರು ಕಫ, ಹಿತ್ತ ನಾಶಕ. ಊಥ 


[ಬಾವು], ಸಕ್ಕರೆ ಕಾಯಿಲೆ, 
ಕಾಮಾಲೆ, ಪಾಂಡು 
ರೋಗಗಳಲ್ಲಿ 
ಉಪಯುಕ್ತವಾಗಿದೆ 
ಕಪ್ಚ`ವಾತ ನಾಶಕ, 
ಜಠರಾಗ್ನಿಯನ್ನು ಹೆಚ್ಚಿಸುತ್ತದೆ. 
ಪೈಲ್ಸ್‌, ಭೇದಿ, ಬಾವು 
ರೋಗಗಳಲ್ಲಿ 
ಉಪಯುಕ್ತವಾಗಿರುತ್ತದೆ 


ಗಜ್ಜರಿ ಚ ಕ್ಯಾರಟ್‌ ಸಿಹಿ, ಕಹಿ 


ಚನಕ್ಕೆ ವಾತ,ಪಿತ್ತ. ಕಫದ €ಷಗಳನ್ನು 
ಸುಲಭ ಕಡಿಮೆಮಾಡುತ್ತದೆ. 


40) 


11. ಸೂಪ್ಪುಗಳು 


ದಟ್ಟ ಹಸುರಿನ ಸೊಪ್ಪುಗಳಲ್ಲಿ ಒಳ್ಳಯ ಪ್ರಮಾಣದಲ್ಲಿ ಕೆರೋಟಿನ್‌, ಕ್ಯಾಲಿಯಂ, ಕಬ್ಬಿಣಾಂಶ, 
ಸಿ-ಜೀವಸತ್ವಗಳು ಇರುತ್ತವೆ. ಜೀವಸತ್ವ ಬ್ಲಿ ಇರುವುದಿಲ್ಲ. ರೈಬೊಫ್ಲವಿನ್‌, ಫಾಲಿಕ್‌ ಆಸಿಡ್‌ ಕೂಡಾ 
ಇರುತ್ತದೆ. ಪ್ರೋಟೀನ್‌ ಅಂಶ 2-4 ಶೇಕಡರಷ್ಟು ಇರುತ್ತದೆ. 25-50 ಕಿ. ಕ್ಯಾಲರಿ ಶಕ್ತಿಯನ್ನು ಪ್ರತಿ 
100 ಗ್ರಾಂಗೆ ಕೊಡುತ್ತದೆ. ಪ್ರತಿ ವ್ಯಕ್ತಿಯು ಸುಮಾರು 40 ಗ್ರಾಂ. ಸೊಪ್ಪನ್ನು ದಿನಕ್ಕೆ ಸೇವಿಸಬೇಕು. 
ಸ್ಥೂಲ ದೇಹದವರು ತೂಕ ಇಳಿಸುವಲ್ಲಿ ಸಹಾಯ ಮಾಡುತ್ತದೆ. 


1. ಬಿದರಿನ ಸೊಪ್ಪು 


ಒಗರು, ಖಾರ, ರಸಯುಕ್ತ, ರೂಕ್ಷ, ಕಟು [ಖಾರ] ವಿಪಾಕ, ಸ್ವಾದಿಷ್ಟ ಪಚನಕ್ಕೆ ಜಡ, ವಾತಪಿತ್ತವನ್ನು 
ಉತ್ಪನ್ನ ಮಾಡುವಂತಹದ್ದು. ಮೂತ್ರರೋಧಕ, ಉಷ್ಣ, ಕಫ ನಾಶಕವಾಗಿದೆ. 
2. ಅಗಸೆ ಸೊಪ್ಪು 

ಕಹಿರಸ, ಶೀತ, ರೂಕ್ಷ, ವಾತಕರ. ಪಿತ್ತ, ಕಪು, ನೆಗಡಿಯನ್ನು, ನಾಲ್ಕನೆಯ ದಿನಕ್ಕೆ ಬರುವ 


ಜ್ವರವನ್ನು ಹೋಗಲಾಡಿಸುತದೆ 


ಬಿದರಿನ ಸೊಪ್ಪು 


3, ಪುದೀನಾ 


ಇದನ್ನು ವಾಂತಿ, ಅಜೀರ್ಣ, ಹೊಟ್ಟೆನೋವು, ಕಫಜ್ವರದಲ್ಲಿ ಉಪಯೋಗಿಸಲಾಗುತ್ತದೆ. 
ಜಠರಾಗ್ನಿಯನ್ನು ಹೆಚ್ಚಿಸುತ್ತದೆ. ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ. 


ಪುದೀನಾ 


4. ಮೆಂತೆ ಸೊಪ್ಪು 
ಒಗರು, ಕಹಿರಸಗಳು ಇದ್ದು, ಕಫಹರವಾಗಿದ್ದು, ಜ್ವರವನ್ನು ಕಡಿಮೆ ಮಾಡುತ್ತದೆ. 


೨. ಪಾಲಕ್‌ 

ಇದು ವಾತಕಾರಕ (ವಾತವನ್ನು ಹಚ್ಚಿಸುತ್ತದೆ) ಕಫ ಹೆಚ್ಚಿಸುತ್ತದೆ. ಪಚನಕ್ಕೆ ಜಡ, ಗಟ್ಟಿಯಾದ 
ಮಲವನ್ನು ತೆಳುವಾಗಿ ಮಾಡಿ ಹೊರಹಾಕುತ್ತದೆ. ಶ್ವಾಸರೋಗ, ಪಿತ್ತ, ರಕ್ತ ಕಫದ ರೋಗವನ್ನು ಕಡಿಮೆ 
ಮಾಡುತದೆ. 


6. ಮುಳ್ಳು ಹರಿವೆ ಸೊಪ್ಪು 


ಇದು ಶೀತ, ರೂಕ್ಷ, ಮೂತ್ರಲ, ಮಲಹರ, ರುಚಿಕಾರಕ, ಪಚನಶಕ್ತಿಯನ್ನು' ವೃದ್ಧಿಸುತ್ತದೆ. ಪಿತ್ತ 
ಕಫ ರಕ್ತ ವಿಕಾರ ಹಾಗೂ ವಿಷಗಳನ್ನು ದೂರ ಮಾಡುತ್ತದೆ. 


7. ಕರಿಬೇವು ಸೊಪ್ಪು 
ಒಗರು, ಕಹಿ ರಸಯುಕ್ತವಾಗಿದೆ. 


8. ಕೊತ್ತಂಬರಿ ಸೊಪ್ಪು 


ಒಗರು, ಕಹಿರಸ, ರುಚಿಕಾರಕ, ಉಷ್ಣವೀರ್ಯವಿರುತ್ತದೆ. 


9. ಕ್ಯಾರೆಟ್‌ (ಗಜ್ಜರಿ) ಸೊಪ್ಪು 


ಸಿಹಿ, ಕಹಿ ರಸ, ಪಚನಕ್ಕೆ ಲಘು, ಉಷ್ಣವಿರುತ್ತದೆ. ಮೂಲವ್ಯಾಧಿ, ಕಫ, ವಾತವನ್ನು ಕಡಿಮೆ 
ಮಾಡುತ್ತದೆ. 


10. ನುಗ್ಗೆ ಸೊಪ್ಪು 


ಇದು ಪಚನಕ್ಕೆ ಲಘು, ತೀಕ್ಷ್ಣ, ಉಷ್ಣ ಕಹಿ, ಖಾರ, ಸಿಹಿ ರಸ ಹೊಂದಿದ್ದು, ಜಠರಾಗ್ನಿಯನ್ನು 
ವೃದ್ಧಿಸುತ್ತದೆ. ರುಚಿ ಉತ್ಪತ್ತಿ ಮಾಡುತ್ತದೆ. ಶುಕ್ರವನ್ನು ಹೆಚ್ಚಿಸುತ್ತದೆ. ಹೃದಯಕ್ಕೆ ಹಿತಕರ, ಕುಪಿತ ಪಿತ್ತ 
' ಹಾಗೂ ರಕ್ತವನ್ನು ಕಡಿಮೆ ಮಾಡುತ್ತದೆ. 


ನೇತ್ರಕ್ಕೆ ಒಳ್ಳೆಯದು. ಕಿಮಿ, ಊತ, ಮೇದೋರೋಗ, ಗಲಗ೦ಡ ರೋಗಗಳಲ್ಲಿ ಒಳ್ಳಯದು. 
ಗಾಯವನ್ನು ಬೇಗ ವಾಸಿಮಾಡುತ್ತದೆ. 


43 


12. ಶಾರೀರಿಕ ಮತ್ತು ಮಾನಸಿಕ ಪ್ರಕೃತಿಗಳು - ಸರಿ ಹೊಂದುವ ಆಹಾರ 


ಎಲ್ಲ ಜನರು ಒಂದೇ ತೆರನಾಗಿರುವುದಿಲ್ಲ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊ೦ದು ಅಂಶ/ಗುಣವು 
ಎದ್ದು ಕಾಣುತ್ತದೆ. ರಚನೆಯಲ್ಲಾಗಲೀ, ಅಂಗಾಂಗಳ ಕಾರ್ಯಗಳಲ್ಲಾಗಲೀ, ಮಾನಸಿಕ ಭಾವನೆಗಳಲ್ಲಾಗಲೀ 
ಒಂದು ಬಗೆಯ ವಿಶಿಷ್ಟತೆಯನ್ನು ಕಾಣಬಹುದು. ಅಂತಹ ವಿಶಿಷ್ಟತೆಗಳು ಜನ್ಮ ಸಹಜವಾಗಿ ಬಂದಿರುತ್ತದೆ. 
ಸೇವಿಸುವ ಆಹಾರ ಮತ್ತು ವಿಹಾರ, ವಾಸಿಸುವ ಪ್ರದೇಶ ಹೀಗೆ ಕೆಲವು ಅಂಶಗಳ ಆಧಾರದ ಮೇಲೆ 
ಈ ವಿಶಿಷ್ಟ ಗುಣಗಳ ಮೇಲೆ ಪ್ರಭಾವ ಉಂಟಾಗಿ ಸ್ವಲ್ಪಮಟ್ಟಿನ ಏರುಪೇರುಗಳನ್ನು ತಾತ್ಕಾಲಿಕವಾಗಿ 
ಕಾಣಬಹುದು. ಹೀಗೆ ಯಾವ ವಿಶಿಷ್ಟ ಗುಣಗಳು ಜನ್ಮ ಸಹಜವಾಗಿಯೇ ವ್ಯಕ್ತಿಯ ಚಟುವಟಿಕೆಗಳನ್ನು 
ಬಿ೦ಬಿಸುವುದೋ, ಅದರಿಂದ ಆತನ ವ್ಯಕ್ತಿತ್ವ ಗೊತ್ತಾಗುವುದೋ ಅದಕ್ಕೆ "ದೇಹ ಪ್ರಕೃತಿ' ಎಂದು 
ಕರೆಯಲಾಗುತ್ತದೆ. 


ಪುರುಷನ ಬೀಜ ಮತ್ತು ಸ್ತ್ರೀ ಬೀಜ ಎರಡೂ ಗರ್ಭಾಶಯದಲ್ಲಿ ಮಿಳಿತವಾಗಿ ಪಿಂಡ/ಗರ್ಭ 
ಸತ್ತಾ ವೇಳೆಯಲ್ಲೇ ವ್ಯಕ್ತಿಯ ಪ್ರಕೃತಿಯು ಸೃಷ್ಟಿಯಾಗಿ ಬಿಡುತ್ತದೆ. ತ್ರಿಗುಣ(ಸತ್ವ. ರಜಸ್‌, 
ಸ್‌), ಪಂಚ ಕ ಮತ್ತು ಸ ತಾಯಂದಿರ ವಾತ, ಪಿತ್ತ ಮತ್ತು ಫವೆಂಬ 
1 ಈ ಅಂಶಗಳಲ್ಲಿರುವ ಪ್ರಾಬಲ್ಯತೆಯನ್ನು ಆಧರಿಸಿ ದೇಹ ಪ್ರಕೃತಿಯುಂಟಾಗುತ್ತವೆ. 
ಹೀಗೆ ಪಿಂಡ ಅವಸ್ಥೆಯಲ್ಲೇ ಉಂಟಾಗುವ "ಪ್ರಕೃತಿ'ಯ ಪ್ರಭೇದವು ಆ ವ್ಯಕ್ತಿಯಲ್ಲಿ ಆಜೀವ ಪರ್ಯಂತ 
ಒಂದೇ ತೆರವಾಗಿರುತ್ತದೆ (ಉದಾ: ವಾತ ಪ್ರಕೃತಿ ಪುರುಷ, ಪಿತ್ತ ಪ್ರಕೃತಿ ಪುರುಷ....). 
ತ್ರಿಗುಣಗಳು ಮಾನಸಿಕ ಪ್ರಕೃತಿಯನ್ನು, ಪಂಚ ಮಹಾಭೂತಗಳು ದೇಹ ಪ್ರಕೃತಿಯನ್ನು, ತಿದೋಷಗಳು 
ಕ್ರಿಯಾ ಪ್ರಕೃತಿಯನ್ನು ನಿರ್ಧರಿಸುತ್ತವೆ. ಆರೋಗ್ಯ ಮತ್ತು ಅನಾರೋಗ್ಯ ಅವಸ್ಥೆಗಳಲ್ಲಿ ಹೆಚ್ಚಿನ ವೇಳೆಯಲ್ಲಿ 
ತ್ರಿದೋಷಗಳಿಂದುಂಟಾಗುವ ಪ್ರಕೃತಿಯ ಲಕ್ಷಣಗಳನ್ನೇ ನಾವು ಹಚ್ಚು ಗಮನ ಹರಿಸುವುದರಿಂದ 
ತ್ರಿದೋಷ ಪ್ರಕೃತಿಗಳಿಗೆ ಮಹತ್ವ ನೀಡಲಾಗುವುದು. 


| ಭೌತಿಕ ಪ್ರಕೃತಿ ಅಂಶಗಳು 


* ವಾಯು ಮಹಾಭೂತ ಅಧಿಕಾಂಶದಿಂದ ಕೂಡಿರುವ ಮನುಷ್ಯನ ಪ್ರಕೃತಿಯಲ್ಲಿ ದೇಹವು 
ನೀಳಕಾಯ (ಉದ್ದನೆಯ ಶರೀರ), ಕಡಿಮೆ ತೂಕ ಹೊಂದಿರುತ್ತಾನೆ. ಕಣ್ಣು, ಕಿವಿ, ಮೂಗು 
ಇವುಗಳ ದ್ದಾರಗಳು ದೊಡ್ಡದಾಗಿರುತ್ತವೆ. 


* ಅಗ್ನಿ ಮಹಾಭೂತದ ಪ್ರಾಬಲ್ಯತೆಯಿದ್ದಾಗ ಚರ್ಮವು ತಾಮ್ರ ಬಣ್ಣದ್ದು. ಕೂದಲು ತಾಮ್ರ 
(ಕೆಂಪು ಕೂದಲು) ಶರೀರದ ಆಕಾರ ಮಧ್ಯಮವಾಗಿರುತ್ತವೆ. ಜೀವಸ್ತುಕ್ರಿಯೆ- 
ತೀವ್ರತರವಾಗಿರುತ್ತದೆ. 


* ನೀರು ಮತ್ತು ಭೂಮಿ ಮಹಾಭೂತಗಳಿ೦ದ ಕೂಡಿದ್ದರೆ ದೇಹವು ಧೃಡವಾಗಿದ್ದು, ದಪ್ಪವಾಗಿರುತ್ತದೆ. 


45 


ಮಾನಸಿಕ ಪ್ರಕೃತಿಗಳು: ಇದರಲ್ಲಿ 3 ವಿಧಗಳಿವೆ. 


ಚುರುಕುತನ, ನೆನಪಿನ ಶಕ್ತಿ ಅಧಿಕ, ಒಳ್ಳೆಯ ಮನಸ್ಸು, ಮಾಡುವ ಒಳ್ಳೆಯ ಕಾರ್ಯ, ಸೌಮ್ಯ, 
ಸಮಚಿತ್ತಮನಸ್ಸು ಇರುವವು. ಲಾಲಸೆ, ದುರಾಸೆ, ದುಷ್ಟ" ಆಲೋಚನೆ ಯಾವುದೂ ಇರುವುದಿಲ್ಲ 
ಆಸ್ಕಿಕರಾಗಿರುತ್ತಾರೆ. ಒಟ್ಟಾರೆ ಎಲ್ಲದರಲ್ಲೂ ಒಳ್ಳೆಯ ಗುಣಗಳನ್ನೇ ವ್ಯಕ್ತ ಪಡಿಸುತ್ತಾರೆ. 


ರಾಜಸಿಕ ಪ್ರಕೃತಿ : ಕ ಬುದ್ದಿವಂತಿ ತಿಕೆಯು ಮಧ್ಯಮ ಕಮಾಂಕ, ನೆನಪಿನ ಶಕ್ತಿ ಸಾಧಾರಣ, ಅತ್ಯುತ್ಸಾಹ 
ಪ್ರವೃತ್ತಿ, ಹಣ, ತದ ಮೇಲೆ ಆಸೆ te ಶಟ್‌ ಕೂಡಿರುತ್ತಾರೆ. ಬೇಗನೇ ಕೋಪಗೊಳ್ಳುತ್ತಾರೆ. 
ಸ ಜಾಸ್ತಿ. ದುಷ್ಟತನವನ್ನು ವ್ಯಕ್ತ ಪಡಿಸುತ್ತಾರೆ. 


ತಾಮಸಿಕ ಪ್ರಕೃತಿ : ಮಂದಮತಿಯರು, ಆಲಸಿಗಳು, ಯಾವುದರಲ್ಲೂ ಉತ್ಸಾಹ ತೋರುವುದಿಲ್ಲ. 
ಕೊಳಕುತನವಿರುತದೆ. ಕುಡಿಯಲು, ತಿನ್ನಲು , ನಿದ್ರಿಸಲು ಸದಾ ಅಪೇಕ್ಷಿಸುತ್ತಾರೆ. 


eel 
Ke 


ಕ್ರಿಯಾತ್ಮಕ ಪ್ರಕೃತಿ : (ಎದೋಷಾನುಸಾರ ಪ್ರಕೃತಿ) 


& 


1. ವಾತ ಪ್ರಕೃತಿ ಪುರುಷ : ಸಣ್ಣಗೆ, ತೆಳ್ಳಗೆ ಇದ್ದು ಎತ್ತರವಾಗಿರುತ್ತಾರೆ ಅಥವಾ ತುಂಬಾ ಕುಳ್ಳಗಿರುತ್ತಾರೆ. 
ಮಾಂಸಖಂಡಗಳು ದಪ್ಪ ಇರುವುದಿಲ್ಲ. ಕಷ್ಟದ ಕೆಲಸ ಮಾಡಲು "ಆಗುವುದಿಲ್ಲ. ಚರ್ಮ ಒಣಗಿರುವುದು, 
ಕೃಕಾಲುಗಳಲ್ಲಿರುವ ಬೆರಳುಗಳು, ತಣ್ಣನೆಯ ಅನುಭವವಿರುವುದು. ರಕ್ತನಾಳಗಳು ಎದ್ದು ಕಾಣಿಸುವುವು. 
ಮಾತು-ಜೋರು, ಏರಿದ ಧ್ವನಿ, ಶುಷ್ಯ ಹೆಚ್ಚು ಮಾತನಾಡುವ ಪ್ರವೃತ್ತಿ ಇರುವುದು. ಮಲಬದ್ಧತೆ 
ಇವರಲ್ಲಿ ಸಾಮಾನ್ಯ ತೊಂದರೆ ಗ್ರಹಣ ಶಕ್ತಿ ಉತ್ತಮ. ನ "ಶಕ್ತಿ ಕಡಿಮೆ. ಜೀರ್ಣಶಕ್ತಿ 
ವ್ಯತ್ಯಾಸವಾಗಿರುತ್ತದೆ. "ನಿದ್ದಯು ಸ್ಪಪ ಗಳಿಂದ / ಕನಸುಗಳಿಂದ ಕೂಡಿರುತ್ತದೆ. ಹೆಚ್ಚು ಚಟುವಟಿಕೆಯಿಂದ 
ಇರುತ್ತಾರೆ. ಓದುವುದು. ನೆಗೆಯುವ ಹ ಹೀಗೆ ಒಂದಿಲ್ಲೊಂದು ಕೆಲಸ ಮಾಡುತ್ತಲೇ ಇರುತ್ತಾರೆ. 
ಉತ್ಸಾಹಭರಿತರಾಗಿರುತ್ತಾರೆ. ಅಪ್ಪೇ ಚಂಚಲ ಸ್ವಭಾವದವರಾಗಿರುತ್ತಾರೆ. 


2. ಪಿತ್ತ ಪ್ರಕೃತಿ ಪುರುಷ: ಗಾತ್ರ- ಮಧ್ಯಮ. ಮಾಂಸಖಂಡಗಳು ಮೃದುವಾಗಿರುತ್ತವೆ. ಹೆಚ್ಚಿನ ಹಸಿವು. 
ಹಾಗಾಗಿ ಮೇಲಿಂದ ಮೇಲೆ ತಿನ್ನು ತರುತ್ತಾರೆ. ಚರ್ಮ ಮತ್ತು ೫ ಮೃದು[ನುಣು)ವಾಗಿರುತ್ತದೆ. 
ಶಕ್ತಿವ೦ತರು, ಚುರುಕು ಬುದ್ಧಿ, ತ್ರಿ ಕ್ಷ್ಯಮತಿಯರಾಗಿರುತ್ತಾರೆ. ಹರ್ಷದಿಂದ ಕೂಡಿರುತ್ತಾರೆ. ಕೋಪ 
ತಾಪಗಳು ಬೇಗ. ಮಾತು- ಸ್ಪಷ್ಟ ಮತ್ತು ಧೃಡ. ಶೆಬ್ದ ಗಟ್ಟಿಯಾಗಿರುತ್ತದೆ. ನಿದ್ದೆ ಪ್ರಾಕೃತ. 
ಕೆಲವೊಮ್ಮೆ ಕನಸುಗಳಿಂದ ಕೂಡಿರುತ್ತದೆ. 


3. ಕಫ ಪ್ರಕೃತಿ ಪುರುಷ : ದಪ್ಪ ಶರೀರ ಹೊಂದಿರುತ್ತಾನೆ. ಜೀವಸ್ತುಕರಣ ಕ್ರಿಯೆ ಮಂದ. ಚರ್ಮ 
ಮತ್ತು. ಡಲು ಜಿಡ್ಡಿನಿಂದ ಕೂಡಿರುತ್ತದೆ. ಹೆಚ್ಚಿಗೆ" ಬೆವರುವುದಲ್ಲ. ಮಾತು- ಮೃದು, ಕೋಪ 


ತಾಪಗಳು ಬರುವುದಿಲ್ಲ. ಸೌಮ್ಯ ಸಭಾವ. ಬಾರದ ಕೆಲಸ ವನ್ನು ಮಾಡುತ್ತಾರೆ. ನದ ಚೆನ್ನಾಗಿ 
ಮಾಡುತ್ತಾರೆ. ಕನಸುಗಳು ಕಡಿಮೆ. 


46 


ಗುಣಗಳಿಗೆ ತಕ್ಕಂತಹ ಆಹಾರ 
ಸಾತ್ವಿಕ ಆಹಾರ: 


ದಾಳಿಂಬೆ, ಕಿತ್ರಳೆ, ದಾಕ್ಷಿ, ಬಾಳೆ ಮೊದಲಾದ ತಾಜಾ ಹಣ್ಣುಗಳು, ಅಕ್ಕಿ, ಗೋದಿ, ಹಾಲು, ತುಪ್ಪ 
ಸಿಹಿ, ತಾಜಾ ಎದ ಮಜ್ಜಿಗೆ, ದಂಟು, ಹಸುರು ಹುರುಳಿಕಾಯಿ, ಹೆಸರುಕಾಳುಗಳು ಸಾತ್ತಿಕ ಆಹಾರ 
ಪಟ್ಟಿಯಲ್ಲಿ ಸೇರಿವೆ. ಶರೀರವು ಆರೋಗ್ಯವಂತವಾಗಿದ್ದು ದೃಢತೆಯು ದೊರೆಯುತ್ತದೆ. ವಿಶೇಷವಾಗಿ 
ಇಂತಹ ಪದಾರ್ಥಗಳಿಂದ ದ ಆಹಾರವನ್ನು ಗ ಮನಸ್ಸು "ಶಾಂತವಾಗುತ್ತದೆ, 
ಸಂತಸವಾಗುತ್ತದೆ. ರಸಾದಿ ಸಪ್ತಧಾತುಗಳಿಗೂ ಪುಷ್ಟಿಯನ್ನು ನೀಡುತ್ತವೆ. 


ರಾಜಸಿಕ ಆಹಾರ : ಎಣ್ಣೆಯಲ್ಲಿ ಕರಿದ ತಿನಿಸುಗಳು, ಹೆಚ್ಚು ಮಸಾಲೆ ಪದಾರ್ಥಗಳಿಂದ ಸಂಸ್ಕರಿತವಾದ 
ಆಹಾರ, ಹುಳಿ, ಉಪ್ಪು ಮುಂದಾಗಿರುವ ಆಹಾರ ಪದಾರ್ಥಗಳು, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪಿನಕಾಯಿ, 
ಮಾಂಸ, ಕಾಫಿ, ಟೀ ಮತ್ತು ವಿವಿಧ ಮದ್ಯಗಳು ರಾಜಸಿಕ ಆಹಾರವೆನಿಸುತ್ತವೆ. ಇವು ದೇಹದಲ್ಲಿರುವ 
ಪಿತ್ತವನ್ನು ಪ್ರಚೋದನೆ ಮಾಡಿ ಪಿತ್ತದ ಪ್ರಭಾವವನ್ನು ಹೆಚ್ಚಿಸುತ್ತವೆ. 


ತಾಮಸಿಕ ಆಹಾರ : ತ೦ಗಳಾಗಿರುವ, ಹಳಸಿರುವ, ಮತ್ತೆ ಮತ್ತೆ ಬೇಯಿಸುವ, ಜಿಡ್ಡುವುಳ್ಳ, 
ಜೀರ್ಣಕ್ಕೆ ಕಷ್ಟವಾಗಿರುವ, ಡಬ್ಬಿಗಳಲ್ಲಿ ಶೇಖರಿಸಿಟ್ಟಿರುವ, ತೀರಾ ತಣ್ಣಗರುವ ಪದಾರ್ಥಗಳು ತಾಮಸಿಕವೆನಿಸಿವೆ. 
ಮೊಸರು, ಉದ್ದು, ಕಬ್ಬಿನಹಾಲು "ಮೊದಲಾದ ದ್ರವ್ಯಗಳು ಕಫವನ್ನು ಹೆಚ್ಚಿಸುವುದು. ಇದರಿಂದ ನಿದ್ರೆ. 
ಸೋಮಾರಿತನಗಳು ಹೆಚ್ಚಾಗುತ್ತವೆ. 


47 


ಗುಣಗಳಿಗೆ ತಕ್ಕಂತೆ ಆಹಾರ: 


SE STE 


ಹಸುರು ಹುರುಳಿಕಾಯಿ 
ಹೆಸರುಕಾಳು 
ಸೊಪ್ಪು ತರಕಾರಿಗಳು 


ದಂಟು ಸೊಪ್ಪು 


ಹಾಲು ಮತ್ತದರ ಉತ್ಪನ್ನಗಳು 


ಸಿಹಿತಾಜಾ ಮಜ್ಜಿಗೆ 


ಕರಿದ ತಿನಿಸು ತಂಗಳ ಆಹಾರ 
ಮಸಾಲೆ ಪದಾರ್ಥ ಹಳಸಿದ ಆಹಾರ 
ಹುಳಿ ಪದೆಪದೇ ಬೇಯಿಸಿದ 
ಉಪ್ಪುಯುಕ್ತ ಆಹಾರ ಆಹಾರ 
ಪದಾರ್ಥಗಳು ಜಿಡ್ಜುಳ್ಳ 


ಡಬ್ಬ ಗಳಲ್ಲಿ ಶೇಖರಿಸಿಟ್ಟರುವ 
ತಣ್ಣಗಿರುವ ಆಹಾರ 


ಕಬ್ಬಿನ ಹಾಲು 


ಕಫಕರ ಆಹಾರ 


ಪ ಜ್ಯೂ ಇ» ಇ ರ್ಕ 4! ಸಹರಾ ೨ 


ತ ಪ್ರಕೃತಿ ಪುರುಷರಿಗೆ ಆಹಾರ : 


ಬಲ್ಯ, ಮಧುರ ಮತ್ತು ಲವಣ ರಸ ಯುಕ್ತ ಆಹಾರವನ್ನು ಸೇವಿಸಬೇಕು. ತಾಜಾ ಹಾಗೂ 
ಬಿಸಿಯಾಗಿರಬೇಕು, ತುಂಬಾ "ಹೊತ್ತು ಹೊಟ್ಟೆಯನ್ನು ಖಾಲಿ ಜಿಡಜಾ ಮಸಾಲೆ ಪದಾರ್ಥಗಳನ್ನು 
ವಾರಪೂರ್ತಿ ತಿನ್ನದೇ ವಾರಕ್ಕೆ 2 ಬಾರಿ ಮಾತ್ರ ಸೇವಿಸಬೇಕು. ಬಿಸಿ ಅನ್ನದಿ೦ದ ತಯಾರಿಸಿದ 
ಆಹಾರ, ಬ್ರೆಡ್‌, ಬೆಣ್ಣೆ ಮತ್ತು ಕ್ರೀಂ ಗೋದಿ, ಅಕ್ಕಿ, ಓಟ್ಸ್‌, ಹುರುಳಿಕಾಯಿ, ತೊಗರಿಬೇಳೆ, ಹಸಿ 
'ಬಟಾಣಿಗಳು ಹಿತಕರ. ಬೀಟ್ರೂಟ್‌, ಕ್ಯಾರೆಟ್‌, ಸೌತೆಕಾಯಿ, ಮೂಲಂಗಿ, ಕುಂಬಳಕಾಯಿ, ಪುದೀನಾ, 
ಬೇಯಿಸಿದ ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯ, ಸಾಸುವೆಗಳು ಹಿತಕರ. ಆಲೂಗೆಡ್ಡೆ, ಗೆಣಸು, ಹೂಕೋಸು 
ಮತ್ತು ಎಲೆಕೋಸುಗಳನ್ನು ಸೇವಿಸಬಾರದು. ಹಾಲು, ತುಪ್ಪ, ಲಸಿ, ಮಜ್ಜಿಗೆ ಹಿತಕರ. ಬೆಣ್ಣೆ ಹಾಲಿನಪುಡಿ, 
ಐಸ್‌ಕ್ರೀ೦ಗಳನ್ನು, ಹುಳಿ ಹಣ್ಣುಗಳಾದ ಕಿತ್ತಳೆ, ನಿಂಬೆ, ಪರಂಗಿ, ಮಾವು, ದ್ರಾಕ್ಷಿ ಅಂಜೂರ, ಖರ್ಜೂರಗಳು 
ಹಿತಕರ. ಕಲ್ಲಂಗಡಿ ಹಣ್ಣು. ದಾಳಿಂಬೆಗಳು ಅಷ್ಟೊಂದು ಹಿತಕರವಲ್ಲ. ಎಳ್ಳೆಣ್ಣೆ ಅತ್ಯಂತ ಹಿತಕರ. 
ಕಡಲೆಕಾಯಿ ಎಣ್ಣೆಯನ್ನು ಸೇವಿಸಲೇ ಬೇಕಾದರೆ ಆತ್ಯಲ್ಪ ಪ್ರಮಾಣದಲ್ಲಿರಬೇಕು. "ಸಕ್ಕರೆ, "ನೆಲ ಜೇನು, 
'ಕಾಕ೦ಬಿ ೫... ಹದು: ಮಸಾಲೆ ಸ ಲವಂಗ, ಒಣಶುಂಠಿ, ರ ಮೆಂತ್ಯ, 
'ಇಂಗು, ಸಾಸುವೆ ಅಡುಗೆಯಲ್ಲಿರಬಹುದು. ಕೊತ್ತಂಬರಿ ವರ್ಜ್ಯ. ಶೀತ ಪ್ರದೇಶದಲ್ಲಿ ವಾಸಿಸುವ 
ಪಾಣಿಗಳ” ಮಾಂಸ ಸೇವಿಸಬೇಕು. 


| ಪಿತ್ತ ಪ್ರಕೃತಿ : ಪುರುಪರಿಗೆ ಆಹಾರ: 


ಮಧುರ, ಕಹಿ, ಕಷಾಯ ರಸ ಪ್ರಧಾನ ಆಹಾರ. ಹಚ್ಚು ಸಸ್ಕಾಹಾರಿಗಳಾಗಬೇಕು. ಹೆಚ್ಚು 
ದ್ರವಾಹಾರ ಸೇವಿಸಬೇಕು. ತಣ್ಣೀರನ್ನು ಕುಡಿಯಬೇಕು. ಕಾಫಿ, ಮದ್ಯ, ಟೀ, ವರ್ಜ್ಯ. ಉಪ್ಪಿನಕಾಯಿ 
ಇತ್ಯಾದಿ ಖಾರ ಮತ್ತು ಉಪ್ಪು, ಸೇವನೆ, ತಕ್ಷಣ ತಯಾರಿಸುವ ಹ ಎಲೆ, ಜಿಡ್ಡಿನ ಪದರ್ಥಗಳನ್ನು 
ತ್ಯಜಿಸಬೇಕು. 


ಅಕ್ಕಿ, ಗೋದಿ, ಓಟ್ಸ್‌ ಜೋಳ-ಹಿತಕರ. ಮುಸುಕಿನ ಜೋಳ, ರಾಗಿ, ಹೆಸರುಕಾಳು, ತೊಗರಿ, ಉದ್ದು 
ಹಿತಕರ. 


ಹುರುಳಿ, ಕಡಲೆ, ಒಣ ಬಟಾಣಿ, ವರ್ಜ್ಯ. ಪಡವಲ, ಬೂದಿಕಾಯಿ, ಕು೦ಬಳ, ಸೌತೆ, ಕ್ಯಾರೆಟ್‌, 
ಬೀಟ್ರೂಟ್‌, ಹೂಕೋಸು, ಎಲೆಕೋಸು, ಬಸಳಸೊಪ್ಪು, ಕೊತ್ತಂಬರಿ ಸೊಪ್ಪು-ಹಿತಕರ. 


ಬದನೆ, ಆಲೂಗಡ್ಡೆ. ಮೆಂತ್ಯದ ಸೊಪ್ಪು ಟೊಮ್ಯಾಟೋ, ಹುಳಿ ಪದಾರ್ಥಗಳನ್ನು ಬಿಡಬೇಕು. 
ತುಪ್ಪ ಹಿತಕರ. ಹಾಲು, ಮೊಸರು, ಮಜ್ಜಿಗೆ(ಎಸಿಹಿಮಜ್ಜಿಗೆ) ಸೇವನೆ ಮಾಡಬೇಕು. 


ಬಾಳೆ, ಸೇಬು, ಹಚ್ನಾಸಲ್‌ ಸ್ಥಾ ಸ್ಟಾಬೆರ್ರಿ, ದಾಳಿಂಬೆ. ದಾಕ್ಷಿ, ಕಲ್ಲಂಗಡಿ ಸೇವಿಸಬೇಕು. ಕಡಲೆಕಾಯಿ ಎಣ್ಣೆ 
ಸೂರ್ಯಕಾಂತಿ ಎಣ್ಣೆ, ತಂಗಿನೆಎಣ್ಣೆ ಸೇವನೆ ಹಿತಕರ. ಬೆಲ್ಲ. ಜೇನು, ಕಾಕಂಬಿ, ಸಕ್ಕರೆ- ವರ್ಜ್ಯ 
ಅಂತೆಯೇ ಧನಿಯಾ, ಕೇಸರಿ, ಪುದೀನಾ, ಅರಿಶಿನ. 


49 


ಕಫ ಪ್ರಕೃತಿ ಪುರುಷರಿಗೆ ಆಹಾರ: 


ಲಘು, ಕಹಿ [ತಿಕ], ಒಗರು ರಸ, ಬಿಸಿಯಾಗಿರಬೇಕು. ಹಗುರ, ಒಣ, ಮಸಾಲೆ ಇರಬೇಕು. ಅಲ್ಪ 
ಜಿಡ್ಡು ಹೆಚ್ಚು ಶರ್ಕರಪಿಷ್ಯ ಸಕ್ಕರೆ ರಹಿತ, ಉಪವಾಸ, ಮೇಲಿಂದ ಮೇಲೆ ತಿನ್ನುವುದು. ರಾಗಿ, 
ಜೋಳ, ಓಟ್ಸ್‌, ಮುಸುಕಿನ ಜೋಳ, ಹೊಸ ಅಕ್ಕಿ, ಗೋದಿ, ಹೆಸರುಕಾಳು, ಕಡಲೆಬೇಳೆ, ತೊಗರಿ, 
ಉದ್ದು, ಸೋಯಾ ಅವರೆ, ಕ್ಯಾರೆಟ್‌, ಮೂಲಂಗಿ, ಎಲೆಕೋಸು, ಹೂಕೋಸು, ಬೇಬಿಕಾರ್ನ್‌, 
ಬಿದಿರು, ಬದನೆ ಹಿತಕರ. 


ಆಕಳ ಹಾಲು, ಮೇಕೆ ಹಾಲು, ಮಜ್ಜಿಗೆ, ಐಸ್‌ಕ್ರೀಂ, ಬೆಣ್ಣೆ, ತುಪ್ಪ ವರ್ಜ್ಯ. ಬಾದಾಮಿ, ಗೋಡಂಬಿ, 
ಸೇಬು, ದ್ರಾಕ್ಷಿ, ದಾಳಿಂಬೆ, ಪರಂಗಿ, ಮಾವು-ಹಿತಕರ. ಸೇವಿಸಬೇಕು. 


ಚಾಳೆಹಜೂ ಟು ಕಿತ್ತಳೆ, ಪೈನಾಪಲ್‌, ಕರಬೂಜ, ಸೂರ್ಯಕಾಂತಿ ಎಣ್ಣೆ ಸಿಹಿ ವರ್ಜ್ಯ, 
ಹಳೆಯ ಜೇನು ಸೇವಿಸಬಹುದು. ಶುಂಠಿ, ಅರಿಶಿನ, ಬೆಳ್ಳುಳ್ಳಿ, ಸಾಸುವೆ ಸೇವಿಸಬಹುದು. 


ಪ್ರಕೃತಿ ಪುರುಷರ ಲಕ್ಷಣಗಳು 


ಚಟುವಟಿಕೆಗಳು 


3ಕಾಕ್ಕ ಘಾ 
ದೇಹ ರಚನೆ 


ಸ್ಥಿರವಲ್ಲದ ಅತ್ಯಧಿಕ 
ಚಟುವಟಕೆ 


ಸಂದರ್ಭಾನುಸಾರವಾಗಿ 
ಒಳ್ಳೆಯ ಅನ್ವೇಷಕ, 
ವಿಚಾರಕ 


ಸ್ಥಿ ರವಾದ, ಗ೦ಭೀರ, 
ವೈಭವವುಳ್ಳ ಚಟುವಟಿಕೆ 


"ಬಿ 
ತೂಕ, ತೂಕದಲ್ಲಿ ವ್ಯತ್ಯಾಸ 
ಆಗುತ್ತಿರುತ್ತದೆ 


ಶಕ್ತಿಯ ಸ್ಥಾನ 
ದೇಹವುಳ್ಳ, ಕುಳ್ಳ ನಿಲುವು 


[_] 


ಎ 
ಮೂಳೆಗಳುಳ್ಳ ತೆಳ್ಳನೆಯ 
ಎತ್ತರದ ನಿಲುವು 


ದುರ್ಬಲತೆ ಮಧ್ಯಮ ಬಲ ಬಲಯುಕ್ತ 

ಚರ್ಮ ಒಣಗಿದ, ಒರಟಾದ, ಮೃದು, ಉಷ್ಣ. ಬೇಗನ ಮೃದು, ಸ್ನಿಗ್ಹ, ತಕ್ಷಣ 
ತೆಳ್ಳನೆಯ, ತಣ್ಣಗಿನ, ಸುಕ್ಕಾಗುವ ಗುಳ್ಳೆ ಸುಕ್ಕಾಗುವ, ದಪ್ರ, ಬಿಳಿಯ, 
ಬಿರಿದ, ಎದ್ದು ಕಾಣಿಸುವ, | ಮೊಡವೆಗಳಿಗೆ ತಣ್ಣನೆಯ, ಯಾವುದೇ 
ನರಗಳಿಂದ ಆವೃತವಾದ ಆಶ್ರಯವಾಗಿರುವ, ಕಲೆಗಳಿಲ್ಲದ ಹೊಳಪಾದ 
ಚರ್ಮ ತೇವವಾದ, ಗುಲಾಬಿ 

i ವರ್ಣದ ಚರ್ಮ 
ಕಾ ಕ [|_] 


೨೦ 


ಉಬ್ಬದ, ಎದ್ದು ಕಾಣಿಸು 
ಚಿಕ್ಕ ಕಣ್ಣುಗಳು, ರಪೆಯಲ್ಲಿ 
ಕಮ್ಮಿ ಕೂದಲು 

Ey 


ದೂಡ್ಡ, ಆಕರ್ಷಕ, ಸುಂದರ 
ಕಣ್ಣುಗಳು, ದಪ್ಪ ಹುಬ್ಬುಗಳು 


09 
ವರ್ಣ/ ಕೆಂಪು ಬಣ್ಣದ 
ಕಣ್ಣುಗಳು 
| 


ಹಲ್ಲುಗಳು ೈ ತ್ರೆ 
ಷ್‌ ಮಸುಕು ಬಿಳಿಯ ಬಣ್ಣ ವರ್ಣದ ಹಲ್ಲುಗಳು 
[|] [_] 
ರೋಮ ಕಡಿ ಕಂದು ಬಣ್ಣದ ಸ್ವಲ್ಪ ಕಪ್ಪು ಬಣ್ಣದ ಅಧಿಕ 
ರೋಮಗಳು ಪ್ರಮಾಣದ ದಪ್ಪನೆಯ 
ರೋಮಗಳು 
ತಲೆ ಕೂದಲು ಕಳ್ಳಗಿನ, ಒರಟಾದ, ಸ್ವಲ್ಪ ಗುಂಗುರು, ಮಧ್ಯಮ 
ಒಣಗಿದ, ನೇರ, ಪ್ರಮಾಣದ ತೆಳು 
ಮಸುಕಾದ, ಕಂದು ಕೂದಲುಗಳು, ಇವರಲ್ಲಿ 
ಬಣ್ಣದ ಕಡಿಮೆ ಕೂದಲು ತಲೆ ಬೋಳಾಗುವ, 
ಬಿಳಿ ಕೂದಲಾಗುವ 
[_] ಸಾಧ್ಯತೆ ಹೆಚ್ಚು 1] 
ನಾಲಿ ಅಧಿಕ ಬಣ್ಣದ ತಾಮ್ರ 


ಕಲೆಗಳಿರುತ್ತವೆ ವರ್ಣಯುಕ್ತವಾಗಿದ್ದು 


ತೆಳುವಾಗಿರುತ್ತದೆ 


ಯಾವುದೆ ಕಲೆಗಳಿರುವದಿಲ್ಲ 


a 


ಉದ್ದನೆಯ, ಬಿಳಿಯ, ಸಿಿಗ್ಗ 
ಉಗುರುಗಳು 


ಉಗುರುಗಳು 
ತೆಳ್ಳನೆಯ, ಕಡಿಮೆ 
ಬೆಳವಣೆಗೆಯ 
| ಉಗುರುಗಳು 
ಚಿಕ್ಕ ತೆಹವಾದೆ ಒಣಗಿದೆ, | ಬಿಸಿಯಾದೆ, ಮಧ್ಯಮ 


ತಣ್ಣನೆಯ ಒರಟಾದ 
ಹಸಿವು 


ಕೈಗಳು 
ತಡೆದುಕೊಳ್ಳು ವ 
ಸಾಮರ್ಥ್ಯ 


ಮ್‌ 
ಸ 


ಲ್ಭ 
ತಾಮ್ರವರ್ಣದ 
ಉಗುರುಗಳು 


ಉದ್ದವಾದ, ದ 
ಸಿರ, ಒಳ್ಳೆಯ 
ಬೆಳವಣೆಗೆಯುಳ್ಳ 


ಕಲವು ಬಾರಿ ಕಚ್ಚು 
ಕೆಲವು ಬಾರಿ ಕಡಿಮೆ 


ಮಿ 
ಣಿ ೬ ೬ 
ಬಾಯಾರಿಕೆಯಾಗುತ್ತದೆ, 
ಕಡಿಮೆ ಪ್ರಮಾಣದಲ್ಲಿ 
ನೀರನ್ನು ಸೇವಿಸುವುದು 


ಬಾಯಾರಿಕೆಯಾಗುತ್ತಿರುತ್ತ 
ದೆ, ಅಧಿಕ ಪ್ರಮಾಣದಲ್ಲಿ 
ನೀರನ್ನು ಸೇವಿಸುವುದು 


೦ ಸ ಬ 
ನಂತರ ಮತ್ತೆ ನಿದ್ರೆ 
ಬರುವುದಿಲ್ಲ 


ಆಶಾದಾಯಕ ಕನಸುಗಳು, 
ಹಿ೦ಸಾತ್ಮಕ, ಘರ್ಷಣೆಯುಕ್ತ 
ಸಂಯಮ ಹೀನ, ಕನಸು, 
ಸಾಹಸ ಪ್ರಧಾನ ಚಿತ್ರದ 
ರೀತಿಯ ಕನಸುಗಳು 


ಕನಸಿನಲ್ಲಿ ಸರೋವರ, 
ಹಂಸ, ಮೋಡ, ನೀರಿಗೆ 
ಸಂಬಂಧಿಸಿದವು ಬರುತ್ತದೆ. 
ಸುಖದಾಯಕ, 
ಭಾವಾತಿರೇಕವುಳ್ಳ, ಕಡಿಮೆ 
ಪಮಾಣದ ಕನಸುಗಳು 


pe 
ಮಧುರ, ಆಳವಾದ, ಸಷ್ಟ 
ಕೇಳಲಾನಂದವೆನಿಸುವ 
ಕಡಿಮೆ ಸ್ವರದ ಸ್ವರ 


ತ 


ಸ್ಪಷ್ಟ ತೀಕ್ಷ್ಣ, ಎತ್ತರದ ಧ್ಹನಿ 


ನಿದ್ರೆ | ಅ 

ಕನಸುಗಳು ನಿರಾಶಾದಾಯಕ 
ಕನಸುಗಳು, ಹಾರುವುದು, 
ನೆಗೆಯುವುದು, 
ಬೆಟ್ಟವನ್ನೇರುವುದು, 
ಮರಳುಗಾಡು, ಒಣಗಿದ 
ಭೂಮಿಗಳೊಂದಿಗೆ. 
ಇತ್ಯಾದಿ ಕನಸುಗಳಲ್ಲಿ 
ಬರುವುದು bei 


ಮಾತು 


ಪದಗಳ 
ನುಂಗುವಿಕೆಯಿ೦ದ ಅಧಿಕ 
ವೇಗದ ಅತ್ಯಧಿಕ 

ಮಾತುಗಳು 


ತೀಕ್ಷ್ಣ , ನೇರ, ಒರಟಾದ 
ಎದುರಿಗಿರುವವರನ್ನು 
ಕೆರಳಿಸಬಲ್ಲಂತಹ, 
ಚರ್ಚೆಯುಕ್ತ. ಮಧ್ಯಮ 
ಪ್ರಮಾಣದ ಮಾತುಕತೆ 


ನಿಧಾನ, ಮಾರ್ದನಿ 
ಉಂಟಾಗುವಂತಹ 
ಸ್ಪಷ್ಟವಾದ ಕಡಿಮೆ ಮತುಕತೆ 


ವಿಶ್ರಾಂತಿಯಿಂದ ಚಂಚಲ 
ಮನಸ್ಸು 
ಔರ 


ಸಮಂಜಸ, ಬಲಯುಕ್ತ 
ಮನಸ್ಸು 7 
ಗ್ರಾಹ್ಯಮಧ್ಯಮವಾದರೂ 
ತುಂಬ ದಿನಗಳವರೆಗೆ 
ನೆನಪಿನಲ್ಲಿರುತ್ತದೆ 


| ಶಾಂತ, ಸ್ಥಿರ, 
ಚಟುವಟಿಕೆಯುಳ್ಳ ಮನಸು 


~ 


ಗ, ಸ್ವಲ 
ದಿನಗಳವರೆಗೆ 
ನೆನಪಿನಲ್ಲಿರುತ್ತದೆ 


ನಿಧಾನ ಗ್ರಾಹ್ಯವಾದರೂ 
ಗ್ರಹಿಸಿದ ವಿಷಯವನ್ನು 
ಮರೆಯುವುದೇ ಇಲ್ಲ 


[ಕೃಪೆ - ಹಸಿರು ಸಂರಕ್ಷಣೆ ಹಸಿರು ಆರೋಗ್ಯ- ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಬೈಫ್‌ ಗ್ರಾಮೀಣಾಭಿವೃದ್ದಿ ಸಂಸ್ಥೆ] 
ಮಿ | ಎ ಈ @ 


೨2 


ಪ್ರಕೃತಿ ಅನುಸಾರ ಸೇವನೆ ಮಾಡಬೇಕಾದ ಆಹಾರ 


ಮುಸುಕಿನ ಜೋಳ 
ರಾಗಿ 
ಹೆಸರುಕಾಳು 


ಕಡಲೆಬೇಳೆ 


ತರಕಾರಿಗಳು ಬೀಟ್ರೂಟ್‌ ಪಡವಲ 


ಕ್ಯಾರೆಟ್‌ ಬೂದಿಕಾಯಿ 


ಸೌತೆಕಾಯಿ ಕುಂಬಳಕಾಯಿ 


ಮೂಲಂಗಿ ಸೌತೆಕಾಯಿ 
ಕುಂಬಳಕಾಯಿ 


ಪುದೀನಾ 


ಬೇಯಿಸಿದ ಈರುಳ್ಳಿ 


ಬೆಳ್ಳುಳ್ಳಿ 
ತೃ 


ಹಾಲು ಹಾಗೂ 


ಹಾಲಿನ ಉತ್ಪನ್ನಗಳು 


ಹಳೇ ಜೇನು 


ಬೇಯಿಸಿದ ಈರುಳ್ಳಿ 
ಲವಂಗ 


ಒಣಶುಂಠಿ 
ಇಂಗು 


ಸಾಸುವೆ 


| 


ಸೇವಿಸಲು ಅನರ್ಹವಾದ ಆಹಾರ ಪದಾರ್ಥಗಳು: 


ಅಲೂಗಡ್ಡೆ 
ಗೆಣಸು 
ಹೂಕೋಸು 
ಎಲೆಕೋಸು 
ಕಲ್ಲಂಗಡಿ 
ದಾಳಿಂಬೆ 


ಕೊತ್ತಂಬರಿ 


ಉಪ್ಪಿನಕಾಯಿ 


ಖಾರ 


ಕರಿಮೂಹ 


ಸೂರ್ಯಕಾಂತಿ ಎಣ್ಣೆ 


ಸಿಹಿ ತಿಂಡಿಗಳು 


ಪುದೀನಾ 


ಅರಿಶಿನ 


೨೨ 


13. ಷಡ್ರಸಗಳು 


ಸಿಹಿ, ಹುಳಿ, ಉಪ್ಪು ಮತ್ತು ಖಾರ ಎಂಬ ನಾಲ್ಕು ರಸ(=ರುಚಿ)ಗಳನ್ನು ಮಾತ್ರ ಆಧುನಿಕ 
ವಿಜ್ಞಾನವು ಒಪಿಕೊಂಡಿದೆ. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಸಿಹೀಮಧುರ), ಹುಳಿ(ಆಮ್ರ), 
ಉಪ್ಪು(ಲವಣ), ಖಾರ(ಕಟು), ಕಹಿ(ತಿಕ) ಮತ್ತು ಒಗದೆ(ಕಷಾಯ) ಎಂಬ ಆರು ರಸಗಳನ್ನು 
ಗುರುಶಿಸಿದೆ. ಕಹಿ ಮತು ಒಗರು (ಕಷಾಯ) ರಸಗಳನ್ನು ಕೂಡಾ ನಾವು ಪ್ರತ್ಯೇಕವಾಗಿ ಅನ 
ಎಂದು ದೃಷ್ಟಾಂತ/ ಉದಾಹರಣೆಗಳ ಮೂಲಕ ಪ್ರತಿಪಾದಿಸಲಾಗಿದೆ. ಆಹಾರವು ರಸ ಪ್ರಧಾನ. 
ಅಂದರೆ ನಾವು ಸೇವಿಸುವ ಬಗೆ ಬಗೆಯ ಆಹಾರ ದವ್ಯಗಳಿಂದ ನಮಗೆ ತೃಪ್ತಿ ಕೊಡುವ ರೀತಿಯಲ್ಲಿ 
ಸಂಸ್ಕರಿಸಿ ಸವಿಯುತ್ತಾ ತಿನ್ನುತ್ತೇವೆ. ಆಹಾರವು ನಮಗೆ ರಂಜನೆಯನ್ನು ನೀಡುತ್ತದೆ. ಕಾರಣ ನಮ್ಮ 
ನಾಲಗೆಗೆ ವೇದ್ಯವಾಗುವಂತೆ "ಠದರಲ್ಲಿರುವ ರಸವನ್ನೆ(ಎರುಚಿ) ಆ ಇಷ್ಟ "ಪಡುತ್ತೇವೆ. ಇದಕ್ಕೆ 
ಅದೆಂದರೆ ಔಷಧಿಗಳು. ಔಷಧಿಗಳು ಯಾ! ವೀರ್ಯ ಮತ್ತು ಪ್ರಭಾವ ಪ್ರಧಾನ” 
ಔಷಧಿಗಳನ್ನು ನಾವು ಸೇವಿಸುವಾಗ ಸವಿಯಲು ಇಷ್ಟಪಡುವುದಿಲ್ಲ. ಔಷಧಿಗಳು ಪ್ರಮಾಣದಲ್ಲಿ 
ಅಲವಾಗಿರುವುದರಿಂದ ಬೇಗನೇ ನುಂಗಿಬಿಡುತ್ತೇವೆ ಮತ್ತು ಔಷಧಿಗಳನ್ನು ನಾವು ಅನಾರೋಗ್ಯ « ಅವಸ್ಥೆಯಲ್ಲಿ 
ಮಾತ ಸೇವಿಸುತ್ತೇವೆ. 


ಆರು ರಸಗಳು : ಪೃಥ್ವಿ, (ಭೂಮಿ), ಅಪ್‌(ಜಲ), ತೇಜ(ಅಗಿ ))» ವಾಯು(ಗಾಳಿ) ಮತ್ತು 
ಆಕಾಶ(ಅವಕಾಶ) ಎಂಬ ಜಾ ಬಕ ಉದ್ಭವವಾಗುವುದು. ಎರಡೆರಡು ಭೂತಗಳಿಂದ 
ಒಂದು ರಸದಂತೆ ಉದ್ದವವಾಗುವುದು. ಅವು ಹೀಗಿವೆ: 


ಪೃಥ್ವಿ ಮತ್ತು ಜಲ ಮಹಾಭೂತ-ಮಧುರ(ಸಿಹಿ) 
ಪೃಥ್ವಿ ಮತ್ತು ತೇಜಭೂತ-ಆಮ್ಲ(ಹುಳಿ) 

ಅಪ್‌ ಮತ್ತು ತೇಜಭೂತ-ಲವಣ(ಉಪು) 
ಆಕಾಶ ಮತ್ತು ವಾಯುಭೂತ-ತಿಕ್ಷ(ಕಹಿ) 

ತೇಜ ಮತ್ತು ವಾಯುಭೂತ-ಕಟು(ಖಾರ) 
ಪೃಥ್ವಿ ಮತ್ತು ವಾಯುಭೂತ-ಕಷಾಯ(ಒಗರು) 


ಈ ಆರೂ ರಸಗಳು ವಿಭಿನ್ನ ಕಾರ್ಯಗಳನ್ನು ಮಾಡುತ್ತವೆ ಮತ್ತು ತಮ್ಮದೇ ಆದ ರೀತಿಯಲ್ಲಿ 
ಶರೀರದ ಸಕಲ ಜೀವಕೋ೫1. ಪೋಷಣೆಯನ್ನೊ ದಗಿಸುತ್ತವೆ. ಒಂದು ರಸವು ಮತ್ತೊಂದು ರಸಕ್ಕೆ 
ಕಾರ್ಯದಲ್ಲಾಗಲೀ, ಪ್ರಭಾವದಲ್ಲಾಗಲೀ ಪರ್ಯಾಯವಲ್ಲ. ಹಾಗಾಗಿ ನಾವು ನಮ್ಮ ಶರೀರವ ಪೋಷ 
ಮಾಡಿಕೊಂಡು ಆರೋಗ್ಯದಿಂದ ಇರಬೇಕಾದರೆ ಪಃ ಆರೂ. ರಸಗಳನ್ನು ಆಹಾರದ ಮೂಲಕ ಸ, 
ಯಾವುದೇ ಒಂದು ರಸವು ಕಡಿಮೆಯಾದರೂ ರುಚಿಯಲ್ಲಿ ಹೊ ಅದು ಬೀರುವ ಪ್ರಭಾವದಲ್ಲಿ 
ನ್ಯೂನತೆ ಕಂಡುಬರುತ್ತದೆ. ಇದರಿಂದ ದೈಹಿಕ ಅಥವಾ ಮಾನಸಿಕ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ 
ಆಗುತ್ತದೆ. ಒಂದು ರಸ ವು ಮತ್ತೊಂದು ರಸಕ್ಕೆ ಸರಿಸಾಟಿಯಲ್ಲ. ಪ್ರತಿಯೊಂದು "ರಸ ವೂ ಈಗಾಗಲೇ 


೨೦ 


ತಿಳಿಸಿದಂತೆ ಪರ್ಯಾಯವೂ ಅಲ್ಲ. ಪ್ರತಿಯೊಂದು ರಸದಲ್ಲಿ ಅಡಗಿರುವ ಕೆಲವು ಅಂತಃ ಶಕ್ತಿಗಳನ್ನು 
ಹುಡುಕೋಣ. 


ಮಧುರ (ಸಿಹಿ) 


ಮಧುರ ಎಂದಾಕ್ಷಣ ಮನಸ್ಸು ಉಲ್ಲಸಿತವಾಗುತ್ತದೆ. ಆನಂದವುಂಟಾಗುತ್ತದೆ. ಮಧುರ ರಸವನ್ನು 

ಈ ಕಾರಣದಿಂದಾಗಿಯೇ ಎಲ್ಲ ವಯೋಮಾನದವರು ಇಷ್ಟಪಡುತ್ತಾರೆ. ವಿಶೇಷವಾಗಿ ಮಕ್ಕಳು ಆಸೆ 

ಪಡುತ್ತಾರೆ. ಆಸೆ ಬರಿಸುವಂತ ಗುಣ ಮಧುರ ರಸಕ್ಕಿದೆ. ಮಧುರ ರಸವು ಸೇವಿಸಿದಾಗ ನಾಲಗೆ ಮತ್ತು 

ಬಾಯಿಯ ಒಳಭಾಗಕ್ಕೆ ಸ್ವಲ್ಪ ಲೇಪಿತವಾಗುತ್ತದೆ. ಎಲ್ಲ ಇಂದ್ರಿಯಗಳನ್ನು ಸಂತಸಗೊಳಿಸುತ್ತದೆ. ಹುಟ್ಟಿನಿಂದಲೂ 

ಮಧುರ ರಸವು ದೇಹಕ್ಕೆ ಸಾತ | ವಾಗುವುದು. ಶರೀರದಲ್ಲಿರುವ ಕಫ ದೋಷವನ್ನು ಹೆಚ್ಚಿಸುತ್ತದೆ. 

ಮೇದಸ್ಸನ್ನು ಹೆಚ್ಚಿಸುತ್ತದೆ. ಶರೀರಕ್ಕೆ ಪುಷ್ಟಿಯನ್ನೀಡುತ್ತದೆ. "ಹೆಂಗಸರಲ್ಲಿ ಎದೆಹಾಲನ್ನು ಹೆಚ್ಚಿಸುತ್ತ ದೆ. 

ಯಸನ್ನು ವೃದ್ಧಿಸುತ್ತದೆ. ವಾತ ಮತ್ತು ಪಿತ್ತ ದೋಷಗಳಿಂದುಂಟಾಗುವ ರೋಗಗಳನ್ನು ನಾಶಪಡಿಸುತ್ತದೆ. 

ಬಣ್ಣ, “ಕಾಂತಿಗಳನ್ನು ನೀಡುತ್ತದೆ. "ಶರೀರಕ್ಕೆ ಬಲವನ್ನು ನೀಡುತ್ತದೆ. ಗಾಯಗಳನ್ನು ಒಣಗಿಸಲು 
ಸಹಕರಿಸುತ್ತದೆ. 


ಹಾಲು, ತುಪ್ಪ, ಮೊಸರು, ಕಬ್ಬು, ಬೆಲ್ಲ. ಬಾಳೆಹಣ್ಣು, ತೆಂಗಿನಕಾಯಿ, ಹಲಸು, ಮಾವು, ಯಷ್ಠಿ 
ಮಧು, ಜೇನು, ದಾಕ್ಷಿ, ಮಧುರ ರಸ ಸಯುಕ್ತ ಆಹಾರ ಪದಾರ್ಥಗಳಿಗೆ ಕೆಲವು ಉದಾಹರಣೆಗಳು. 


ಆಮು (ಹುಳಿ) ರಸ 


ನಾಲಗೆ ಮತ್ತು ಬಾಯಿಯಲ್ಲಿ ಹೆಚ್ಚು ಲಾಲಾರಸವನ್ನು ಸ್ರವಿಸುತ್ತದೆ. ಮೈ ಕೈಗಳಲ್ಲಿ 
ರೋಮಾಂಚನವನ್ನುಂಟುಮಾಡುತ್ತದೆ. ಹಲ್ಲುಗಳನ್ನು ಚುಮು ಜ್‌ ಎನಿಸುತ್ತದೆ. 


ಆಮ್ಲರಸ ಆಹಾರದ ಸೇವನೆಯಿಂದ ಶರೀರದಲ್ಲಿರುವ ಪಿತ್ತವು ಉತ್ತೇಜನಗೊಳಿಸುತ್ತದೆ. ಜೀರ್ಣಶಕ್ತಿಯು 
ಹೆಚ್ಚುತ್ತದೆ. ತಿಂದ ಆಹಾರವನ್ನು ಸರಿಯಾಗಿ ಪಾಕ ಮಾಡುತ್ತದೆ. ರುಚಿಯನ್ನು ಹೆಚ್ಚಿಸುತ್ತದೆ. ಮನಸಿಗೆ 
ಒಂದು ಬಗೆಯ ತೃಪ್ತಿಯನ್ನು ನೀಡುತ್ತದೆ. ದಾಹವನ್ನು ತಣಿಸುತ್ತದೆ. ಪ್ರಭಂದ "ವಾಯುವನ್ನು 
ಸಲೀಸಾಗಿ ಹಾರ "ಹಾಕುತಿದೆ. ಗಾಯಗಳನ್ನು ಶೀಘವಾಗಿ” ಮಾಯಿಸುವ ಶಕ್ತಿಯು ಆಮ್ಲರಸೆಕ್ಕಿದೆ. 
ಸಕಲ ಧಾತುಗಳಿಗೆ ಪುಷ್ಟಿಯನ್ನು ನೀಡುತ್ತದೆ. ವಿಶೇಷವಾಗಿ ಶ್ವಾಸಕೋಶ ಮತ್ತದರ ಶಿಂಗರಚನೆಗಳಲ್ಲಿರುವ 
ಜೀವಕೋಶಗಳಿಗೆ ವಿಶೇಷ ಬಲವನ್ನು ನೀಡಿ ಅವುಗಳು ಬೇಗನೇ ರೋಗಕ್ಕೆ ತುತಾಗದಂತೆ ತಡೆಯುತ್ತದೆ. 
ಔಷಧಿಗಳ ಪ್ರಭಾವವನ್ನು ವೃದ್ಧಿಸುತ್ತದೆ. "ಸಿ'-ಜೀವಸತ್ವವು ಆಮ್ಲರಸದಲ್ಲಿದೆ. 


ನೆಲ್ಲಿಕಾಯಿ, ಹುಣಿಸೆ, ಮಾತುಲು೦ಗ, ಕಿತ್ತಳೆ, ದಾಳಿಂಬೆ. ಮಾವಿನಕಾಯಿ, ನಿಂಬೆಹಣ್ಣು ಇತ್ಯಾದಿಗಳು 
ಆಮ್ಲರಸದಿಂದ ಕೂಡಿವೆ. 


ಲವಣ (ಉಪ್ಪು) ರಸ 


ನಾಲಗೆಯ ಸಂಪರ್ಕಕ್ಕೆ ಬ೦ದರೆ ನಾಲಗೆ ಮತ್ತು ಬಾಯಿಯಲ್ಲಿ ವಸಡುಗಳು ಒಣಗಿದ 
ಅನುಭವವಾಗುವುದು. ಬಾಯಾರಿಕೆಯನ್ನು ೦ಟುಮಾಡುತ್ತದೆ. ಪಾಚಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೈಯನ್ನು 
ಬೆವರಿಸುತದೆ. 


— 


EE ತಹತಹ ನ... 33434433843 


$7 


ಸೈಂಧವ, ಸೌವರ್ಚಲ, ಕೃಷ್ಣ, ಬಿಡ, ಸಾಮುದ್ರ, ಔದ್ದಿದ, ರೋಮಕ ಪಾಂಸುಜ, ಸೀಸ, ಕ್ಟಾರಗಳು 
ಹಾ ರಸವನ್ನು ಹೊಂದಿವೆ. 


ತಿಕ್ಕ (ಕಹಿ) ರಸ 


ಮನಸಿಗೆ ಬೇಡವೆನಿಸುವಂತಹ ಅನುಭವವನ್ನು ನೀಡುವುದೇ ಕಹಿ ರಸವು. ಕಹಿ ರಸವು ನಾಲಗೆಯ 
ಮೇಲೆ ಬಿದ್ದರೆ ಇತರೆ ರುಚಿಗಳು ಗೂತಾಗುವುದಿಲ್ಲ. ಬಾಯಿ, ನಾಲಗೆಗಳನ್ನು ಶುದ್ಧಿಗೊಳಿಸುವ ಗುಣವನ್ನು 
ಕಹಿ ರಸವು ವ್ಯಕ್ತ ಪಡಿಸುತ್ತದೆ. ಉದರದ ಕ್ರಿಮಿಯನ್ನು ನಾಶಿಪಡಿಸುತ್ತದೆ. ಹೆಚ್ಚಿದ ಕಫ ದೋಷವನ್ನು 
ನಾಶ ಪಡಿಸುತ್ತದೆ. ಉದರದಲ್ಲಿ ಸೇರಿದಾಗ ರುಚಿಯನ್ನು, ಹೆಚ್ಚಿಸುತ್ತದೆ. ಜೀರ್ಣಕ್ಕೆ ಹಿತಕಾರಿ. ಎದೆಹಾಲನ್ನು 
ಶುದ್ಧಿಗೊಳಿಸುವುದು, ದೂಷಿತ ರಕ್ತವನ್ನು ಶುದ್ಧಿಗೊಳಿಸುವುದು, 'ಬುದ್ಧಿಯನ್ನು' ಚುಡಿಸಕೊಳಿಸುವುದು. 
ಬಾಯಿಯನ್ನು ಸ್ಪಚ್ಛವಾಗಿಡುತ್ತದೆ. 


ಪಡವಲ, ಬೇವು, ಅರಿಶಿನ, ಹಾಗಲಕಾಯಿ ಇತ್ಯಾದಿಗಳು ತಿಕ್ತ ರಸವನ್ನು ಹೊಂದಿದೆ. 
ಕಟು (ಖಾರ) ರಸ 


ಕಟುರಸವು ನಾಲಗೆಯನ್ನು ಅದರಲ್ಲೂ ವಿಶೇಷವಾಗಿ ತುದಿಯನ್ನು ಕೆರಳಿಸುವುದು. ಉರಿ/ 
ದಾಹದ ಅನುಭವವನ್ನು ರದ ಬಾಯಿ, ಕಣ್ಣು, EE ನೀರನ್ನು ಸ್ರವಿಸುತ್ತದೆ. 
| ಪಿತ್ತವನ್ನು ಕೆರಳಿಸುತ್ತದೆ. pe ದೋಷವನ್ನು ನಾಶಪಡಿಸುತ್ತದೆ. 


ಮೆಣಸು, ಶುಂಠಿ ಇತ್ಯಾದಿಗಳು ಕಟುರಸ ಪ್ರಧಾನ ದ್ರವ್ಯಗಳು. 
ಷಾಯ (ಒಗರು) ರಸ 


ನಾಲಗೆಯ ಸಂಪರ್ಕಕ್ಕೆ ಬಂದರೆ ಸ್ವಲ್ಪ ಹೊತ್ತು ನಾಲಗೆಯು ಚಲಿಸದೇ ಇರುವಂತಾಗುತ್ತದೆ. 
ಗ೦ಟಲು ಮತ್ತಿತರ ಸೂಕ್ಷ್ಮ ಜೀವಕೋಶಗಳನ್ನು ಸಂಕುಚಿತಗೊಳಿಸುವುದು. ಸ್ರಾವಗಳನ್ನು ತಡೆಹಿಡಿಯುವ 
(ಸ೦ಭಕ) ಪ್ರಭಾವವನ್ನು "ಬೀರುತ್ತದೆ. ಉತ, ಬೇಲ, ಹತ್ತಿ ಹಣ್ಣು ಇತ್ಯಾದಿಗಳು ಕಷಾಯ ರಸ 
ಪಧಾನವಾಗಿವೆ. 


ಹೀಗೆ ಒಂದೊಂದು ರಸವೂ ನಮಗೆ ಉಪಯುಕ್ತವಾಗಿದೆ. ಒಂದೊಂದು ಆಹಾರ ಪದಾರ್ಥಗಳಲ್ಲಿ 
ಒಂದೊಂದು ರಸವು ಅಧಿಕವಾಗಿರಬಹುದು. ಒಂಡೇ ಪದಾರ್ಥವು ಎಲ್ಲರಸ ಗಳನ್ನು ಹೊಂದಿರದೇ 
ಇರುವ ಕಾರಣ ನಮಗೆ ಕೇವಲ ಒಂದೇ ಬಗೆಯ ಆಹಾರ ಪದಾರ್ಥದ ೫ಡಿ ಸಕಲ 
ಉತ್ತಮ ಗುಣಗಳು ದೊರೆಯುವುದಿಲ್ಲ. ತ್ರಿದೋಷಗಳ ಸಾಮ್ಯಾವಸ್ಥೆ ಕಾಪಾಡುವುದಿಲ್ಲ. ಧಾತುಗಳ 
ಪೋಷಣೆ ಸಮರ್ಪಕವಾಗಿ ಆಗುವುದಿಲ್ಲ. ಆದ ಕಾರಣ ನಾವು ಪ್ರತಿ ನಿತ್ಯವೂ ಎಲ್ಲ wis ದೇಪಕ್ಷೆ 
ದೊರೆಯುವಂತಾಗಲು ಒಂದಕ್ಕಿಂತ ಹೆಚ್ಚು ಬಗೆಯ ಆಹಾರ ಪದಾರ್ಥಗಳನ್ನು ವಿಸಬೇಕು. * 


೨8 


ಆರು ರಸಗಳ ಗುಣಕರ್ಮಗಳು. ಹಾಗು ಅವುಗಳ ಅಧಿಕ ಸೇವನೆಯಿಂದ ಉಂಟಾಗುವ ಹಾನಿ. 


ಅಧಕ ಸೇವನೆಯಾನ ಹಾ 


ಔರ್ಕ್ಮ ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜಾ, ಜ್ಞುತನವನ್ನು ಉಂಟುಮಾಡುತ್ತ i 


CL 
ಗ 


[ಮಧುರ] ಶುಕ್ರ ಧಾತುಗಳ ವರ್ಧನೆಮಾಡುತ್ತದೆ. ಸಕ್ಕರೆ ಖಾಯಿಲೆ [ಮೇಹ ರೋಗ] 
ಮಕ್ಕಳಿಗೆ, ಯುವಕರಿಗೆ , ವೃದ್ಧರಿಗೆ ಉತ್ತಮ | ಇತ್ಯಾದಿ ರೋಗಗಳನ್ನು 
ಆಹಾರ. ಇಂದ್ರಿಯಗಳಿಗೆ ಬಲಕೊಡುವುದು. | ಉಂಟುಮಾಡುತ್ತದೆ. 
ಓಜೋವರ್ಧಕ. ಶರೀರ ಪುಷ್ಠಿಗೊಳಿಸುತ್ತದೆ. 
ಚರ್ಮದ ಕಾಂತಿ ಹೆಚ್ಚಿಸುವುದು. ಎದೆ ಹಾಲು 
ಹೆಚ್ಚಿಸುತ್ತದೆ. ಮೂಳೆ ಮುರಿತದಲ್ಲಿ ಉತ್ತಮ 
ಆಹಾರ. ಆಯುವರ್ಧಕ. ವಾತ ಪಿತ್ತ 
ದೋಷಗಳನ್ನು ಕಡಿಮೆಮಾಡುತ್ತದೆ. ಸಾತ್ಮ್ವ, 
ಸ್ನಿಗ್ಗಗುಣ ಹೊಂದಿರುತ್ತದೆ. 
ಹುಳಿ ಜೀರ್ಣಶಕ್ತಿ ಪಚನಶಕ್ತಿಯನ್ನು ಹೆಚ್ಚಿಸುತ್ತದೆ. | ಶರೀರವು ಶಿಥಿಲವಾಗುತ್ತದೆ. 
[ ಆಮ್ಲ] ಿಗ್ಗವಿರುತ್ತದೆ. ಹೃದಯಕ್ಕೆ ಒಳ್ಳೆಯದು. ದೃಷ್ಟಿಮಾಂದ್ಯ [ ತಿಮಿರ ರೋಗ] , 


ರುಚಿಕರ. ತೃಪ್ತಿಯನ್ನು ೦ಟುಮಾಡುತ್ತದೆ. 
ಬೇಗ ಪಚನವಾಗುತ್ತದೆ. ಕಫ, ಪಿತ್ತ ಹಾಗೂ 
ರಕ್ತವನ್ನು ಹೆಚ್ಚಿಸುತ್ತದೆ. ವಾತ 
ಅನುಲೊಮನವನ್ನು ಮಾಡುತ್ತದೆ. 


ಕಣ್ಣುಬೇನೆ, ತಲೆಸುತ್ತುವಿಕೆ, ಮೈತುರಿಕೆ, 
ರಕ್ತಹೀನತೆ, ಜ್ವರ, ಚರ್ಮ 
ರೋಗಗಳು, ನೀಡಡಿಕೆ 
ಮುಂತಾದವುಗಳನ್ನು 
ಉಂಟುಮಾಡುತ್ತದೆ. 
ವಾತರಕ್ತಎ೦ಬ ಕೀಲು ನೋವು 
ಉಂಟಾಗುತ್ತದೆ. ನೆರೆಕೂದಲುಗಳು 
ಹೆಚ್ಚಾಗುತ್ತವೆ. ಚರ್ಮ ನೆರೆಗೆ 
ಗಟ್ಟುತ್ತದೆ. ಅತೀ ನೀರಡಿಕೆ 
ಉಂಟಾಗುತ್ತದೆ. 


ರುಚಿಕರ. ಮಲ, ಮೂತ್ರಗಳ 
ಅವರೋಧವನ್ನು ಹೋಗಲಾಡಿಸುತ್ತದೆ. 
ಜೀರ್ಣ ಶಕ್ತಿಯನ್ನು ವೃದ್ಧಿಸುತ್ತದೆ. 


ಖಾರ ಬಾಯಾರಿಕ, ವೀರ್ಯನಾಶ, 

[ಕಟು] ದುರ್ಬಲತೆ, ಮೂರ್ಛೆ ರೋಗ, ಕಂಪ 
ರೋಗ, ಬೆನ್ನು ಸೊಂಟಗಳಲ್ಲಿ 
ನೋವನ್ನು ಉಂಟುಮಾಡುತ್ತದೆ. 

ಕಹಿ ಬುದ್ಧಿವರ್ಧಕ, ಸ್ಮನ್ಯವನ್ನು ಶುದ್ಧಿ ೪ಸುತ್ತದೆ. | ಧಾತುಕ್ಷಯ, ವಾತ ವ್ಯಾಧಿಗಳನ್ನು 

[ ತಿಕ] ಶೀತಗುಣ ಹೊಂದಿದೆ. ರೂಕ್ಷ, ಪಿತ್ತ ಹಾಗೂ ಉಂಟುಮಾಡುತ್ತದೆ. 

ಕಫರೋಗ ಹರ. ಮೇದಸ್ಸು, ಪುರೀಷ, 
ಮೂತ್ರಗಳನ್ನು ಒಣಗಿಸುತ್ತದೆ. ಜ್ನ 


೨೨9 


ಬುದ್ಧಿವರ್ಧಕ, ಸ್ಮನ್ಯವನ್ನು ಶುದ್ಧಿ ತ್ರ 
ಶೀತಗುಣ ಹೊಂದಿದೆ. ರೂಕ್ಷ ಪಿತ್ತ ಹಾಗೂ 
ಕಪರೋಗ ಹರ. ಮೇದಸ್ಸು ಪುರೀಷ, 
ಮೂತ್ರಗಳನ್ನು ಒಣಗಿಸುತ್ತದೆ. 
ಪಿತ್ತ ಹಾಗೂ ಕಫ ಶಾಮಕವಾಗಿರುತ್ತದ. ರಕ್ಷ 
ಶುದ್ಧಿಮಾಡುತ್ತದೆ. ಗಾಯಗಳು 
ಗುಣವಾಗುತ್ತವೆ. ಶೀತ ವೀರ್ಯವಾಗಿರುತ್ತದೆ. 
ಕ್ಷೇದ, ಮೇದಗಳನ್ನು ಒಣಗಿಸುತ್ತದೆ. ಚರ್ಮ 
ಸ್ವಚ್ಛವಾಗುತ್ತದೆ. ಚರ್ಮಕ್ಕೆ ಹಿತಕರ. 


ಧಾತುಕ್ಷಯ, ವಾತ ವ್ಯಾಧಿಗಳನ್ನು 
ಉಂಟುಮಾಡುತ್ತದೆ. 


ಮಲಬದ್ಧತೆ ಉಂಟಾಗುತ್ತದೆ. 
ಹೊಟ್ಟೆಯಲ್ಲಿ ಗಾಳಿ ತುಂಬುತ್ತದೆ. 
ಬಾಯಾರಿಕೆ ವೀರ್ಯ 
ನಾಶಮಾಡುತ್ತದೆ. ಮಲಮೂತ್ರಗಳ 
ಅವರೋಧ ಉಂಟಾಗುತ್ತದೆ. ಚರ್ಮ 
ರೋಗ ಉಂಟಾಗುತ್ತದೆ. ಶರೀರ ಬಲ 
ಕಡಿಮೆಯಾಗುತ್ತದೆ. 


ನಿತ್ಯ ಸೇವಿಸಬೇಕಾದ ಆಹಾರ ಪದಾರ್ಥಗಳು 


ಷಷ್ಠಿಕ ಶಾಲಿ (60 ದಿನಗಳಲ್ಲಿ ಬೆಳೆಯುವ ಕೆಂಪು ಅಕ್ಕಿ), ಶಾಲಿ(ಮಳೆಗಾಲದಲ್ಲಿ ಬೆಳೆಯುವ 
ಅಕ್ಕಿ), ಮುದ್ಧ(ಹೆಸರುಕಾಳು), ಸೈಂಧವಲವಣ, ಆಮಲಕಿ(ನೆಲ್ಲಿಕಾಯಿ), ಅಂತರಿಕ್ಷ ಕ್ಷ ಜಲ(ನೆಲಕ್ಕೆ ಬೀಳುವ 
ಮುನ್ನ ಸಂಗ್ರಹಿಸುವ ಮಳೆ ನೀರು) ತುಪ್ಪ ಜೇನುತುಪ್ಪ ಉಷ್ಣ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳ 
ಮಾಂಸ. 


ಈ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು 


ವಲ್ಲೂರ (ಒಣಗಿದ ಮಾಂಸ), ಒಣಗಿದ ತರಕಾರಿಗಳು, ರೋಗ ಪೀಡಿತ ಪ್ರಾಣಿಗಳ ಮಾಂಸ, 
ಬಿಸಿ ಮಾಡಿದ ಮಜ್ಜಿಗೆ, ಕಿಲಾಟ (ಒಡೆದ ಹಾಲು), ಹ೦ದಿಮಾ೦ಸ, ದನದ ಮಾಂಸ, ಎಮ್ಮೆ ಮಾಂಸ. 


60 


14. ಯತುಗಳಿಗೆ ತಕ್ಕಂತೆ ಆಹಾರ 


ವಾತಾವರಣದಲ್ಲಿ ಉಂಟಾಗುವ ಬದಲಾವಣಗಳನ್ನು ನಮ್ಮ ಪೂರ್ವಿಕರು ಬಲು ಎಚ್ಚರಿಕೆಯಿಂದ 
ಗಮನಿಸಿದ್ದಾರೆ. ವರ್ಷದ ಎಲ್ಲಾ ದಿನಗಳಲ್ಲಿ ಒಂದೇ ತೆರನಾದ ಉಷ್ಣಾಂಶ, ಶೀತ, ಗಾಳಿ, ವಳೆ, ಬೆಳಕು 
ಇಲ್ಲದಿರುವುದು ಮತ್ತು ಇವೆಲ್ಲವಕ್ಕೂ ಒ೦ದು ನಿರ್ದಿಷ್ಟ ದಿನಗಳ ಅವಧಿಯವರೆಗೆ ಸೀಮಿತವಾಗಿರುವುದನ್ನು 
ಅಭ್ಯಾಸ ಮಾಡಿಯೇ ವರ್ಷ/ಸಂವತ್ಸರಗಳಂದು ದಿನಗಳನ್ನು ನಿಗದಿಪಡಿಸಿರುತ್ತಾರೆ. ಪ್ರಮುಖವಾಗಿ 
ಸೂರ್ಯನನ್ನೇ ಕೇಂದ್ರೀಕರಿಸಿ ಆತನು ನೀಡುವ ಬೆಳಕು, ಶಾಖ ಮತ್ತು ನಮ್ಮ ಮೇಲೆ ಬೀರುವ 
ಪ್ರಭಾವದಿಂದುಂಟಾಗುವ ಶಾರೀರಿಕ ಬದಲಾವಣೆಗಳನ್ನು ಆಧರಿಸಿ ಸಂವತ್ತರವನ್ನು ಸ್ಥೂಲವಾಗಿ ಎರಡು 
ವಿಭಾಗಗಳೆಂದು ಪರಿಚ್ಚೇದ ಮಾಡಲಾಗಿದೆ. ಇದಕ್ಕೆ pe ಕರೆದಿದ್ದಾರೆ. ಉತ್ತರಾಯಣ 
ಮತ್ತು ದಕ್ಷಿಣಾಯನಗಳೆಂಬ ಎರಡು ಆಯನಗಳು ಸೂರ್ಯನ ದಿಕ್ಕನ್ನು ಸೂಚಿಸುತ್ತವೆ. "ಎರಡು ತಿಂಗಳನ್ನು 
ಸೇರಿಸಿ ಒಂದು ಯತುವೆಂದು. ಮೂರು ಯತುಗಳ ಗೆ ನರಿ ಹೆಸರಿಸಲಾಗಿದೆ. 
ಉತ್ತರಾಯಣವನ್ನು “ಆದಾನ” (-ಬಲವನ್ನು ಕಡಿಮೆ ಮಾಡುವುದು) ಕಾಲವೆಂತಲೂ ದಕ್ಷಿಣಾಯಣದಲ್ಲಿ 
ಶರೀರಕ್ಕೆ ಸ್ವಾಭಾವಿಕವಾಗಿ ಬಲವು ಬರುವುದರಿಂದ ಇದಕ್ಕೆ "ವಿಸರ್ಗ" ಕಾಲವೆ೦ತಲೂ ಹೆಸರಿಸಲಾಗಿದೆ. 


ಶಿಶಿರ, ವಸಂತ ಮತ್ತು ಗ್ರೀಷ್ಮ ಯತುಗಳಿಂದ ಉತ್ತರಾಯಣ ಮತ್ತು ವರ್ಷಾ, ಶರದ್‌, ಹೇಮಂತ 
ಯತುಗಳಿಂದ “ದಕ್ಷಿಣಾಯನ'ವೆನಿಸಿದೆ. ಆದಾನ ಕಾಲದಲ್ಲಿ ಸೂರ್ಯನ ಶಾಖವು ತೀಕ್ಷವಾಗಿದ್ದು 
ಬೀಸುವ ಗಾಳಿಯು ರೂಕ್ಷ ಮತ್ತು ಉಷ್ಣಗುಣಗಳನ್ನು ಹೊಂದಿರುತ್ತದೆ. ಹಾಗಾಗಿ ಈ ಗುಣಗಳ 
ಪ್ರಭಾವದಿಂದ ಸೌಮ್ಯ ಗುಣಗಳ ನಾಶವಾಗುತ್ತದೆ. ವಿಸರ್ಗ ಕಾಲದಲ್ಲಿ ಸೂರ್ಯನ ಪ್ರಖರತೆ ಕಡಿಮೆಯಾಗಿ 
ಸೋಮ(ಶೀತ) ಗ? ಪ್ರಭಾವವು ಹೆಚ್ಚುವುದರಿಂದ ವಾತಾವರಣವು ಸೌಮವಾಗಿರುತ್ತದೆ. ಹೀಗೆ 
ವಿವಿಧ ಖತುಗಳ ಪ್ರಭಾವವು ಶರೀರದ ಮೇಲೆ ಉಂಟಾಗುತ್ತದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು 
ಉಂಟಾಗುವ ಪ್ರತಿಕೂಲ ಪ್ರಭಾವಗಳನ್ನು ನಿವಾರಿಸಿಕೊಳ್ಳಬೇಕು. ನಾವು ಸೇವಿಸುವ ಸ್‌ ಪಾಲಿಸುವ 
ನಿಯಮಗಳನ್ನು ಆಯಾ ಯತುವಿಗೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳಬೇಕು. ಇಂತಹ ನಡವಳಿಕೆಗೆ 
ಜರ್‌ ಎಂದು ಹೆಸರು. ಓತ ದ ಚರ್ಯೆಗಳನ್ನು 'ಯತುಗಳಿಗೆ ಅನುಸಾರವಾಗಿ 
ಹೀಗಿವೆ. 


ಹೇಮಂತ ಯತು [ಮಾರ್ಗಶಿರ- ಪುಷ್ಕಮಾಸ] 


ಪುಷ್ಯ 
ಮಾರ್ಗಶಿರ ಮತ್ತು ಪುಷ್ಕಮಾಸಗಳ ಸೇರ್ಪಡೆ. ಡಿಸಂಬರ್‌ ಮಧ್ಯಭಾಗದಿ೦ದ ಜನವರಿ ಅಂತ್ಯದ 
ವರೆಗೆ. 
ದೇಹದ ಶಕ್ತಿಯು ಹೆಚ್ಚಿರುತ್ತದೆ. ವಾತಾವರಣದಲ್ಲಿ ಚಳಿ. ತಣ್ಣನೆಯ ಗಾಳಿಯು ಉತ್ತರ ದಿಕ್ಕಿನಿಂದ 
ಬೀಸುತ್ತಿರುತ್ತದೆ. "ಸೂರ್ಯ ಕಿರಣಗಳು ಪ್ರಖರತೆಯನ್ನು ಹೊಂದಿರುವುದಿಲ್ಲ. ಚಳಿ ಹೆಚ್ಚಾಗಿರುವುದರಿಂದ 


ಚರ್ಮದಲ್ಲಿನ ರೋಮಕೂಪಗಳು ಮುಚ್ಚಿರುತ್ತವೆ. ಶರೀರದ ಶಾಖವು ಹೂರ ಬರದೇ ಒಳಗಡೆಯೆ 
ಶೇಖರವಾಗಿರುತ್ತದೆ. ಹಸಿವೆಯು ಜಾಸಿಯಾಗಿರುತ್ತದೆ. ಹಾಗಾಗಿ ಮೇಲಿಂದ ಮೇಲೆ ತಿನ್ನ! ಬೇಕೆನಿಸುವ 


6] 


ಹಂಬಲವುಂಟಾಗುತ್ತದೆ. ಜಠರಾಗ್ನಿಯು ತೀಕ್ಷ್ಣವಾಗಿರುವುದರಿ೦ದ ಆಹಾರ ದೊರೆಯದಿದ್ದರೆ ಧಾತುಗಳನ್ನೇ 
ಪಚನಮಾಡಿಬಿಡುವಷ್ಟು ಶಕ್ತಿ ಪಾಚಕಾಗ್ನಿಗೆ ಬಂದಿರುತ್ತದೆ. ಈ ಅವಧಿಯಲ್ಲಿ ನಾವು ಸೇವಿಸುವ 
ಆಹಾರವು ಸಿಹಿ ರಸಯುಕ್ತವಾಗಿರಬೇಕು. ಹುಳಿ ಮತ್ತು ಉಪ್ಪುಗಳ ಅಂಶಗಳೂ ಕೂಡ ಬೆರೆತಿರುವಂತೆ 
ನೋಡಿಕೊಳ್ಳಬೇಕು. ಬೇಗನೇ ಜೀರ್ಣವಾಗುವಂತಹ ಆಹಾರ ಪದಾರ್ಥವು ಕಡಿಮೆ ಇದ್ದು ಬಹಳ 
ಕಾಲದವರೆಗೆ ಉದರದಲ್ಲಿ ಉಳಿಯುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡಬೇಕು. 
ಸಂಪೂರ್ಣ ಶೀತ ವಾತಾವರಣದ ಪ್ರಭಾವವನ್ನು ಕಡಿಮೆ ಮಾಡುವ ಸಲುವಾಗಿ ಆಹಾರ ಪದಾರ್ಥಗಳು 
ಬಿಸಿಯಾಗಿರುವಾಗಲೇ ಸೇವಿಸಬೇಕು. 


ರಾಗಿ ಮತ್ತು ಗೋದಿಗಳು ನಿಧಾನವಾಗಿ ಪಚನವಾಗುವುದರಿಂದ ಈ ಯತುವಿನಲ್ಲಿ ಇವನ್ನೇ 
ಹೆಜ್ಜಾಗಿ ಸೇವಿಸಬೇಕು. ಅಕ್ಕಿಯನ್ನು ಸೇವಿಸಲು ಇರುವ ನಿಯಮವೆಂದರೆ ಅದು ತೀರಾ ಹಳೆಯ 
ಅಕ್ಕಿಯಾಗಿರದೇ ಹೊಸದಾಗಿರಬೇಕು. ಪೂರಿ, ಚಪಾತಿ, ಗೋದಿ ಹಿಟ್ಟಿನಿಂದ ಮಾಡಿದ ಮುದ್ದೆ. ಅಕ್ಕಿ 
ರೊಟ್ಟಿ ದೋಸೆ, ಅನ್ನ, ರಾಗಿರೊಟ್ಟಿ, ರಾಗಿದೋಸೆ, ರಾಗಿಮುದ್ದೆ; ಉದ್ದಿನ ಬೊಂಡಾ, ಉದ್ದಿನ 
ಹಿಟ್ಟಿನಿಂದ ಮಾಡಿದ rit ಹಿತಕರ. ಸಕ್ಕರೆ, ಬೆಲ್ಲ, ತುಪ್ಪ, ಜೇನುತುಪ್ಪಗಳನ್ನು ೨ ಪದಾರ್ಥಗಳನ್ನು 
ತಯಾರಿಸಲು ಬಳಸಿಕೊಳ್ಳಬೇಕು. ಎಣ್ಣೆಯ ಬಾ ದೇಹವನ್ನು ಸೇರಲು ಎಳ್ಳಿನಿಂದ ತಯಾರಿಸಿದ. 
ಉಂಡೆ, ಎಳ್ಳಿನಿಂದ ತಯಾರಿಸುವ ಪುಳಿಯೋಗರೆಗಳನ್ನು ಸೇವಿಸ ಸಬೇಕು. 


ಹೂಕೋಸು, ಸೀಮೆಬದನೆ, ತೊಗರಿ, ಅವರೆ, ಕಡಲೆ, ಕುಂಬಳ, ಸೋರೆ ಸೊಪ್ಪುಗಳು ಈ 
ಯತುವಿನಲ್ಲಿ ದೊರೆಯುವುವು. ಅವನ್ನೆಲ್ಲಾ ಅಡುಗೆಯಲ್ಲಿ ಬಳಸಬೇಕು. 


ಕಿತ್ತಳೆ, ಸೀಬೆ ಈ ಖುತುವಿನ ಹಣ್ಣುಗಳು. ಸೇಬು, ಅನಾನಸ್‌, ದ್ರಾಕ್ಷಿ ಹಣ್ಣುಗಳೂ ಕೂಡ 
ಲಭಿಸುತ್ತವೆ. ಇವುಗಳನ್ನು ಪ್ರತ್ಯೇಕವಾಗಿಯೋ ಅಥವಾ ಮಿಶ್ರಣ(ಸಲಾಡ್‌) ಮಾಡಿಯಾದರೂ ಸರಿ 
ಸೇವಿಸಬೇಕು. ಜ್‌ ವಿಟಮಿನ್‌ '"ಸಿ' ಮತ್ತು "ಬಿ'ಗಳನ್ನು ಪೂರೈಸುತ್ತವೆ. ರೋಗ ನಿರೋಧಕ 
ಶಕ್ತಿಯನ್ನು ವಿಟಮಿನ್‌ ಸಿ ನೀಡಿದರೆ ವಿಟಮಿನ್‌ "ಬಿ' ನರ ದೌರ್ಬಲ್ಯವನ್ನು ನೀಗಿಸುತ್ತದೆ. 


ಗಟ್ಟಿ ಮಜ್ಜಿಗೆ ಅಥವಾ ಮೊಸರನ್ನು ಸೇವಿಸಲು ಅಡ್ಡಿಯಿಲ್ಲ. ಮಾಂಸಾಹಾರ ಸೇವನೆ ಮಾಡಬಹುದು. 


ಧನುರ್ಮಾಸದ ಅವಧಿಯಿದು. ವಾತಾವರಣವು ಶೀತವಿರುತ್ತದೆ. ಸುದೀರ್ಥ ರಾತ್ರಿ ಮತ್ತು ಅಲ್ಪಾವಧಿಯ 
ಹಗಲು. ಈ ಯತುಮಾನದ ವಿಶೇಷತೆ. ಈ ಕಾಲದಲ್ಲಿ ಹಸಿವೆ ಜಾಸ್ತಿ ಇರುವುದರಿಂದ 
ಸೂರ್ಯೋದಯವಾದ ಅಲ್ಪ ಕಾಲದಲ್ಲಿಯೇ ಆಹಾರ ಸೇವಿಸಬೇಕು. ಜನವರಿ 3೦ಗಳಿನ ಎರಡನೆಯ 
ವಾರದ ಹೊತ್ತಿಗೆ ಸಂಕ್ರಾಂತಿ ಹಬ್ಬದ, ಸುಗ್ಗಿಯ ಆಗಮನ ರೈತರು ಬೆಳೆದ ದವಸ ಧಾನ್ಯಗಳು ಮನೆಗೆ 
ಬರುವ ಸಂಭ್ರಮ ಮತ್ತು ಸಂತಸದ ಹಬ್ಬ. ಹೊಸ ದವಸ ಧಾನ್ಯಗಳಿಂದ ತಯಾರಿಸಿದ ಪೊಂಗಲ್‌(- ಹುಗ್ಗಿ) 
ವಿಶೇಷ ತಿನಿಸು. ಅಕ್ಕಿ ಮತ್ತು ಹೆಸ ರುಬೇಳೆಗಳು. ಸಕ್ಕರೆ/ಬೆಲ್ಲ ಪಧಾನ ಘಟಕಗಳಾಗಿವೆ. ಮೆಣಸು, 
ಶುಂಠಿ ಮೊದಲಾದ ಸಾ ಪದಾರ್ಥಗಳನ್ನು ಪ 1 ಅಂತ್ಯ ಕಾಲದಲ್ಲಿ ಹಾಕಿ ತಯಾರಿಸಿದ 
ಪೊಂಗಲ್‌(=ಹುಗಿ) ಅತ್ಯಂತ ರುಚಿಕರವಾಗಿರುತ್ತದೆ. ಸಿಹಿ ಮತ್ತು Ride ಪೊಂಗಲ್‌ ಎ೦ಬ ಎರಡು 
ಬಗೆಯ ರುಚಿಯಲ್ಲೂ ತಯಾರಿಸಬಹುದು. 


62 


ಪೊಂಗಲ್‌ ಸೇವನೆಯಿಂದ ಶರೀರದ ಪುಷ್ಟಿ, ಧಾತು ವರ್ಧನೆ ಮತ್ತು ಪುರುಷನ ವೀರ್ಯಗಳು 
ಹೆಚ್ಚಾಗುತ್ತವೆ. 


“ಎಳ್ಳು-ಬೆಲ್ಲ”ದ ಮಿಶ್ರಣವನ್ನು ಬಂಧುಮಿತರಿಗೆ ಹಂಚುವುದು, ಶುಭ ಕೋರುವುದು ಸಂಕ್ರಾಂತಿ 
ಹಬ್ಬದ ಮತ್ತೂಂದು ವಿಶೇಷ. ಬೆಲ್ಲ, ಎಳ್ಳು, ಸಕ್ಕರೆ ಚೂರು, ಕೊಬ್ಬರಿ ಚೂರು, ಹುರಿಗಡಲೆಗಳ 
ಸಮರ್ಪಕ ಮಿಶ್ರಣವೇ “ಎಳ್ಳುಬೆಲ್ಲ”. ಇದರ ಸೇವನೆಯಿಂದ ಶರೀರಕ್ಕೆ (ಎಣ್ಣೆ) ಜಿಡ್ಡಿನಾ೦ಶ, ಕಬ್ಬಿಣಾಂಶ, 
'ಶರ್ಕರಪಿಷ್ಠಗಳು ಲಭಿಸುವುವು. ಈ ಕಾಲದಲ್ಲಿ ಗಾಳಿಯ ರೂಕ್ಷತೆಯಿಂದ ಚರ್ಮವು ಬಿರುಕು ಬಿಡುವುದು. 
ಮೈ ಕೈ ತುರಿಸುವುದು, ಎಳ್ಳನ್ನು ಸೇವಿಸುವುದರಿಂದ ಅದರ ಎಣ್ಣೆಯು ಶರೀರಕ್ಕೆ ಲಭಿಸಿ ಚರ್ಮದ 
ಿರುಕು ಮುಚ್ಚುವುದು. ಎಳ್ಳನಲ್ಲಿರುವ ಎಣ್ಣೆಕಾಳು ಕಡಲೆಕಾಯಿ 'ಮತ್ತು ಕೊಬ್ಬರಿಯ. ತುಂಡುಗಳೂ 
'ಸಹ ತೈಲಾಂಶವನ್ನು ಒದಗಿಸುತದೆ. ಎಳ್ಳಿನ ಸೇವನೆಯಿಂದ ತಕ್ಷಣದ ಬಲ, ಉತ್ಸಾಹ ದೊರೆಯುವುದು. 
'ಇದರ “ ಜೊತೆಗಾರರಾಗಿ ಬರುವ ಕಬ್ಬು “ತನ್ನ ಲ್ಲಿರುವ ರಸದಿಂದ ನಮಗೆ ಸಕ್ಕರೆ "ಅಂಶವನ್ನು, ಜಿಡ್ಡನ್ನು 
ನೀಡುತ್ತದೆ. ಹೀಗೆ “ಎಳ್ಳಿನ ಮಿಶ್ರಣ *ವು ಆರೋಗ್ಯದ ದ ೈಷ್ಠಿಯಿಂದ ತಿನ್ನ! ಜ್ರ ವಿಶೇಷ ತಿನಿಸಾಗುತದೆ. 


ಹೇಮಂತ ಯತು ಅನುಸಾರ ಆಹಾರಗಳ ಪಟ್ಟಿ 


ಸೇವನೀಯ ಆಹಾರ 


ರಾಗಿ, ಗೋದಿ, ಹೊಸ ಅಕ್ಕಿ, ಪೂರಿ, 
ಚಪಾತಿ, ಅಕ್ಕಿರೊಟ್ಟಿ, ರಾಗಿ 
ರೊಟ್ಟಿ/ದೋಸೆ/ಮುದ್ದೆ 

ಉದ್ದಿನ ವಡೆ, ಸಕ್ಕರೆ, ಬೆಲ್ಲ, ತುಪ್ಪ, ಎಳ್ಳು, 
ಹೂಕೋಸು 

ಸೀಮೆಬದನೆ, ತೊಗರಿ, ಅವರೆ, ಕಡಲೆ, 
ಕುಂಬಳಕಾಯಿ, ಸೊಪ್ಪುಗಳು, ಕಿತ್ತಳೆ, ಸೇಬು, 
ಅನಾನಸ್‌, ದ್ರಾಕ್ಷಿ. ಮೊಸರು, ಗಟ್ಟಿ ಮಜ್ಜಿಗೆ, 
ಪೊ೦ಗಲ್‌/ಹುಗ್ಗಿ 

ಕಬ್ಬನ ಹಾಲು, ಹಾಲಿನ ಉತ್ಪನ್ನಗಳು 
ಪಾಯಸ, ಜೇನು ತುಪ್ಪ 


ಅಸೇವನೀಯ ಆಹಾರ 


ವಾತವರ್ಧಕ ಆಹಾರ, ಲಘು [ಪಚನಕ್ಕೆ 
ಸುಲಭವಾದ] ಆಹಾರ, ಅಲ್ಪ ಭೋಜನ, 
ಅಜೀರ್ಣವಾಗುವ ಆಹಾರ, 

ಅಜೀರ್ಣವಾಗುವಂತೆ ಆಹಾರ ಸೇವನೆ 


03 


ಶಿಶಿರಯತು [ ಮಾಘ-ಫಾಲ್ಕುಣ ಮಾಸ] 


ಫೆಬ್ರವರಿ- ಮಾರ್ಚ್‌ ತಿಂಗಳು. ಹಿಂದೂ ಪಂಚಾ೦ಗದನ್ವಯ ಮಾಘ- ಫಾಲ್ಗುಣ ಮಾಸಗಳು. 
“ರಥಸಪ್ತಮಿ' ಹಬ್ಬದ ಸಂಭ್ರಮ. ಸೂರ್ಯನಿಗೆ ವಿಶೇಷ "ಪಾಚಿ; ಪುರಸ್ಕಾರಗಳು. ಹಿ೦ದಿನ 
ತಿಂಗಳಿನೆಲ್ಲಿದ್ದಂತೆಯೇ ಹೆಚ್ಚು ಕಡಿಮೆ ಅದೇ ವಾತಾವರಣ ಮುಂದುವರೆಯುತ್ತಾ ದಿನ ಕ್ರಮೇಣ 
ಸೂರ್ಯನ ಶಾಖ ಏರುತ್ತಿರುತ್ತದೆ. ಬೆಳಗ್ಗೆ ಮತ್ತು ಸಂಜೆಯ ವೇಳೆಗಳಲ್ಲಿ ಚಳಿಯಾಗುತ್ತಿದ್ದು ಮಧ್ಯಾಹ್ನದ 
ಅವಧಿಯಲ್ಲಿ ತಾಪವಿರುತ್ತದೆ. ಸೆಖೆಯ ಅನುಭವವಿರುತ್ತದೆ. ಮೈ ಚರ್ಮವು ಬಿರುಕು "ಬಿಟ್ಟಿದ್ದು ಕಡಿತದ 
ಅನುಭವವು ಹೆಚ್ಚಾಗುತ್ತದೆ. ಶರೀರದ ಶಕ್ತಿಯು, ಜೀರ್ಣಶಕ್ತಿಯು ಉತ್ತಮವಾಗಿರುತ್ತದೆ. ಹಾಗಾಗಿ 
ಹಿಂದಿನ ತಿಂಗಳಿನಲ್ಲಿ ಸೇವಿಸಿದ ಆಹಾರ "ಪದಾರ್ಥಗಳನ್ನೇ `ಈ ಮಾಸಗಳಲ್ಲಿಯೂ ಸೇವಿಸುವುದು 
ಒಳಿತು. ಗೋದಿ, ರಾಗಿ, ಅಕ್ಕಿ, ತರಕಾರಿಗಳು, ಸೊಪ್ಪುಗಳನ್ನು ಯಥೇಚ್ಛವಾಗಿ ಸೇವಿಸಬೇಕು. ಜಿಡ್ಡಿನಾಂಶವು 
ಸೇರಲು ತುಪ್ಪ ಎಣ್ಣೆಗಳನ್ನು ಬಳಸಬೇಕು. ಈ 'ತುವಿನಲ್ಲಿ ದೊರೆಯುವ ಸೀಬೆ, ಸೇಬು, ದ್ರಾಕ್ಷಿ, 
ಸಪೋಟ ಹಣ್ಣುಗಳನ್ನು ತಿನ್ನಬೇಕು. ಬೋರೆ ಹಣ್ಣು, ಎಲಚಿ ಹಣ್ಣುಗಳು ಕೂಡಾ ಈಗ ಲಭ್ಯ 
ಅವುಗಳನ್ನು ಸೇವಿಸಬೇಕು. ನಗ ಸೇವನೆಯಿಂದ "ಅದರಲ್ಲಿರುವ ಜಿಡ್ಗಿನಾಂಶವು ದೊರೆಯುತ್ತದೆ. 
ಹುಳಿರಸದಿ೦ಿದ ರುಚಿ ಹೆಚ್ಚುತ್ತದೆ. ಗೋಧಿಯಿಂದ ತಯಾರಿಸಿದ ಕೀರು(-ಪಾಯಸ), ಹುಗ್ಗಿಗಳನ್ನು 
ಸೇವಿಸಬೇಕು. ಸಕಲ ಜೀವಕೋಶಗಳಿಗೆ ಇದರಿಂದ ಬಲ ಬರುವುದು. 


ಶಿಶಿರ ಯತು 


ಸೇವನೀಯ ಆಹಾರ 


ರಾಗಿ, ಗೋದಿ, ಅಕ್ಕಿ, 
ತರಕಾರಿ ಸೊಪ್ಪುಗಳು, ತುಪ್ರ 
ಎಣ್ಣೆ, ಸೀಬೆ, 
ಸೇಬು, ದ್ರಾಕ್ಷಿ, 
ಸಪೋಟ, ಬೋರೆಹಣ್ಣು, 
ಗೋದಿ ಪಾಯಸ, ಹುಗ್ಗಿ 


ಅಸೇವನೀಯ ಆಹಾರ 


ಖಾರ 
ಕಹಿ 
ವಗರು 
ಶೀತ 
ವಾತವರ್ಧಕ ಆಹಾರ 
ರೂಕ್ಷ 

ಲಘು ಅನ್ನಪಾನ 


ವಸಂತ ಖುತು [ಚೈತ್ರ-ವೈಶಾಖ] 


ಯತುಗಳ ರಾಜನೆಂಬ ಬಿರುದು ಈ ಖುತುವಿಗೆ. ಕವಿಗಳಿಗೆ ಸೂರ್ತಿ ನೀಡುವ ಯತು. ಬೈತ್ರ- 

ನ್‌ ಲ 
ವೈಶಾಖ ಮಾಸಗಳಾದ ಏಪ್ರಿಲ್‌ - ಮೇ ಈ ತಿಂಗಳುಗಳ ಅವಧಿ ಹೇಮಂತ ಮತ್ತು ಶಿಶಿರದಲ್ಲಿ 
ಗಿಡಮರಗಳಲ್ಲಿದ್ದ ಹಣ್ಣೆಲೆಗಳೆಲ್ಲಾ ಉದುರಿ ಹೋಗಿ ಮರ ಬೋಳಾಗುವುದು. ಚೈತ್ರದಲ್ಲಿ ಹೊಸ ಹೊಸ 
ಚಿಗುರೆಲೆಗಳು. ಮೂಡಿಬಂದು. ಇಡೀ ಗಿಡ ಮರ ಬೋಳಾಗುವುದು. ಚೈತದಲ್ಲಿ ಹೊಸ ಹೊಸ 
ಚಿಗುರೆಲೆಗಳು ಮೂಡಿ ಬಂದು ಇಡೀ ಗಿಡ ಮರಗಳೆಲ್ಲಾ ಹಸುರು ಬಣ್ಣದಿಂದ 'ಕ೦ಗೊಳಿಸುವುದು. 
ಇಡೀ ವಾತಾವರಣವೇ ಕಣ್ಣಿಗೆ ಹಬ್ಬವನ್ನುಂಟುಮಾಡುತ್ತದೆ. ಬಾಹ್ಯ ವಾತಾವರಣದಲ್ಲಿ ಸೂರ್ಯನ 
ಶಾಖವು ತೀವ್ರವಾಗಿರುತ್ತದೆ. “ಸೆಖೆಯ RR ಕೊಡಾ ಜಾಸ್ತಿ ಈ ಶಾಖದಿಂದ ದೇಹದಲ್ಲಿ 
ಶೇಖರಣೆಯಾಗಿದ್ದ ಕಫ ನವು ಕರಗುತ್ತದೆ. ಕಫಜನ್ಯ ರೋಗಗಳಿಗೆ ಆಸ್ಪದ ನೀಡುತ್ತದೆ. ಖಾರ, ಒಗರು 
ಮತ್ತು ಕಹಿ ರಸ ಗಳನ್ನೊಳಗೊಂಡರುವ ಜಗ ಜೀರ್ಣವಾಗುವಂತಹ ಆಹಾರ ಪದಾರ್ಥಗಳನ್ನು 
ಸೇವಿಸಬೇಕು. 


ಆ (23 ಹಿಂದೂ ಪಂಚಾಂಗದ ಆರಂಭವನ್ನು ಸೂಚಿಸುವ ಹಬ್ಬ. ಯುಗದ ಆದಿ ಎಂದೆನಿಸಿರುವ 
ಹಬ್ಬದಲ್ಲಿ ವಿಶೇಷವಾಗಿ ಬೇವು-ಬೆಲ್ಲವನ್ನು ಮಿಶ್ರಣಮಾಡಿ ಸೇವಿಸುತ್ತೇವೆ. ಇದನ್ನು ತಿನ್ನುವ ಪ್ರಮಾಣವು 
ಕಡಿಮೆಯಾದರೂ ಅದು ನೀಡುವ. ಸ ಅಗಾಧ. ಈಗಾಗಲೇ ತಿಳಿಸಿರುವಂತೆ ಅ ಭತುವಿನಲ್ಲಿ ಕಫ 
ದೋಷದ ಮೇಲೆ ಹತೋಟಿಯನ್ನಿಡಬೇಕು. ಬೇವಿನಲ್ಲಿರುವ "ಕಹಿ'ರಸವು ಕಫವನ್ನು ಶಾ೦ತ ಮಾಡುತ್ತದೆ. 
ಮತ್ತು ಪಾಚಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಲ್ಲವು "ಶಕ್ತಿಯನ್ನು ನೀಡುತ್ತದೆ. 


ರಾಮನವಮಿ- ಈ ಯತುವಿನಲ್ಲಿ ಬರುವ ಮತ್ತೊಂದು ಹಬ್ಬ. ಹೆಸರುಬೇಳೆ, ಕಡಲೇಬೇಳೆ, 
ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗಾಗಿ ಸ್ವಲ್ಪ ಖಾರಗಳ ಮಿಶ್ರಣ. ಕೋಸಂಬರಿ ಮತ್ತು 
ವಿವಿಧ ಬಗೆಯ ಪಾನಕಗಳನ್ನು ನೀಡಿ ಸತ್ಯರಿಸುವ ಹಬ್ಬ. "ಸ್ವಾಭಾವಿಕವಾಗಿ ಏರುತ್ತಿರುವ ವಾತಾವರಣದ 
ಉಷ್ಣತೆಯ ಪ್ರಭಾವವು ಬ ಮೇಲಾಗುತ್ತಿರುತ್ತದೆ. ಶರೀರದಲ್ಲಿ ನೀರಿನ "ಅಂಶವು ಬೆವರಿನ 
ಮೂಲಕ ಹೊರಹೋಗುತ್ತದೆ. ದೇಹವು ನೀರನ್ನು ಬಯಸುತ್ತದೆ. ನೀರಿನೊಂದಿಗೆ ಲವಣಗಳು ಮತ್ತು 
ಸಕ್ಕರೆ ಅ೦ಶವೂ ಕೂಡ ಅಲ್ಪ ಪ್ರಮಾಣದಲ್ಲಿ ಹೊರಬರುವುದರಿಂದ ಜೀವಕೋಶಗಳು ಶಕ್ತಿಗಾಗಿ ಮತ್ತು 
ನೀರಿಗಾಗಿ ಹಾತೊರೆಯುತ್ತಿರುತ್ತವೆ. ಇದನ್ನೆಲ್ಲಾ ತಪ್ಪಿಸಲು ನಿಂಬೆ ಮತ್ತು ಸಕ್ಕರೆಯಿಂದ ಮಾಡಿದ 
ಪಾನಕ, ಬೇಲದ ಹಣ್ಣಿನ ಪಾನಕ. ಟೊಮ್ಕಾಟೂ ರಸ, "ಮಜ್ಜಿಗೆ ಮತ್ತು ಉಪ್ಪು, ಹಣ್ಣುಗಳ ತಿರುಳುಗಳನ್ನು 
ಹಿಂಡಿ ಮಾಡಿದ ರಸ ಗಗಳು ಹೀಗೆ ಇನ್ನು 'ಶಿರೆವರು ಬಗೆಯ ಪಾನಕಗಳನ್ನು ಸೇವಿಸಬೇಕು. 


ಈ ಯತುವು ಮಾವಿನಹಣ್ಣಿನ ಕಾಲವೆಂದೇ ಗುರುತಿಸಲ್ಪಟ್ಟಿದೆ. ಮಾವು ತಿನ್ನಲು ರುಚಿಯಾದ 
ಹಣ್ಣು. ಸಕಲ ಧಾತುಗಳನ್ನು ಪೋಷಿಸುತ್ತದೆ. ಶಕ್ತಿಯನ್ನು ನೀಡುತ್ತದೆ. ವಿವಿಧ ಬಗೆಯಲ್ಲಿ ಇದನ್ನು 
ಸೇವಿಸಬಹುದು. ಪಕ್ಷವಾದ "ಮಾವು ಸಿಹಿಯಾಗಿದ್ದು ಹಣ್ಣಿನ ತಿರಳನ್ನು ಹಾಗೆಯೇ ಬಾಯಿಂದ ಕಚ್ಚಿ 
ತಿನ್ನಬಹುದು. ಹಣ್ಣಿನ ತಿರುಳಿನಿಂದ ರಸವನ್ನು ತೆಗೆಯಬಹುದು. 


ಈ ಯತುವಿನಲ್ಲಿ ಲೋಳೆ(ಅ೦ಟು) ಇರುವ ಬೆಂಡೆಕಾಯಿ, ಸಿಹಿ ಕು೦ಬಳಕಾಯಿಗಳನ್ನು ಮಿತವಾಗಿ 
ಬಳಸಬೇಕು. ಸೌತೆಕಾಯಿಯು ದಾಹವನ್ನು ತಣಿಸುತ್ತದೆ. ಆದರೆ ಇದರಲ್ಲಿರುವ ನೀರಿನ ಅಂಶವು 
ಹಸಿವೆಯನ್ನು ಕಡಿಮೆಮಾಡುತ್ತದೆ. ಸೌತೆಕಾಯಿಯನ್ನು “ಹಸಿಯಾಗಿ ತಿನ್ನುವಾಗ ಅದಕ್ಕೆ ಒಂದು ಚೂರು 


6೨ 


ಕಾಳುಮೆಣಸಿನಪುಡಿ ಮತ್ತು ಉಪ್ಪನ್ನು ಬೆರೆಸಿ ತಿನ್ನಬೇಕು. ರುಚಿ ಹೆಚ್ಚುತ್ತದೆ. ಜೀರ್ಣಕ್ಕೆ ಸಹಕಾರಿಯಾಗುತ್ತದೆ. 
ವಡೆ, ಪಕೋಡ, ಬೋಂಡಾ ಇತ್ಯಾದಿ ೫ ತಿಂಡಿ ಹಿನ ತಿನ್ನಬಾರದು. ಹೊಸ ಅಕ್ಕಿ, 
ರಾಗಿ, ಗೋದಿ, ಉದ್ದುಗಳನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸೆ ವಿಸಬೇಕು. ಹಳೆಯ ಧಾನ್ಯಗಳನ್ನೇ 
ಸೇವಿಸಬೇಕು. ಕುಡಿಯುವ ನೀರಿಗೆ ಶುಂಠಿ(ಶುಂಠಿ ಜಲ). ಸ್ವಲ್ಪ ಶ್ರೀಗಂಧಗಳನ್ನು ಬೆರೆಸಬೇಕು. 
ಬೇಲ- ಮಾವು-ಬೇವು ಜೊತೆ ಜೊತೆಯಾಗಿರುವ ಕಾಲ. ಬೇವಿನ ಹೂ ಸಂಗಹಿಸುವ. ಕಾಲ. ಬೇವಿನ 
ಹೂವಿನಿಂದ ಗೊಜ್ಜನ್ನು ತಯಾರಿಸಿ ಅನ್ನದ ಜೊತೆ ಕಲಿಸಿ ತಿನ್ನಬಹುದು. ಬೇಲದ ಹಣ್ಣನ್ನು ತಿನ್ನವುದರಿ೦ದ 
ರೋಗ ನಿರೋಧಕ ಕ್ತಿ ಹೆಚ್ಚುತ್ತದೆ (ಇದರಲ್ಲಿರುವ ಸಿ ಜೀವಸತ್ವದ ಪ್ರಭಾವದಿಂದ). 


ಹೊರಗಡೆಯ ಬಿಸಿಲಿನಿಂದ ನೆರಳಿಗೆ ಬಂದ ತಕ್ಷಣ ತಣ್ಣೀರು ಮತ್ತು ತಣ್ಣಗಿರುವ ಯಾವುದೇ 
ಪದಾರ್ಥಗಳನ್ನು ಸೇವಿಸಬಾರದು. ಕೆಲಕಾಲ ಹಾಗೆಯೇ ವಿಶ್ರಾಂತಿ ತೆಗೆದುಕೊಂಡು ಅನಂತರ ಸೇವಿಸಬೇಕು. 


ವಸಂತ ಖುತುವಿನ ಆಹಾರ 


ಸೇವನೀಯ ಆಹಾರ ಅಸೇವನೀಯ ಆಹಾರ 


ವಿವಿಧ ಬಗೆಯ ಕೋಸಂಬರಿ 

ಪಾನಕಗಳು ಟೊಮ್ಯಾಟೊ ರಸ, ಮಜ್ಜಿಗೆ, 
ಹಣ್ಣುಗಳ ರಸ, ಮಾವಿನ ಹಣ್ಣು, ಸೌತೆಕಾಯಿ, 
ಬೇವಿನ ಹೂ, ಹಳೆಯ ಅಕ್ಕಿ, ಧಾನ್ಯಗಳು, 
ಕುಡಿಯುವ ನೀರಿಗೆ ಆ ಜೀರಿಗೆ ಸೇರಿಸಬೇಕು. 
ಗೋದಿ, ಬಾರ್ಲಿ, ಅಲ್ಪ ಶ್ರೀಗಂಧ ಬೆರೆಸಿದ ನೀರು 
ಕುಡಿಯಬೇಕು. 


ಪಚನಕ್ಕೆ ಜಡವಾದ ಆಹಾರ 


ಗೀಷ್ಮ ಯತು [ಜ್ಯೇಷ್ಠ-ಆಷಾಢ] 


ಜ್ಯೇಷ್ಠ-ಆಷಾಢ ಮಾಸಗಳು. ಜೂನ್‌-ಜುಲೈ. ಬಿಸಿಲಿನ ಪ್ರಖರತೆ ಅಧಿಕ. ಉತ್ತರ ಭಾರತದಲ್ಲಿ 
ಬಿಸಿಲಿನ ತಾಪ ಹಚ್ಚು ದಕ್ಷಿಣ ಭಾರತದಲ್ಲಿ ಮಳೆ ಆರಂಭವಾಗಿಬಿಟ್ಟರುತ್ತದೆ. ಆದಾಗ್ಯೂ ದೇಹದ ಬಲ 
ಕುಗ್ಗಿರುತ್ತದೆ. ನೀರಿನ ಅಂಶ ಕಡಿಮೆಯಾಗಿರುತ್ತದೆ. ಸಿಹಿ, ದ್ರವ, ಸ್ನಿಗ್ಧ ಪಾನಕ, ಜೀರ್ಣಕ್ಕೆ 
ಸುಲಭವಾಗುವಂತಹ ಆಹಾರವನ್ನು ಸೇವಿಸಬೇಕು. 


ಅಕ್ಕಿ, ರಾಗಿ, ಗೋದಿ, ಹೆಸರು, ತೊಗರಿ ಹಿತಕರ. ಅಕ್ಕಿ ಗಂಜಿ, ರಾಗಿ ಗಂಜಿ ತುಪ್ಪ ಬೆರೆಸಿ, ಮಜ್ಜಿಗೆ 
ಬೆರೆಸಿ ಸೇವಿಸಬೇಕು. ಹೆಸರುಬೇಳೆ ಪಾಯಸ, ಕೋಸಂಬರಿ ಹಿತಕರ. ಗೋದಿ ಹಲ್ವ, ಸೌತೆಕಾಯಿ, 
ಸಿಹಿಕುಂಬಳ, ತೊಂಡೆಕಾಯಿ, ಸೋರೆ, ಬೆಂಡೆಕಾಯಿ, ಹರಿವೆ, ಸಬ್ಬಸಿಗೆ, ಮೆಂತ್ಯ, ಹೊನಗೊನೆಸೂಪ್ಪು 
ಬಾಳೆಹೂ ಹಿತಕರ. 


ಹಲಸು, ಮಾವು, ಕಲ್ಲಂಗಡಿ, ಕರಬೂಜ, ಬಾಳೆ, ನೇರಳೆ ಹಿತಕರ. ಮಾಂಸ, ಅಲ್ಲ ಪ್ರಮಾಣದ 
ನೀರಿಗೆ ಶುಂಠಿ, ಲಾವಂಚ, ಕೊತ್ತಂಬರಿ, ಶ್ರೀಗಂಧ, ಗುಲಾಬಿ ಪಕಳೆ, ಕಲ್ಲುಸಕ್ಕರೆ, ಸೊಗದೆಬೇರು, 
ಖರ್ಜೂರಾದಿ ಮಂಥ, ಹೆಸರುಬೇಳ ಕಟ್ಟು ಹಿತಕರ. 


ಹೊಸ ಅಕ್ಕಿ, ಗೋದಿ. ರಾಗಿ, ಸಾಸಿವೆ, ಹುಣಿಸೆ ಮಿತ ಸೇವನೆ. ಅವರೆ, ಮೆಣಸಿನಕಾಯಿ, 
ನುಗ್ಗೇಕಾಯಿ ಮಿತ ಸೇವನೆ, ಖರ್ಜೂರದ ಮಿತ ಸೇವನೆ. 


ಗ್ರೀಷ್ಮ ಯತುವಿನ ಆಹಾರ 


ಸೇವನೀಯ ಆಹಾರ 


ದ್ರವ ಅಹಾರ, ಅಕ್ಕಿ, ರಾಗಿ, ಗೋದಿ, ಹೆಸರು, 
ತೊಗರಿ, ಅಕ್ಕಿ ಗಂಜಿ, ರಾಗಿ ಗಂಜಿ, ತುಪ್ಪ, 
ಮಜ್ಜಿಗೆ, ಹೆಸರುಬೇಳೆ ಪಾಯಸ, ಸಬ್ಬಸಿಗೆ, ಮೆಂತ್ಯ, 
ಹೊನಗೊನೆ ಸೂಪ್ಪುಗಳು, ಬಾಳೆಹೂವು, 
ಹಲಸು, ಮಾವು, ಕಲ್ಲಂಗಡಿ, ಕರಬೂಜ, 
ಬಾಳೆ, ನೇರಳೆ, ಲಾವಂಚ, ಶ್ರೀಗಂಧ, 

ಗುಲಾಬಿ ಹಾಕಿ ಕಾಯಿಸಿದ ನೀರು, ಕುಡಿಯಲು 
ಹೆಸರು ಬೇಳೆ ಕಟ್ಟು 


ಮದ್ಯ ಸೇವನೆ 


67 


ವರ್ಷಾ ಯತು [ಶ್ರಾವಣ- ಭಾದ್ರಪದ] 


ಮಳೆಗಾಲ, ನಿಸರ್ಗಕಾಲ, ಶ್ರಾವಣ ಭಾದ್ರಪದ, ಆಗಸ್ಟ್‌-ಸೆಪ್ಟೆಂಬರ್‌ ಮಾಹೆಗಳಲ್ಲಿ ಬರುವುದು. 
ದಕ್ಷಿಣಾಯನದ ಮೊದಲ ಯತು. ದೇಹದ ಬಲ ಕಮ್ಮಿ “ಮಳೆ ಚಳಿಯಿಂದ ವಾತವು ಪ್ರಕೋಪ 
ಹೊಂದುತ್ತದೆ. ಪಿತ್ತ ದೋಷದ ಸಂಗ್ರಹ, ಕಫವೂ ಹೆಚ್ಚು ಅಗ್ನಿ ಕ್ಷೀಣ. ಮೂರು ದೋಷ ಗಳು 
ಹೆಚ್ಚಾಗಿದ್ದು ಆಮ್ರ, “ವಣ, ಮಧುರರಸ ಹಣ್ಣಾಗಿರುವ ಆಹಾರವನ್ನು. ಸೇವಿಸಬೇಕು. ಸುಗಮವಾಗಿ 
ಜೀರ್ಣಿಸುವ ಬಿಸಿಯಾಗಿರುವ ಆಹಾರವನ್ನು ಸೇವಿಸಬೇಕು. 


ರಾಗಿ, ಗೋದಿ, ಅಕ್ಕಿಗಳಿ೦ಂದ ತಯಾರಿಸಿದ ಆಹಾರ ಪದಾರ್ಥಗಳು ಇವೆಲ್ಲವೂ ಹಳೆಯದಾಗಿರಬೇಕು. 
ಹೆಸರುಬೇಳೆ, ಹುರುಳಿ, ತೊಗರಿಗಳನ್ನು ಬೇಯಿಸಿ ತಿನ್ನಬೇಕು. ಗೋದಿ ಚಿತ್ರಾನ್ನ ಗೋದಿ ರೊಟ್ಟಿಗಳನ್ನು 
(ಸುಕ್ಕ ರೊಟ್ಟಿ) ಸೇವಿಸಬೇಕು. 


ಪಡವಲಕಾಯಿ, ಹೀರೇಕಾಯಿ, ಬದನೆ, ನುಗ್ಗೇಕಾಯಿ, ಮೂಲಂಗಿ, ಸುವರ್ಣಗೆಡ್ಡೆ. ಹಸಿಶುಂಠಿ, 
ನಿಂಬೆ, ಹುಣಿಸೆ, ತಣ್ಣೀರು ಕುಡಿಯಬಾರದು. 


ಪಾರಿವಾಳ, ಕುರಿಮಾಂಸ ಸೇವಿಸಬಹುದು. ಮೀನು,ಹ೦ದಿಮಾಂಸ ಗಳನ್ನು ತಿನ್ನಬಾರದು. ಈ 
ಕಾಲದಲ್ಲಿ ಬೆಳೆಯುವ ಸೊಪ್ಪುಗಳಲ್ಲಿ ರೋಗಕಾರಕ ಕ್ರಿಮಿಗಳು ಮೊಟ್ಟೆಯನ್ನಿಟ್ಟಿರುವುದು. ಹಾಗಾಗಿ 
ಸೊಪ್ಪನ್ನು ಅತ್ಯಂತ ಜಾಗರೂಕತೆಯಿಂದ ಬಳಸಬೇಕು. 


ಅವರೆಕಾಯಿ, ಬದನೆ, ಎಳ್ಳು, ಉದ್ದು- ಬೇಡ. ಮೊಸರು, ಮಜ್ಜಿಗೆ, ಮೆಣಸು, ಶುಂಠಿ, ಅರಿಶಿನ 
ಹಿತಕರ. 


ವರ್ಷಾ ಖುತುವಿನ ಆಹಾರ 


ಸೇವನೀಯ ಆಹಾರ 


ಬಿಸಿನೀರು, ಪಚನ ಶಕ್ತಿಯನ್ನು ಹೆಚ್ಚಿಸುವ ಆಹಾರ 
ಅಂದರೆ ಆಮ್ದರಸ, ಅಜ! ಮಧುರರಸ 
ಹೆಚ್ಚಾಗಿರುವ ಆಹಾರ, ಹಳೇರಾಗಿ, ಗೋದಿ. 
ಅಕ್ಕಿಗಳಿಂದ ತಯಾರಿಸಿದ ಆಹಾರ, ಹೆಸರುಬೇಳೆ, 
ಹುರುಳಿ, ತೊಗರಿ, ಗೋದಿ 

ರೊಟ್ಟಿ 


ಅಸೇವನೀಯ ಆಹಾರ 


ಅಧಿಕ ನೀರು ಸೇವನೆ 
ಅಜೀರ್ಣವಾಗುವ ಆಹಾರ 
ನದಿ ನೀರು 


cee OO 


 ಶರಧ್ಯೃತು [ಆಶ್ಚೀಜ-ಕಾರ್ತಿಕ] 

ಆಶ್ವೀಜ, ಕಾರ್ತಿಕ ಮಾಸಗಳು ಅಂದರೆ ಅಕ್ಟೋಬರ್‌ನಿಂದ -ನವಂಬರ್‌ ಮಧ್ಯಭಾಗವಾಗಿದೆ. 
ದಸರಾ ಮತ್ತು ದೀಪಾವಳಿ ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ. ವರ್ಷಾ ಯತುವಿನಲ್ಲ ಸಂಗ್ರಹವಾಗಿದ್ದ 
ಪಿತ್ತವು ಸೂರ್ಯನ ಕಿರಣಗಳಿಂದ ಕೆರಳುತ್ತವೆ. ಪಿತ್ತದ ಆಶ್ರಯವಾದ ರಕ್ಷವೂ ಕೆಡುತ್ತದೆ. ಸಿಹಿ, ಕಹಿ, 
ಒಗರು ರಸವುಳ್ಳ, ಶೀತಗುಣ, ಸುಲಭ ಜೀರ್ಣವಾಗುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. 


ಗೋದಿ, ರಾಗಿ, ಅಕ್ಕಿ, ಹೆಸರು, ತೊಗರಿ, ಹೀರೆಕಾಯಿ, ಪಡವಲಕಾಯಿ, ಹಾಗಲ, ನುಗ್ಗೆಸೊಪ್ಪುಗಳನ್ನು 
ಸೇವಿಸಬೇಕು. ನೆಲ್ಲಿಕಾಯಿಮೊರಬ್ಬ, ಚಟ್ನಿ, ಗೊಜ್ಜು, ದ್ರಾಕ್ಷಿ, ಬಾಳೆ, ಖರ್ಜೂರ, ದಾಳಿಂಬೆ, ಶ್ರೀಗಂಧ, 
ಏಲಕ್ಕಿ- ನೀರು, ಕಾದಾರಿದ ನೀರು ಕುಡಿಯಬೇಕು. ಕುರಿ, ಆಡು, ಕೋಳಿ, ಮಾಂಸ ಸೇವಿಸಬೇಕು. 
ಬೆಳದಿಂಗಳ ಊಟ ಹಿತಕರ. 


ಶರಧೃತುವಿನ ಆಹಾರ 


ಸೇವನೀಯ ಆಹಾರ 


ಸಿಹಿ, ಕಹಿ, ಒಗರು ರಸವುಳ್ಳ ಶೀತಗುಣದ 
ಸುಲಭವಾಗಿ ಜೀರ್ಣವಾಗುವ ಆಹಾರಗಳು 
ಗೋದಿ, ರಾಗಿ, ಅಕ್ಕಿ, ಹೆಸರು, ತೊಗರಿ, ಹೀರೆ 
ಕಾಯಿ, ಪಡವಲಕಾಯಿ, ಹಾಗಲಕಾಯಿ, 
ನುಗ್ಗೆಸೊಪ್ಪು, ನೆಲ್ಲಿಕಾಯಿಯ ಮೊರಬ್ಬ, ಚಟ್ನಿ, 
ದ್ರಾಕ್ಷಿ, ಬಾಳೆ, ಖರ್ಜೂರ, ದಾಳಿಂಬೆ, ಕಾದಾರಿದ 
ನೀರು, ಕೋಳಿ, ಕುರಿ, ಆಡಿನ ಮಾಂಸ. 


ಅಸೇವನೀಯ ಆಹಾರ 


09 


ಯತು ಸಂಧಿಕಾಲ 


ಯತುವಿನ ಅಂತ್ಯಭಾಗದ 7 ದಿನಗಳಲ್ಲಿ ಮುಂದಿನ ಖುತುವಿನ ಲಕ್ಷಣ ಪ್ರಭಾವಗಳು ಸ್ವಲ 
ಸ್ವಲ್ಪವಾಗಿ ಗೋಚರಿಸುತ್ತಾ ಬರುತ್ತವೆ. ಪ್ರಸ್ತುತ ಯತುವಿನ ಆಹಾರವನ್ನು ಕಡಿಮೆ ಮಾಡುತ್ತಾ ಬರಬೇಕು. 
ಹೀಗೆ ಹಿಂದಿನ ಖತುವಿನ 7 ದಿನಗಳು ಮತ್ತು ಆಗಮನ ಯತುವಿನ ಮೊದಲ 7 ದಿನಗಳು 
ಸೂಕ್ಷ್ಮವಾದ ಅವಧಿ. ಈ ಸೂಕ್ಷ್ಮವಾದ ಅವಧಿಗೆ "ಯತುಸಂಧಿ ಕಾಲ' ಎನ್ನುತ್ತೇವೆ. 


ಭಾರತೀಯ ಹಾಗೂ ಪಾಶ್ಚ್ಯಾ ತ್ಯ ರೀತ್ಯಾ ಕಾಲ ವಿಭಾಗ 


ತ್ರ ಮತ್ತು Ea) ಮಾರ್ಚ್‌ ಮಧ ಭಾಗದಿಂದ 


ಮೇ ಮಧ ಭಾಗದವರೆಗೆ 


ಮೇ ಮಧ್ಯಭಾಗದಿಂದ ಜುಲ 


ಮಧ್ಯಭಾಗದವರೆಗೆ 


ಜುಲೈ ಮಧ್ಯ 
ಸೆಪ್ಟಂಬರ್‌ 
ಮಧ್ಯಭಾಗದವರೆಗೆ 
ಸಪ್ಪಂಬರ್‌ ಮಧ್ಯ ಭಾಗದಿಂದ 
ನವಂಬರ್‌ ಮಧ್ಯ 
ಭಾಗದವರೆಗೆ 

ನವಂಬರ್‌ ಮಧ್ಯಭಾಗದಿ೦ದ 
ಜನವರಿ ಮಧ್ಯಭಾಗದವರೆಗೆ 


ಭಾಗದಿಂದ 


ಜನವರಿ ಮಧ್ಯಭಾಗದಿಂದ 
ಮಾರ್ಚ್‌ ಮಧ್ಯಭಾಗದವರೆಗೆ 


15. ನಮ್ಮ ಮಕ್ಕಳ ಆಹಾರ 


ಶಿಶುವು ಜನಿಸಿದ ಕೆಲ ಸಮಯದಲ್ಲೇ ಅಳಲು ಪ್ರಾರಂಭಿಸುತ್ತದೆ. ಬಾಹ್ಯ ಜಗತ್ತಿಗೆ ಬಂದ ಸೂಚನೆ 
ನೀಡುತ್ತದೆ. ಅಳುವ ಮೂಲಕವೇ ಉಸಿರಾಟದ ಪ್ರಕ್ರಿಯೆ ಪ್ರಾರಂಭವಾಗುವುದು. ಇದರೊಂದಿಗೆ ಅಳುವು 
ನಮಗೆ ಮತ್ತೊಂದು ಸೂಚನೆಯನ್ನು ಸಹ ನೀಡುತ್ತದೆ. ಅದೆಂದರೆ ಹಸಿವು. ಶಿಶು ಮತ್ತು ಬೆಳೆಯುತ್ತಿರುವ 
ಮಕ್ಕಳು ಹಸಿವಾದಾಗ, ಹಸಿವಾಗಿದೆ ಎ೦ದು ಹೇಳಿಕೊಳ್ಳಲಾರದೇ ಅಳುತ್ತಾರೆ. “ಮಗು ಅತ್ತರೆ ಹಾಲು 
ಕುಡಿಸು” ಎಂಬ ಸಾಮಾನ್ಯ ಮಾತನ್ನು ನಾವು ಕೇಳಿದ್ದೇವೆ. ಆಹಾರವನ್ನು ಸೇವಿಸಿದರೆ ಅಳು ನಿಲ್ಲುತ್ತದೆ. 


ಹುಟ್ಟಿದ ಶಿಶುವಿಗೆ ಬೇಕಾಗುವ ಆಹಾರವು ಇತರ ಮಕ್ಕಳಿಗಿಂತ ಭಿನ್ನ. ಹುಟ್ಟಿದಾಗಿನಿಂದ ಪ್ರಾರಂಭಿಸುವ 
ತಾಯಿಯ ಎದೆಹಾಲು ಶಿಶುವಿಗೆ ಸಾಕು. ಪ್ರಸವದ ಅನಂತರ ಸ್ತೀಯರಲ್ಲಿ ಹಾಲು ಉತ್ಪತ್ತಿ ಚುರುಕುಗೊಂಡು 
ಸ್ರವಿಸಲಾರಂಭಿಸುತ್ತದೆ. ಸಂಪೂರ್ಣವಾಗಿ ಒಂಬತ್ತು ತಿಂಗಳು ತುಂಬಿ ಸುಖವಾದ ಪಾಕೃತವಾದ 
ಆರೋಗ್ಯ ಪೂರ್ಣವಾದ ಪ್ರಸವವಾದ ಅನಂತರದಲ್ಲಿ ಅರ್ಧ ಗಂಟೆಯಲ್ಲಿ ಆರೋಗ್ಯವಂತ ಶಿಶುವಿನ 
ಬಾಯನ್ನು ತಾಯಿಯ ಎದೆಗೆ ಸರ್ಶಿಸಬೇಕು. ಇದರಿ೦ದ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ 
ತಾಯಿ ಎದೆಹಾಲಿನ ಉತ್ಪತ್ತಿಯ ಮತ್ತು ವಿಸರ್ಜನೆಯ ಪ್ರತಿಕ್ಷೇಪಗಳು (ರಿಫ್ಲೆಕ್ಸಸ್‌) ಪ್ರಾರಂಭವಾಗುತ್ತವೆ. 
ತಾಯಿಯ ಎದೆಯಲ್ಲಿ ಹಾಲು ಶೇಖರಣೆಗೊಳ್ಳುತ್ತದೆ. ತಾಯಿಯ ಮೊಲೆಯನ್ನು ನವಜಾತ ಶಿಶುವು 
ಚೀಪಲು ಪ್ರಾರಂಭಿಸುತ್ತಿದ್ದಂತೆಯೇ ಸ್ತನಗಳಲ್ಲಿ ಹಾಲಿನ ನಾಳಗಳು ಮತ್ತು ಗಂಧಿಗಳು ಚುರುಕುಗೊ೦ಡು 
ಸ್ರವಿಸಲಾರಂಭಿಸುತ್ತವೆ. 


ಮೊದಲ ಮೂರು ನಾಲ್ಕು ದಿನಗಳವರೆಗೆ ಎದೆ ಹಾಲು ಸ್ವಲ್ಪ ಗಟ್ಟಿಯಾಗಿರುತ್ತದೆ. ಹಸುರು ಮಿಶ್ರಿತ 
ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅಂದರ ಸುಮಾರು 35 ರಿಂದ 15 
ಮಿಲಿ (2 ರಿಂದ 3 ಚಮಚಿಯಷ್ಟು) ಮಾತ್ರ ಉತ್ಪತ್ತಿಯಾಗಿರುತ್ತದೆ. ಅಷ್ಟೇನೂ ರುಚಿ ಇರುವುದಿಲ್ಲ. 
ಮಾಮೂಲಿ ಹಾಲಿಗಿಂತ ವಿಭಿನ್ನವಾಗಿರುತ್ತದೆ. ಬೆಳ್ಳಗೆ-ತೆಳ್ಳಗೆ ಇರದೇ ಇರುವುದರಿಂದ ಇದು ಹಾಲಲ್ಲ. 
ಇದನ್ನು ಕುಡಿಸಬಾರದು. ಒಂದು ಬಗೆಯ ಕಲ್ಮಶ ಎಂದು ಹಿಂದಿನ ಕಾಲದಲ್ಲಿ ಮೂಡನಂಬಿಕೆಯಿಂದಾಗಿ 
ಅದನ್ನು ಕುಡಿಸುತ್ತಿರಲಿಲ್ಲ. ಆದರೆ ವಾಸ್ತವವೇ ಬೇರೆ. ಈ ಹಾಲು "ಗಿಣ್ಣು' ಹಾಲು. ಗಿಣ್ಣು ಹಾಲಿಗೆ 
ಇಂಗ್ಲಿಷಿನಲ್ಲಿ ಕೊಲೋಸ್ಟಂ ಎಂದು ಹೆಸರು. ಶಿಶುವಿನ ದೇಹದ ಮತ್ತು ಮನಸ್ಸಿನ ಬೆಳೆವಣಿಗೆಗೆ 
ಬೇಕಾದ ಎಲ್ಲ ಬಗೆಯ ಪೋಷಕಾಂಶಗಳು, ಶಿಶುವನ್ನು ರೋಗ ರುಜಿನಗಳಿಂದ ದೂರವಿಡುವಂತಹ 
ಔಷಧೀಯ ಗುಣಗಳು, ತೃಪ್ತಿ ನೀಡುವ ಅಂಶ ಹೀಗೆ ಎಲ್ಲವನ್ನು ಒಳಗೊಂಡಿರುತ್ತದೆ. ಪ್ರಮಾಣ ಕಮ್ಮಿ 
ಇದ್ದರೂ ಅತ್ಯಂತ ಆಹಾರ ಸತ್ವಗಳನ್ನು ಮತ್ತು ಔಷಧೀಯ ಸತ್ವಗಳನ್ನು ಹೊಂದಿದ್ದು, ಇದರ ಸೇವನೆಯಿಂದ 
ಶಿಶುವು ಆರೋಗ್ಯ ಪೂರ್ಣವಾಗಿ ಬೆಳೆಯಲಾರಂಭಿಸುವುದರಿಂದ ಇದಕ್ಕೆ ಹೀಯೂಷವಂದು 


ಲ 


1] 


(-ಅಮೃತ=ಸುಧಾ) ಹೆಸರಿಸಲಾಗಿದೆ. ಹಾಗಾಗಿ ತಾಯಂದಿರು ಯಾವುದೇ ಕಾರಣಕ್ಕೂ ಈ ಗಿಣ್ಣುಹಾಲನ್ನು 


ತಪಿಸದೇ ಶಿಶುವಿಗೆ ಕುಡಿಸಲೇಬೇಕು. 


ಶಿಶುವು ಸ್ತನಗಳನ್ನು ಚೀಪುತ್ತಾ ಸವಿಸುತ್ತಿರುವ ದ್ರವವನ್ನು ಹೀರುತ್ತಾ ಬಂದಂತೆ ದಿನಕ್ರಮೇಣ 
ಗಿಣ್ಣು ಹಾಲು ತೆಳುವಾಗುತ್ತಾ ಹಳದಿ ಬಣ್ಣ ಕಡಿಮೆಯಾಗುತ್ತ ದ್ರವಾಂಶ ಹಚ್ಚಾಗುತ್ತಾಬರುತ್ತದೆ. ಪ್ರಮಾಣವೂ 
ಕ ಅಧಿಕವಾಗುತ್ತಾ ಬರುತ್ತದೆ. ಈ ಅವಸ್ಥೆಯಲ್ಲಿರುವ ಹಾಲಿಗೆ ಅಪ ಪಕ್ವ ಹಾಲು ಎಂದೂ, ಮುಂದಿನ 
ದಿನಗಳಲ್ಲಿ ಹಾಲಿನ ಪ್ರಮಾಣ ಇನ್ನೂ ಜಾಸ್ತಿಯಾಗಿ ಬಣ್ಣವೂ ಕೂಡ ಅಧಿಕ ಬೆಳ್ಳಗಾಗಿದ್ದು ನೀರಿನಂಶವೂ 
ಜಾಸ್ತಿಯಾಗಿ ಪರಿಪೂರ್ಣ ಹಾಲು ಅಥವಾ ಪಕ್ಷವಾದ ಹಾಲು ಎನಿಸಿಕೊಳ್ಳುತ್ತದೆ. ತಾಯಿಯ ಹಾಲಿನಲ್ಲಿ 
ಶಿಶುವಿನ ಬೆಳೆವಣಿಗೆಗೆ ಬೇಕಾದ ಸಕಲ ಘಟಕಗಳಿ೦ದ ಕೂಡಿದೆ. ಇವೆಲ್ಲವೂ ಅತ್ಯಾವಶ್ಯಕ ಪದಾರ್ಥಗಳೇ 
ಆಗಿವೆ. 1. ಶರ್ಕರ ಪಿಷ್ಠಗಳು 2) ಸಸಾರಜನಕ 3) ಕೊಬ್ಬು 4) ಖನಿಜಗಳು, 5) ನೀರು. ತಾಯಿಯ 
ಹಾಲಿನಲ್ಲಿ ಕೆಲವು ರಕ್ಷಣಾ ಸಾಮಗ್ರಿಗಳೂ ಇವೆ. ಇವು ದೇಹವನ್ನು ಅಪಾಯಕಾರಿ ಸೂಕ್ಷ್ಮ ಕ್ರಿಮಿಗಳಿ೦ದ, 
ಎಷಾ೦ಶಗಳಿ೦ದ ರಕ್ಷಿಸುತ್ತವೆ. ಲೈಸೋಸೋಮುಗಳು, ಇಮ್ಯುನೋಗ್ಲಾಬುಲಿನ್‌ ಎ, ಬಿಳಿಯ ರಕ್ತಕಣಗಳು, 
ಲಾಕ್ಟೊಬ್ಯಾಸಿಲಸ್‌ ಬೈಫಿಡಸ್‌ ಅಂಶಗಳು ಸೈನಿಕರಂತೆ ಕೆಲಸ ಮಾಡುತ್ತವೆ. ದೇಹವನ್ನು ರಕ್ಷಣೆ ಮಾಡುತ್ತವೆ. 
ತನ್ನಲ್ಲಿರುವ ಸಿಪಾಯಿಗಳ ವ್ಯವಸ್ಥೆಯಿಂದ ದೇಹದ ರಕ್ಷಣೆಯನ್ನು ಮತ್ತು ಸತ್ವಭರಿತವಾದ ಆಹಾರಾಂಶಗಳಿಂದ 
ದೇಹದ ಪೋಷಣೆಯನ್ನು ಮಾಡುವುದರಿಂದ ತಾಯಿಯ ಎದೆಹಾಲಿಗೆ “ಅಮೃತ'ವೆಂದು ಹೆಸರು. 
ಇಂತಹ ಅಮೃತದ ಪಾನವನ್ನು ಶಿಶುವಿಗೆ ನಿರ್ವಂಚನೆಯಿಂದ ಸಂತೋಷದಿಂದ ತಾಯಿ ಮಾಡಿಸಬೇಕು. 
ಆಗ ಶಿಶುವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯದಿಂದ ಬೆಳೆಯುತ್ತದೆ. ಎದೆಹಾಲು ಕುಡಿದ 
ಮಕ್ಕಳು ಧೈರ್ಯಶಾಲಿಗಳು., ಬುದ್ದಿವಂತರು ಆಗಿರುತ್ತಾರೆ. ದಷ್ಟಪುಷ್ಟವಾಗಿ ಬೆಳೆದು ಎಲ್ಲರ 
ಕಣ್ಮಣಿಗಳಾಗಿ ಕಂಗೊಳಿಸುತ್ತಾರೆ. ಮೊದಲ ಮೂರ್ನಾಲ್ಕು ತಿಂಗಳುಗಳವರೆಗೆ ಶಿಶುವಿಗೆ ತಾಯಿಯ 
ಎದೆಹಾಲು ಬಿಟ್ಟು ಬೇರೇನೂ ಬೇಕಾಗಿರುವುದಿಲ್ಲ. ಹಾಗಾಗಿ ಶಿಶುವಿನ ಹಸಿವೆಯನ್ನು ನೀಗಿಸಲು 
ಎದೆಹಾಲನ್ನು ಬಿಟ್ಟು ಬೇರೆ ಏನನ್ನೂ ಕುಡಿಸಬಾರದು. ಇದಕ್ಕೆ Exclusive Breast feeding ಪರಿಪೂರ್ಣ 
ಮೊಲೆಉಣಿಸುವಿಕೆ ಎಂದು ಹೆಸರು. 


ನಾಲ್ಕು ತಿಂಗಳು ತುಂಬುವ ವೇಳೆಗೆ ಶಿಶುವಿಗೆ ತಾಯಿಯ ಹಾಲು ಮಾತ್ರ ಸಾಕಾಗುವುದಿಲ್ಲ. 
ಶಿಶುವು ಬೆಳೆದಂತೆಲ್ಲಾ ಅದಕ್ಕೆ ಹೆಚ್ಚಿನ ಪೌಷ್ಟಿಕಾಂಶಗಳು ಬೇಕಾಗುತ್ತವೆ. ಹಾಗಾಗಿ ತಾಯಿಯ ಹಾಲಿನ 
ಜೊತೆಗೆ ಇತರ ಆಹಾರ ಪದಾರ್ಥಗಳನ್ನು ಕೂಡಾ ಸೇರಿಸಬೇಕು. ಇಂತಹ ಆಹಾರಕ್ಕೆ ಪೂರಕ 
ಆಹಾರವೆಂದು ಹೆಸರು. 


ಪ್ರತಿದಿನ ತಾಯಿಯು 450 ರಂದ 600 ಮಿಲಿ. ಲೀ. ಪ್ರಮಾಣದಷ್ಟು ಹಾಲನ್ನು ಸುವಿಸುತಾಳೆ. 
ಇದರಿ೦ದ ಮಗುವಿಗೆ ಪ್ರತಿಶತ 12. ಗ್ರಾಂನಷ್ಟು ಪ್ರೋಟೀನು ಮತ್ತು ಪ್ರತಿ 110 ಮಿಲಿಯಲ್ಲಿ 70 ಕಿಲೋ 


ಕ್ಯಾಲೋರಿಯಷ್ಟು ಪ್ರಮಾಣದ ಶಕ್ತಿಯು ದೊರೆಯುತ್ತದೆ. ಇವಿಷ್ಟು ಎಳೆ ಕೂಸಿಗೆ ಸಾಕು ಎದೆಹಾಲನ್ನು 
ಕುಡಿಸುವುದರಿಂದ ಆಗುವ ಪ್ರಯೋಜನಗಳಿವು: 


1 ಸದಾಕಾಲ ದೊರೆಯುವ ಆಹಾರ 

2. ಶುದ್ಧ ಹಾಗೂ ತಾಜಾ ಆಹಾರ 

3. ಶಿಶುವಿನ ಬೆಳೆವಣಿಗೆಗೆ ಸಹಕಾರಿಯಾಗುವ ಪೋಷಕಾಂಶಗಳನ್ನು ಹೊಂದಿದೆ. 

4. ರೋಗವನ್ನು ತಡೆಗಟ್ಟುವ ಔಷಧೀಯ ಗುಣಗಳನ್ನು ಹೊಂದಿದೆ. 

5, ಬಿಸಿ ಮಾಡುವ ಅಗತ್ಯವಿಲ್ಲ. 

6. ತಾಯಿ ಮತ್ತು ಮಗುವಿನ ನಡುವೆ ಭಾವನಾತ್ಮಕ ಸಂಬಂಧ ಗಟ್ಟಿಗೊಳ್ಳುತ್ತದೆ. 

7. ಬಾಟಲಿ ಹಾಲಿಗಿಂತ ಕಡಿಮೆ ಖರ್ಚಿನಲ್ಲಿ ದೊರೆಯುವುದು. 

8. ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳ್ಳುತ್ತದೆ. ತಾಯಿ ಪ್ರಸನ್ನಳಾಗಿರುತ್ತಾಳೆ. 


ತಾಯಿಯ ಎದೆಹಾಲನ್ನು ಕುಡಿದ ಶಿಶುವು ಅತಿಸಾರ, ರಕ್ತ ಹೀನತೆ, ಸುಣ್ಣದಕೊರತೆ, ಕೆಮ್ಮು 
ನೆಗಡೆ, ಶೀತ, ಬಾಯಾರಿಕೆ, ಸುಸ್ತು, ನಿರ್ಜಲೀಭಾವ (ಡಿಹೈಡ್ರೇಷನ್‌) ಹೀಗೆ ಯಾವುದೇ ತರಹದ 
ಕಾಯಿಲೆಗಳಿಂದ ನರಳುವುದಿಲ್ಲ. ಇದನ್ನೇ ಆಯುರ್ವೇದ ಶಾಸ್ತ್ರವು ಜೀವನ(ಜೀವವನ್ನು 
ಕಾಪಾಡುವಂತಹದು), ಬೃಂಹಣ೦(ಧಾತುಗಳನ್ನು ವೃದ್ಧಿ ಮಾಡುವುದು), ಸಾತ್ವ(ಶರೀರಕ್ಕೆ ಒಗ್ಗುವಂತಹದು) 
ಗುಣಗಳನ್ನು ಹೊಂದಿದೆ ಎನ್ನುತ್ತದೆ. ರಕ್ತಪಿತ್ತ ಮತ್ತು ಕಣ್ಣಿನರೋಗಗಳನ್ನು ದೂರಮಾಡುತ್ತದೆ. ಪ್ರತಿದಿನ 
ಶಿಶುವಿಗೆ ಬಲವನ್ನು ಕೊಡುತ್ತದೆ. ತಾಯಿ ಮತ್ತು ಶಿಶುವಿನ ಆರೋಗ್ಯವನ್ನು ವರ್ಧಿಸುತ್ತದೆ ಎಂದು 
ಪ್ರಶಂಸಿಸಲಾಗಿದೆ. 


ಒಂದು ವೇಳೆ ತಾಯಿಯ ಹಾಲು ಸಾಲದೇ ಇದ್ದಾಗ ಹಸುವಿನ ಹಾಲನ್ನು ಬಳಸಬಹುದು. 
ಹಸುವಿನ ಹಾಲು ಎಂದಿಗೂ ತಾಯಿಯ ಹಾಲಿಗೆ ಸರಿಸಮಾನವಲ್ಲ. ಆದರೂ ಶಿಶುವು ಹಸುವಿನ 
ಹಾಲನ್ನು ಸ್ವಾಭಾವಿಕವಾಗಿ ಸಾತ್ಮ್ಯ ಮಾಡಿಕೊಳ್ಳುವ ಗುಣವನ್ನು, ಶಕ್ತಿಯನ್ನು ಹುಟ್ಟಿನಿಂದಲೇ ಪಡೆದಿರುತ್ತವೆ. 
ಹಾಗಾಗಿ ನೀಡಬಹುದು. ಹೀಗೆ ಕೇವಲ ಹಾಲನ್ನು ಸೇವಿಸುತ್ತಿರುವ ಶೈಶವಾವಸ್ಥೆಯನ್ನು ಶಾಸ್ತ್ರದಲ್ಲಿ 
ಕ್ಷೇರಾದ ಅವಸ್ಥೆಯೆ೦ದು ಕರೆದಿದ್ದಾರೆ. 


73 


ಪೂರಕ ಆಹಾರ : 


ಶಿಶುವಿಗೆ ನಾಲ್ಕು ತಿಂಗಳು ತುಂಬುವ ವೇಳೆಗೆ ಇತರೆ ಆಹಾರ ಪದಾರ್ಥಗಳನ್ನು ತಿನ್ನಿಸಲು 
ಆರಂಭಿಸಬೇಕು. ಮೊದಲು ದವಾಹಾರದಿಂದ ಪ್ರಾರ೦ಭಿಸಬೇಕು. ಅಕ್ಕಿ ಅಥವಾ ರಾಗಿಯಿಂದ ತಯಾರಿಸಿದ 
ಅರ್ಧ ಘನರೂಪಿ ಗಂಜಿಯನ್ನು ಪ್ರಾರಂಭಿಸಬೇಕು. ಕ್ರಮೇಣ ಪಕ್ಷವಾಗಿರುವ ಹಣ್ಣುಗಳನ್ನು ಬೇಯಿಸಿಯೋ 
ಅಥವಾ ಹಾಗೆಯೇ ತಿನ್ನಿಸಬೇಕು. ಚೆನ್ನಾ ಗಿ ಬೇಯಿಸಿದ ತರಕಾರಿಗಳನ್ನು ಸ್ವಲ್ಪ ಉಪ್ಪು ಹಾಕಿ ಕೊಡಬೇಕು. 
ಚೆನ್ನಾಗಿ ಬೇಯಿಸಿದ ಅನ್ನ, ಬೇಳೆಗಳನ್ನು ಸುಮಾರು ಆರು Ms ವೇಳೆಗೆ ಕೊಡಬೇಕು. ಅನ್ನಕೆ 
ಬೇಳಕಟ್ಟಿನ ತೊವ್ವೆ, ಸ್ವಲ್ಪ ಉಪ್ಪು ಮತ್ತು ತುಪ್ಪವನ್ನು ಬೆರೆಸಬೇಕು. ಮನೆಯಲ್ಲಿಯೇ ತಯಾರಿಸಿದ 
ಆಹಾರವನ್ನೇ ಶಿಶುವಿಗೆ ನೀಡಬೇಕು. ಬೇಳೆಕಾಳುಗಳನ್ನು ತರಕಾರಿಗಳನ್ನು ಬೇಯಿಸಿದ ನೀರನ್ನು ಸಹ 
ರುಚಿಗೆ ತಕ್ಕಂತೆ ಸ್ವಲ್ಪ ಸಕ್ಕರೆ ಅಥವಾ ಉಪ್ಪನ್ನು ಬೆರೆಸಿ ನಿಧಾನವಾಗಿ ದಿನಕ್ಕೆ 5 ರಿಂದ 10 ಚಮಚೆಯಷ್ಟು 
ಕುಡಿಸಬೇಕು. ರಾಗಿ ಸರಿ, ಬಗೆ ಬಗೆಯ ಮೋದಕಗಳನ್ನು ನೀಡುವಂತಹ ಕಾಲ. ಹುಗ್ಗಿ, ಸೇಬು, 
ಬಾಳೆ, ಸಪೋಟ ಹಣ್ಣುಗಳ ತಿರುಳನ್ನು ಸೇವಿಸಲು ನೀಡಬೇಕು. ಆಯಾ ಕಾಲಗಳಲ್ಲಿ ದೊರೆಯುವ 
ಹಣ್ಣುಗಳ ರಸ ಮತ್ತು ಹಣ್ಣನ್ನೇ ಸೇವಿಸಲು ನೀಡಬೇಕು. ಹೆಸರುಕಾಳಿನ ಉಂಡೆ, ಉತ್ತಮ ಪೂರಕ 
ಆಹಾರವಾಗುವುದು. 


ದಿನಕ್ಕೆ ಎರಡು ಬಾರಿ ಚೆನ್ನಾಗಿ ಬೇಯಿಸಿದ ಅನ್ನವನ್ನು ಬೇಳೆಕಟ್ಟನೊಂದಿಗೆ ಕಲಿಸಿ ತುಪ್ಪ ಬೆರೆಸಿ 
ತಿನ್ನಿಸಬೇಕು. ದೊಡ್ಡವರು ಸೇವಿಸುವ ದೋಸೆ, ಇಡ್ಲಿ. ಚಪಾತಿ ಇತ್ಯಾದಿಗಳನ್ನು ಶಿಶುವು ಬೆಳೆದಂತೆ 
ದಿನಕ್ಕೆ ಚೂರು ಚೂರೇ ಕೊಡುತ್ತಾ ಒ೦ದು ವರ್ಷವಾಗುವ ವೇಳೆಗೆ ಸಾತ್ಮ್ಯ ಮಾಡಿಸಬೇಕು. 1 
ವರ್ಷದ ನಂತರ ಮಗುವು ದೊಡ್ಡವರು ಸೇವಿಸುವ ಎಲ್ಲಾ ಬಗೆಯ ಆಹಾರವನ್ನು ಸೇವಿಸಲು 
ಶಕ್ಕವಾಗುತ್ತದೆ. ಹಾಲು ಮತ್ತು ಪೂರಕ ಆಹಾರದಿಂದ ಪ್ರತಿದಿನ ಶಿಶುವಿಗೆ 108 ಕಿಲೋ ಕ್ಯಾಲರಿಗಳಷ್ಟು 
ಶಕ್ತಿ ಒದಗುತ್ತದೆ. 


1 ರಿಂದ 3 ವರ್ಷದ ಮಕ್ಕಳಿಗೆ 


ಶಿಶು ಬೆಳೆದಂತೆಲ್ಲಾ ಅದು ಓಡಾಡಿಕೊಂಡು ಆಟವಾಡಿಕೊಂಡು ಬಿದ್ದು, ಎದ್ದು, ಹೀಗೆ ಅನೇಕ 
ಬಗೆಯಲ್ಲಿ ಶಕ್ತಿಯನ್ನು ವ್ಯಯಮಾಡುವ ಕಾಲ. ಹಾಗಾಗಿ ಅದಕ್ಕೆ ದಿನಕ್ಕೆ 9 ಅವಧಿಯಲ್ಲಿ ದಿನಕ್ಕೆ 1240 
ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಒದಗಬೇಕು. ಈ ವೇಳೆಗೆ ಹ ತೂಕವು ಸುಮಾರು 10 ರಿಂದ 12 
ಕೆ.ಜಿ.ಯಷಾ ಗಿರುತ್ತದೆ. 22 ಗ್ರಾಂನಷ್ಟು ಸಸಾರಜನಕದ ಅವಶ್ಯಕತೆ ಇರುತ್ತದೆ. ಮಗುವಿಗೆ ನೀಡುವ 
ಆಹಾರದಲ್ಲಿ ಇವಿಷ್ಟು ದೊರೆಯುವಂತೆ ಮಾಡಬೇಕು. ತಿನ್ನು ಹ ಆಡುವುದು, ಇತರ ಮಕ್ಕಳೂಂದಿಗೆ 
ಬೆರೆತು ತಿನು ವುದು, ತನ್ನದೇ ಚಮಚ, ಬಟ್ಟಲು, ಲೋಟಗಳನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು 


ಹಾ ವಾ ಫಾ ಘಾ ಘ)?ಘಈ೫ಅಾ ಢ ಉಖಔಅ ತಾ ವಾ ತ ../0೦070%ಡ%1143 1.0೧% 
74 


ಇದ್‌ 


ಇಷ್ಟಪಡುತ್ತದೆ. ಮಗು ತಾನೇ ತಿನ್ನಲು ಇಷ್ಟಪಡುತ್ತದೆ. ಮನೆಮಂದಿಯ ಮಧ್ಯದಲ್ಲಿ ಮಗುವನ್ನು 
ಕೂರಿಸಿಕೊ೦ಡು ತಿನಿಸುಗಳನ್ನು ತಟ್ಟೆಯಲ್ಲಿಟ್ಟು ಅದೇ ತಿನ್ನುವಂತೆ ಪ್ರೇರೇಪಿಸಬೇಕು. ಮಗುಚಲ್ಲಾಡುತ್ತ 
ನಿಧಾನಕ್ಕೆ ತಿನ್ನುವುದನ್ನು ರೂಢಿಸಿಕೊಳ್ಳುತ್ತದೆ. ಮಿಕ್ಕ ಆಹಾರವನ್ನು ನಾವು ದೊಡ್ಡವರು ತಿನ್ನಿಸಬೇಕು. 
ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಹೀಗೆಯೇ ಆಗಬೇಕು. 


ದೊಡ್ಡವರು ಸೇವಿಸುವ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ಕಾಳುಗಳು, ತರಕಾರಿಗಳು ತಿಂಡಿಯಲ್ಲಿ 
ಮತ್ತು ಅನ್ನ, ಗೋದಿ ಹುಗ್ಗಿ, ಹೆಸರುಬೇಳೆ ಕಟ್ಟು, ಸ್ವಲ್ಪ ಖಾರ ಹಾಕಿ ಮಾಡುವ ರಸಂ, ಮಜ್ಜಿಗೆ, 
ಬೇಯಿಸಿದ ಕಾಳುಗಳು, ಸೊಪ್ಪು, ತರಕಾರಿಗಳು ಮಧ್ಯಾಹ್ನದ ಊಟದಲ್ಲಿರಬೇಕು. ಸಂಜೆ ಬಿಸ್ಕತ್ತು. 
ಕೇಕು, ಹಣ್ಣುಗಳುಗಳನ್ನು ನೀಡಬೇಕು. ದಿನಕ್ಕೆ 2 ರಿಂದ 3 ಬಾರಿ ಹಾಲು ಸೇವನೆ ಮಾಡಿಸಬೇಕು. 


4 ರಿಂದ 6 ವರ್ಷದಮಕ್ಕಳಿಗೆ 


ಶಾಲೆಗೆ ತೆರಳುವ ಹಂತ. ದೈಹಿಕ ಶ್ರಮದ ಜೊತೆಗೆ ಮಾನಸಿಕ ಬೆಳವಣಿಗೆಯೂ ಕೂಡ ಆಗುತ್ತಿರುತ್ತದೆ. 
ಹಾಗಾಗಿ ಮಗುವು ಈ ಸಮಯದಲ್ಲಿ ಸೇವಿಸುವ ಆಹಾರ ಪ್ರಮಾಣವು ಹೆಚ್ಚಾಗಬೇಕು. ಆಟ, ಪಾಠ, 
ಚಟುವಟಿಕೆಗಳು ಹಚ್ಚಿದಂತೆ ಈ ಕಾಲದಲ್ಲಿ ಹಚ್ಚು ಕ್ಯಾಲೋರಿಗಳ ಅವಶ್ಯಕತೆ ಇದೆ. ಅಂಗನವಾಡಿಗಳಲ್ಲಿ 
ಶಿಶುವು ಸೇರ್ಪಡೆಯಾಗಿದ್ದರೆ ಅಲ್ಲಿ ನೀಡುವ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಬೇಕು. ಇದು 
300 ಕಿಲೋ ಕ್ಯಾಲರಿಶಕ್ತಿಯನ್ನು ಪೂರೈಸುತ್ತದೆ. 


6 ರಿಂದ 13 ವರ್ಷದ ಮಕ್ಕಳಿಗೆ 


ಶಾಲೆಗೆ ತೆರಳುವ ಹಂತ. ದೈಹಿಕ ಶ್ರಮದ ಜೊತೆಗೆ ಮಾನಸಿಕ ಬೆಳೆವಣಿಗೆಯೂ ಕೂಡ 
ಆಗುತ್ತಿರುತ್ತದೆ. ಹಾಗಾಗಿ ಮಗುವು ಈ ಸಮಯದಲ್ಲಿ ಸೇವಿಸುವ ಆಹಾರವು ದೇಹ ಪೋಷಣ ಮತ್ತು 
ಬುದ್ಧಿಯನ್ನು ಚುರುಕುಗೊಳಿಸವಂತಹ ಅಂಶಗಳನ್ನು ಹೊಂದಿರಬೇಕು. ಘನ ಆಹಾರವು ಅಧಿಕ 
ಪ್ರಮಾಣದಲ್ಲಿರಬೇಕು. ಅನ್ನ, ರಾಗಿ, ಗೋದಿ, ಜೋಳಗಳಿಂದ ಘನ ಆಹಾರವನ್ನು ದಿನಕ್ಕೆ 3 ರಿಂದ 4 
ಬಾರಿ ನೀಡಬೇಕು. ಹಣ್ಣುಗಳು, ಬಿಸ್ಕತ್ತುಗಳನ್ನು ಸಹಾ ನೀಡಬೇಕು. ಹಾಲನ್ನು ಕನಿಷ್ಟ ಮಕ್ಕಳು 2 
ಬಾರಿಯಾದರೂ ಕುಡಿಯಬೇಕು. ಹಾಲಿಗೆ ಬಾದಾಮಿ ಪುಡಿ ಬೆರೆಸಬೇಕು. ಬೇಯಿಸಿದ ತರಕಾರಿಗಳು, 
ಸೊಪ್ಪು ಮತ್ತು ಮೊಳಕೆ ಬರಿಸಿದ ಕಾಳುಗಳು ನಾವು. ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಒಂದಾಗಿರಬೇಕು. 
ಮನೆಯಲ್ಲಿ ಮಾಡಿದ ಸಿಹಿ ತಿಂಡಿಗಳನ್ನು ನೀಡಬೇಕು. ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಕಡಿಮೆ 
ಸೇವನೆ ಮಾಡಬೇಕು. ಈ ವರ್ಷಗಳಲ್ಲಿ ಜೀರ್ಣಶಕ್ತಿಯು ಚೆನ್ನಾಗಿರುವುದರಿ೦ದ ಮೀನು, ಮಾಂಸ, 
ಮೊಟ್ಟೆಗಳ ಸೇವನೆಗೆ ನಿರ್ಬಂಧವಿಲ್ಲ. 


ಚಿ 


ಮಗುವಿನ ವಯಸ್ಸಿನ ಅನುಗುಣವಾಗಿ ಆಹಾರ ಸೇವನೆ 


ಮಗುವನ ವಷ್ಟು ಕೊಡಬೇಕಾದ ಆಹಾರ 


4-6 ತಿಂಗಳು ತಾಯ ಎದಹಾಲಿನ ಗೆ ಅಕ್ಕಿ, 
ಗೋದಿ, ರಾಗಿ [ರಾಗಿ ಸರಿ] ಇತ್ಯಾದಿ 
ಧಾನ್ಯಗಳ ತೆಳುವಾದ ಗಂಜಿ. 

ತನ ಚೆನ್ನಾಗಿ ಬೇಯಿಸಿದ ತರಕಾರಿ, ಸೊಪ್ಪುಗಳ 
ರಸ, ಬಾಳೆಹಣ್ಣು ಮೊದಲಾದ ಹಣ್ಣುಗಳ 
ತೆಳುವಾದ ರಸ ಅಥವಾ ರಸಾಯನ. 


6-8 ತಿಂಗಳು ತಾಯ ಎದಹಾಲಿನ ಶಗೆ ಅನ್ನ, ರಾಗಿ 
ರಾಗಿ ಸರಿ] ಗಳನ್ನು ನೀಡಬೇಕು. ವಿವಿಧ 
ಕಾಳು ಮತ್ತು ಧಾನ್ಯಗಳಿಂದ ಮಾಡಿದ ಗಟ್ಟಿ 
ಗಂಜಿ, ಸರಿಯಾಗಿ ಬೇಯಿಸಿ ಕಿವುಚಿದ 
ತರಕಾರಿ, ಸೊಪ್ಪುಗಳು, ಹಣ್ಣುಗಳು, ಬಗೆ 
ಬಗೆಯ ಸಿಹಿ ಪಾಯಸಗಳು, ಬೇಯಿಸಿದ 
ಮೊಟ್ಟೆಯ ಹಳದಿ ಭಾಗ. ಕ 
ತಾಯ ಎದಹಾಲಿನ ಗೆ ಮೃದುವಾದ 
ಇಡ್ಲಿ, ದೋಸೆ, ಚಪಾತಿ ಮತ್ತು ರೊಟ್ಟಿ. 
ಅನ್ನ ಜೊತೆಗೆ ಬೇಯಿಸಿದ ತರಕಾರಿ, 
ಸೊಪ್ಪು, ಹಣ್ಣುಗಳು, ಮೊಟ್ಟೆ. 
ರಾಗಿ ಮಾಲ್ಟ್‌, ರಾಗಿ ಪಾಯಸ, ರಾಗಿ 
ಹುರಿಹಿಟ್ಟು, ರಾಗಿ ಬಿಸ್ಕತ್ತುಗಳನ್ನು 
ನೀಡಬೇಕು. ಕ್ರಮೇಣ ದೊಡ್ಡವರು 
ಸೇವಿಸುವ ಆಹಾರವನ್ನೆ ಅಲ್ಪ ಪ್ರಮಾಣದಲ್ಲಿ 
ಕೊಡಬೇಕು. 


8-12 ತಿಂಗಳು 


1 ವರ್ಷದ ಅನಂತರ 


ಮೂರು ಪ್ರಮುಖ ನ್ಯೂನತೆಯ ಕಾಯಿಲೆಗಳು 


ಮಕ್ಕಳನ್ನು ಕಾಡುವ ಪ್ರಮುಖ ಮೂರು ರೋಗಗಳಲ್ಲಿ ಒಂದಾದ ನ್ಯೂನ ಪೋಷಣೆ(ಮಾಲ್‌ 
ನ್ಯೂಟ್ರಿಷನ್‌) ತಪ್ಪಿಸಬಹುದಾದ೦ತಹ ಕಾಯಿಲೆಯೇ ಆಗಿದೆ. ನ್ಯೂನ ಪೋಷಣೆಯು ವಿಶೇಷವಾಗಿ 6 
ತಿಂಗಳುಗಳಿಂದ 6 ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುವುದು. ನಮ್ಮದು ಬಡತನದ ದೇಶವಾದುದರಿಂದ 
ಈ ಉಪಟಳ ಅಧಿಕ. ಪೌಷ್ಠಿಕಾ೦ಶಗಳನ್ನು ಹೊಂದಿರುವ ಆಹಾರವು ಬಡ ಜನರ ಕೈಗೆಟುಕುವುದಿಲ್ಲ. 
ಹಾರ ಸ, 55553 ಫವಾ೮.ಎ ಸಾಗಿ  ೌಂಘ. ಟಾ ್ಟಟಟ ತ 1 |. /"“ 


76 


ಹಾಗಾಗಿ ನಮ್ಮ ತಾಯಂದಿರುಗಳು 6 ತಿಂಗಳು ಕಳೆದರೂ ಕೇವಲ ಎದೆಹಾಲನ್ನೇ ಕುಡಿಸುತ್ತಿರುತ್ತಾರೆ. 
ಶಿಶುವು ಬೆಳೆದಂತೆಲ್ಲಾ ತಾಯಿ ಹಾಲು ಒಂದೇ ಸಾಕಾಗುವುದಿಲ್ಲ. ಶಕ್ತಿ ಮತ್ತಿತರ ಪೌಷ್ಠಿಕಾಂಶಗಳ 
ಬೇಡಿಕೆ ಮಗುವಿನಲ್ಲಿ ಜಾಸ್ತಿಯಾಗುತ್ತದೆ. ಅದನ್ನು ಪೂರಕ ಘನ ಮತ್ತು ಅರ್ಧ ಘನ ಆಹಾರಗಳನ್ನು 

ತಿನ್ನಿಸಿ ಪೂರೈಸಬೇಕು. ಈ ಹಂತದಲ್ಲಿ ಮಕ್ಕಳು ವಂಚಿತರಾಗುತ್ತಿದ್ದಾರೆ. ಪೂರಕ ಆಹಾರ ಸರಿಯಾದ 
ಪ್ರಮಾಣದಲ್ಲಿ ದೊರೆಯುತ್ತಿಲ್ಲ. ಇದರ ಪರಿಣಾಮವಾಗಿ ಶಿಶುವಿನ ದೇಹದಲ್ಲಿ ಶಕ್ತಿ ಮತ್ತಿತರ 
ಪೋಷಕಾಂಶಗಳು ಕಡಿಮೆಯಾಗಿ ಕ್ಹಾಷಿಯೊರ್ಕರ್‌ ಮತ್ತು ಮರಾಸ್ಕಸ್‌ ಎಂಬ ರೋಗಾವಸ್ಥೆಯಿಂದ 
ನರಳುತಾರೆ. 


ಕ್ಹಾಪಿಯೊರ್ಕರ್‌ ಕೆ 


ತಾಯಿಯ ಎದೆಹಾಲಿನಿಂದ ವಂಚಿತವಾದ ಮಗು ಎಂದು ಅರ್ಥ. ತಾಯಿಯ ಎದೆಹಾಲಿನಿಂದ 
ದೊರೆಯಬೇಕಾದಷ್ಟು ಪ್ರೋಟೀನು, ಶಕ್ತಿ ಮತ್ತು ಪೂರಕ ಅಹಾರದಿ೦ದಲೂ ದೊರೆಯದೇ ಇದ್ದಾಗ 
ಮಗು ಒಂದು ರೀತಿಯ ಸುಸ್ತು ದೇಹದ ಬೆಳೆವಣಿಗೆಯಲ್ಲಿ ಏರುಪೇರು, ಬೆಳೆವಣಿಗೆ ಇಲ್ಲದೇ 
ಇರುವುದು, ಮುಖ ಮತ್ತು ಕೃಕಾಲುಗಳು ಊದುವುದು, ಮಾಂಸಖಂಡಗಳ ಬೆಳೆವಣಿಗೆ 
ಕಡಿಮೆಯಾಗುವುದು, ತಲೆಕೂದಲು ಉದುರುವುದು, ಉಳಿದ ಕೂದಲು ಸುಲಭವಾಗಿ ಕಿತ್ತು ಬರುವುದು, 
ಬಿರುಕುಬಿಟ್ಟ ಚರ್ಮ, ಭೇದಿ, ವಾಂತಿ, ಯಕೃತ್ತು ಊದಿಕೊಳ್ಳುವುದು, ಸಪ್ಪೆ ಮುಖ, ಕಾಂತಿಹೀನ 
ಕಣ್ಣುಗಳು, ಮಂಕಾಗಿ ಕುಳಿತುಕೊಳ್ಳುವುದು, ಸದಾ ಕಿರಿಕಿರಿ ಮಾಡುತ್ತಿರುವುದು, ಹಸಿವೇ ಇಲ್ಲದಿರುವುದು 
ಈ ಲಕ್ಷಣಗಳನ್ನುತೋರ್ಪಡಿಸುತ್ತದೆ. 


ಮಗುವಿಗೆ ತೀವ್ರ ತರವಾದ ಪೋಷಕಾಂಶಗಳ ಕೊರತೆಯುಂಟಾಗಿ, ಕೈ ಕಾಲು, ಹೊಟ್ಟೆ, ನಿತಂಬ, 
ಭುಜ, ಎದೆ ಮತ್ತು ಕೆನ್ನೆ ಈ ಎಲ್ಲ ಪ್ರದೇಶಗಳಲ್ಲಿರುವ ಮಾಂಸಖಂಡಗಳು ಒಣ ಗಿದಂತಾಗಿಬಿಡುತ್ತವೆ. 
ಕೇವಲ ಮೂಳೆ ಚಕ್ಕಳದ ಕೃಶದೇಹವನ್ನು ಹೋದಿರುತ್ತದೆ. ಅಳಲೂ ಸಹ ಶಕ್ತಿ ಇರುವುದಿಲ್ಲ. ಕೀರಲು 
ಧ್ವನಿಯಲ್ಲಿ ಅಳುತ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಫಕ್ಕರೋಗವೆಂದು ವರ್ಣಿಸಲಾಗಿದೆ. 


ಚಿಕಿತ್ರೆ - ಆಸ್ಪತ್ರೆಯಲ್ಲಿ ದಾಖಲಿಸಿ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕು. 


ಆಹಾರ : ಹುರಿದ ಅಕ್ಕಿಯ ಹಿಟ್ಟು 1 ಭಾಗ + ಗೋಧಿ ಹಿಟ್ಟು 1 ಭಾಗ + 1 ಭಾಗ ಉದ್ದಿನಹಿಟ್ಟು 
+ 3 ಭಾಗ ಸಕ್ಕರೆ ಇವುಗಳ ಮಿಶ್ರಣಕ್ಕೆ ಖಂಖಿ ಮಿಕ್ಸ್‌ ಎ೦ದು ಹಸರು. ಈ ಮಿಶ್ರಣವನ್ನು ದಿನಕ್ಕೆ 
3 ಬಾರಿ ನೀಡಬೇಕು. 6 ಚಮಚದಪುು ದಿನಕ್ಕೆ ನೀಡಿದಾಗ 125 ಕಿಲೋಕ್ಕಾಲರಿ ಶಕ್ತಿ ಮತ್ತು 2.೨ ಗ್ರಾಂ 
ಪ್ರೋಟೀನು ಲಭ್ಯವಾಗುತ್ತದೆ. 5 ಗ್ರಾಂ ನಷ್ಟು (| ಚಮಚ) ಕೊಬ್ಬರಿಎಣ್ಣೆಯನ್ನು ಬೆರೆಸಿದರೆ ಮತ್ತು 10 


ಮ 


11 


ಭಾಗ ಶಕ್ತಿ ದೊರೆಯುತ್ತದೆ. ಹಾಲನ್ನು ಮಗುವಿಗೆ ದಿನಕ್ಕೆ 2 ಬಾರಿ ಕೊಡಬೇಕು. ಪೊಟ್ಯಾಷಿಯಂ 
ಕ್ಲೋರೈಡ್‌ (2 ರಿಂದ 4 ಗ್ರಾಂ), ಮೆಗ್ನೀಷಿಯಂ ಕ್ಲೊರೈಡ್‌(0.5 ಗ್ರಾಂ) ಆಹಾರದಲ್ಲಿರಬೇಕು. ದಿನ 
ಕಳೆದಂತೆ ತರಕಾರಿಗಳು, ಹಣ್ಣುಗಳು, ಧಾನ್ಯಗಳನ್ನು ಸಂಸ್ಕರಿಸಿ ನೀಡಬೇಕು. 


ಇರುಳು ಕುರುಡು : 


ಎ-ಜೀವಸತ್ವದ ಕೊರತೆಯಿಂದ ಬರುವ ಕಣ್ಣಿನ ರೋಗ. ದೃಷಿಶಕ್ತಿಗೆ ಬೇಕಾದ ಪೋಷಕಾಂಶವೆಂದರೆ 
ಎ-ಜೀವಸತ್ವ ಕೊರತೆಯಾದಾಗ ಮಗುವಿಗೆ ರಾತ್ರಿ ವೇಳೆಯಲ್ಲಿ ದೃಷ್ಟಿ ಕಡಿಮೆಯಾಗುತ್ತದೆ. ಕಣ್ಣಿನಲ್ಲಿ 
ಕಾಂತಿ ಕಡಿಮೆಯಾಗುತ್ತದೆ. ಒಂದು ಬೆಳ್ಳಿಬಣ್ಣದ ಚುಕ್ಕಿ ಮೂಡುತ್ತದೆ. ತೇವಾಂಶ ಕಡಿಮೆಯಾಗುತ್ತದೆ. 
ಸಕಾಲದಲ್ಲಿ ಚಿಕಿತ್ಸೆ ದೊರೆಯದಿದ್ದರೆ ಕಣ್ಣಿನಲ್ಲಿ ಗಾಯವಾಗಿ ಕಣ್ಣೇ ಹಾಳಾಗಿ ಬಿಡಬಹುದು 
(ಕೆರಟೋಮಲೇಶಿಯಾ). 


ಆಹಾರದಲ್ಲಿ ಹಸುರು ಸೊಪ್ಪು, ಕ್ಯಾರೆಟ್‌, ಪರಂಗಿ, ಮಾವು, ಮೀನೆಣ್ಣೆ ಮೀನು, ಕೀರೆಸೊಪ್ಪು, 
ಬಸಳೆಸೊಪ್ಪುಗಳನ್ನು ಮಗು ಸೇವಿಸಬೇಕು. ಶಾಲೆಗೆ ತೆರಳುವ ಮಕ್ಕಳಿಗೆ ಎಂದಿಗೂ ಬೆಳಗಿನ ಉಪಹಾರವನ್ನು 
ತಪ್ಪಿಸಬಾರದು. ಬೆಳಗಿನ ಉಪಹಾರವು ಮೆದುಳಿಗೆ ಶಕ್ತಿಯನ್ನು ನೀಡಿದರೆ ಮಧ್ಯಾಹ್ನ ಊಟ ದೇಹಕ್ಕೆ 
ಬಲವನ್ನು ನೀಡುತ್ತದೆ. 


78 


16. ಹದಿಹರೆಯದವರ ಆಹಾರ 
[13 ರಿಂದ 19 ವರ್ಷದವರೆಗೆ] 


ಮಗು ಬೆಳೆದು ಪಾಡಾವಸ್ಥ ಗೆ ಜಾರುವ ಕಾಲ. ದೇಹದಲ್ಲಿ ತೀವ್ರವಾದ ಬೆಳೆವಣೆಗೆ ಕಾಣಿಸಿಕೊಳ್ಳುತ್ತದೆ. 
ಲೈಂಗಿಕ ಶಕ್ತಿ ಉಂಟಾಗುವ ತ ಅಂಗಾಂಗಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ. ಎತ್ತರ, 
ಹೆಚ್ಚಾಗುತ್ತದೆ. ಹದಿಹರೆಯದ ಹುಡುಗರಲ್ಲಿ ಮೀಸೆಮೂಡುತ್ತದೆ. ಶಿಶ್ನವು ಗಾತ್ರದಲ್ಲಿ ದೊಡ್ಡದಾಗುತ್ತದೆ. 
ಗಂಟಲು ಧ್ವನಿ ಒಡೆಯುತ್ತದೆ. ಹದಿಹರೆಯದ ಹೆಣ್ಣುಮಕ್ಕಳಲ್ಲಿ ರಸದೂತಗಳ ಪ್ರಚೋದನೆಯಿಂದ 
ಯತುಮತಿಯಾಗುವ ಕಾಲ. ಶರೀರ ಮತ್ತು ಮಾನಸಿಕ ಬದಲಾವಣೆಗಳು ಉಂಟಾಗುತ್ತವೆ. ಹೀಗ 
ಬದಲಾವಣೆಗಳಾದಂತೆ ಅಹಂಮಿಕೆ, ಆತ್ಮವಿಶ್ವಾಸ, ಧೈರ್ಯ ಎಲ್ಲವು ಹೆಚ್ಚುತ್ತದೆ. 


ಪೌಢಾವಸ್ಥೆ ಯಲ್ಲಿ ಮನಸ್ಸು ಚಂಚಲವಾಗಿರುತ್ತದೆ. ಆದ್ದರಿಂದ ಬುದ್ದಿಯನ್ನು ಹತೋಟಿಯಲ್ಲಿಟ್ಟುಕೊಂಡು 
ವಯಸಿಗೆ ಫಾ ದೇಹದ ಆರೋಗ್ಯವನ್ನು ಕಾಪಾಡಿಕೊಳುವ ಧ್ವೇಯದಿಂದ ಬೆಳೆವಣೆಗೆಯ 
ಹ೦ತದಲ್ಲಿರುವ ಈ ವಯಸ್ಸಿನ ಮಕ್ಕಳು ತಮ್ಮ ಆಹಾರದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. 
ಹೋಟೆಲ್‌ ತಿಂಡಿತಿನಿಸುಗಳ ಸೇವನೆಯನ್ನು ಆಪ್‌ ಬಾತ ಅಭ್ಯಾಸಮಾಡಿಕೊಂಡು, 
ಸದಾ ಸಮತೋಲನ ಆಹಾರವನ್ನೇ ಸೇವಿಸಬೇಕು. 


ಧಾನ್ಯಗಳು ಮತ್ತು ಬೇಳೆಕಾಳುಗಳ ಮಿಶ್ರಣ ಒಳ್ಳೆಯದು. ಸಿಹಿ ತಿಂಡಿಗಳು ಕಡಿಮೆ ಪ್ರಮಾಣದಲ್ಲಿರಬೇಕು. 
ಗೆಡ್ಡೆ, ಸ್‌ ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಮಾಂಸ, 
ಮೀನು, ಮೊಟ್ಟೆಗಳು ಮಧ್ಯಮ ಪ್ರಮಾಣದಲ್ಲಿರಬೇಕು. ದ್ರವಾಂಶ ಹೆಚ್ಚಿರುವ ಆಹಾರ, ನೀರು, ತಾಜಾ 
ಮಜ್ಜಿಗೆಗಳನ್ನು ಹೆಚ್ಚಾಗಿ ಗಾಗಿ ರಕ್ತಪುಷ್ಲಿಯನ್ನು ಹೆಚ್ಚಾಗಿಸುವ ವೆ ಉದರದಲ್ಲಿ ಉಂಟಾಗುವ 
ವ್ಯತ್ಯಾಸಗಳನ್ನು ಜ್‌ ಸೊಪ್ಪು ಹಣ್ಣು ರಾಗಿ, ಚೆಲ್ಲ ಜೀರಿಗೆ, ಕೊತ್ತಂಬರಿಗಳಿಂದ ಸಿದ್ದವಾದ 
ಟಹಾರವನ್ನು RR ತಮ್ಮ ತಮ್ಮ ಡೆ ಪಕ್ಷ ತಿಗನುಕೂಲವಾಗುವಂತಹ ಆಹಾರವನ್ನು, ತಮ್ಮ 
ಜೀರ್ಣ ತಿಗ ತಕ್ಕ ಮಾತ್ರದಲ್ಲಿ, "ಮನಸಿಗೆ ಇಷ್ಟವಾಗುವಂತಹ ಆಹಾರವನ್ನು ಹಾಗೂ ವಿರುದ್ಧವಲ್ಲದ 


ಆಹಾರ ಸೇವನಾ 


ಷಷ್ಠಿಕ ಶಾಲಿ [ಅರವತ್ತು ದಿನದಲ್ಲಿ ಬೆಳೆದ ಅಕ್ಕಿ], ಶಾಲಿ [ಹಳೆ ಅಕ್ಕಿ], ಹೆಸರುಕಾಳು/ಬೇಳೆ, 
ಸೈಂಧವ ಲವಣ [ಉಪ್ಪು], ಬೆಟ್ಟದ ನೆಲ್ಲಿಕಾಯಿ, ಜವೆಗೋದಿ ಹಿಟ್ಟು, ಅಂತರಿಕ್ಷಜಲ [ಮಳೆ ನೀರು], 
ಹಾಲು ತುಪ್ರ ಒಣಪದೇಶದಲ್ಲಿ Reiss ಪ್ರಾಣಿಗಳ ಮಾಂಸ, ಜೇನುತುಪ್ಪ ಈ ದ್ರವ್ಯಗಳನ್ನು ಸದಾ 
ಅಥವಾ ಯಥೇಚ್ಛ ವಾಗಿ ಸೇವಿಸಬಹುದು. ಇವುಗಳ ನಿತ್ಯ ಸೇವನೆಯಿಂದ ಸ್ವಾಸ್ಥ್ಯ ರಕ್ಷಣೆ ಆಗುತ್ತದೆ. 
ಯಾವುದೆ ಕಾಯಿಕ. ಆಸ್ಪದವಿರುವದಿಲ್ಲ. ಆದರೆ ಒಣಗಿಸಿದ ಮಾಂಸ, ಹಾಲಿನ ಕೆನೆ, ಒಡೆದಹಾಲಿನಿಂದ 
ತಯಾರಿಸಿದ ತಿಂಡಿಗಳು, ಮೊಸರು, ಉದ್ದು ಇವುಗಳನ್ನು ಆದಷ್ಟು ಕಡಿಮೆ ಅಥವಾ ಅಪರೂಪವಾಗಿ 
ಸೇವಿಸಬೇಕು. 


HY 


17 ಗರ್ಭಿಣಿ ಮತ್ತು ಹಾಲುಣಿಸುತ್ತಿರುವ ತಾಯಿಯ ಆಹಾರ 


ಗರ್ಭಿಣಿಯಾದ ಮೇಲೆ ಸ್ನ್ತೀಯಲ್ಲಿ ಅನೇಕ ತರಹದ ಬದಲಾವಣೆಗಳು ಕಂಡುಬರುತ್ತವೆ. ದಿನದಿಂದ 
ದಿನಕ್ಕೆ ಆಕೆ ದಷ್ಟ ಪುಷ್ಪವಾಗತೊಡಗುತ್ತಾಳೆ. ಉದರ ಪ್ರದೇಶ ಮತ್ತು ಸ್ತನಗಳು ದಿನ ಕ್ರಮೇಣ 
ವೃದ್ಧಿಯಾಗುತ್ತಾ ಬರುತ್ತವೆ. ಶಾರೀರಿಕ ಚಟುವಟಿಕೆಗಳು ಸ್ಪಲ್ಪಮಟ್ಟಿಗೆ ಕುಂಠಿತಗೊ೦ಡರೂ ಮಾನಸಿಕವಾಗಿ 
ಸ್ತ್ರೀಯು ಉಲ್ಲಸಿತರಾಗಿರುತ್ತಾಳೆ. ಮನಸ್ಸಿನಲ್ಲಿ ಸಂತೋಷ ತುಂಬಿಕೊಂಡು ಸದಾಕಾಲ ತಾನೂ ನಗುತ್ತಾ 
ಮನೆ ಮಂದಿಗೆಲ್ಲಾ ಸಂತಸವನ್ನು ನೀಡುತ್ತಾಳೆ. ತಾಯಿಯಾಗುತ್ತಿದ್ದೇನೆಂಬ ತೃಪ್ತಿಯೊಂದಿಗೆ ಹಿರಿಯರ 
ಕಿವಿಮಾತುಗಳನ್ನೇ ಪಾಲಿಸುತ್ತಾ ತಾಯ್ತತನಕ್ಕೆ ಸಿದ್ದತೆಯನ್ನು ಮಾಡಿಕೊಳ್ಳಲಾರಂಭಿಸುತ್ತಾಳೆ. 


ತಾಯ್ತನದ ಅಥವಾ ಮಾತ ತ್ವದ ಸಿದ್ದತೆಗಳು ಹಲವಾರು ಅಂಶಗಳಿಂದ ಕೂಡಿರುತ್ತದೆ. ದೈಹಿಕ 
ಸಿದ್ಧತೆ, ಮಾನಸಿಕ ಸಿದ್ಧತೆ ಮತ್ತು ನಜ ಸಿದ್ದತೆಗಳು ಪ್ರಮುಖವಾಗಿವೆ. ಈ ಮೂರೂ | 
ಸಿದ್ಧತೆಗಳಿಗೆ ಆಕೆ ಸೇವಿಸುವ ಆಹಾರವು ಪ್ರಮುಖ ಪ ಪಾತ್ರವನ್ನು ವಹಿಸುತ್ತದೆ. 


ಆಹಾರದ ಪಾತ್ರ : 


ಗರ್ಭಿಣಿಯು ಸೇವಿಸುವ ಆಹಾರ ಕೇವಲ ಆಕೆಯ ಹಸಿವನ್ನು ನೀಗಿಸಿದರೆ ಮಾತ್ರ ಸಾಲದು 
ಎ೦ಬ ಅಂಶವನ್ನು ಆಕೆ ತಿಳಿಯಬೇಕು. ಉದರದಲ್ಲಿ ಬೆಳೆಯುತ್ತಿರುವ ಗರ್ಭದ ಬೆಳೆವಣಿಗೆ, ತಾಯಿಯಲ್ಲಿ 
ರಕ್ತಕಣಗಳ ಅಧಿಕ ಉತ್ಪತ್ತಿ, ಕಬ್ಬಿಣಾ೦ಶಗಳ ದಾಸ್ತಾನು, ಎದೆಯಲ್ಲಿ ಉತ್ಪತ್ತಿಯಾಗುವ ಹಾಲು, 
ಸುಖವಾಗಿ ಜಾರ್‌ ಮಾಂಸಖಂಡಗಳಲ್ಲಿ ಬಲ, ಪ್ರಸವ ವೇದನೆಯನ್ನು ತಡೆದುಕೊಳ್ಳುವ 
ಶಾರೀರಿಕ ಮತ್ತು ಮಾನಸಿಕ ಬಲ, ಸುಖ ಪ್ರಸವ, ಆರೋಗ್ಯಪೂರ್ಣ ಶಿಶುಜನನ ಮತ್ತು 

ಪ್ರಸವಾನಂತರದಲ್ಲೂ ಭೋ ಟೆ ಡಿ ಸೆ ಈ ಎಲ್ಲ ಅ೦ಶಗಳನ್ನು ಆಕೆಯು 
ಸೇವಿಸುವ ಆಹಾರವನ್ನೇ ಅವಲಂಬಿಸಿದೆ ಎಂದು ಮನವರಿಕೆಯಾಗಬೇಕು. ಆಗ ಮಾತ್ರ ಸುರಕ್ಷಿತ 
ಮತ್ತು ಪ್ರೀತಿಯ ಮಾತ ೈತ್ಚವನ್ನು ಅನುಭವಿಸಲು ಸಾಧ್ಯ. 


9 ತಿಂಗಳ ಗರ್ಭಿಣಿ ಕಾಲವನ್ನು ಮೂರು ತಿ೦ಗಳ ಅವಧಿಗೆ ಒಂದರಂತೆ 3 ಬಾರಿ (ಮೊದಲ 
ಮೂರು ತಿಂಗಳು, ಎರಡನೆ ಮೂರು ತಿಂಗಳು ಮತ್ತು ಅಂತಿಮ ಮೂರು ತಿಂಗಳುಗಳೆಂದು ಸ್ಥೂಲವಾಗಿ 
ವಿಂಗಡಿಸಲಾಗಿದೆ. ಪ್ರತಿ ತಿಂಗಳಲ್ಲಿ ಸೇವಿಸಬೇಕಾದ ಆಹಾರದ ಕೆಲವು ಪದಾರ್ಥಗಳನ್ನು ಕೆಳಕಂಡಂತೆ 
ಪಟ್ಟಿ ಮಾಡಬಹುದಾಗಿದೆ. 


ಗರ್ಭವು ಬೆಳೆಯುತ್ತಿರುವಾಗ ತಾಯಿಯು ಸೇವಿಸುವ ಆಹಾರದ ಪ್ರಮಾಣವು ಹೆಚ್ಚಾಗಬೇಕು. 
ಹೆಚ್ಚು ಪ ಪೌಷ್ಟಿಕಾಂಶಗಳಿಂದ ಕೂಡಿರಬೇಕು. ಕಬ್ಬಿಣಾಂಶದ ಕೊರತೆಯು ಗರ್ಭಿಣಿ ಅವಸ್ಥೆಯಲ್ಲಿ ಮತ್ತು 


_——————— 05551 


ಣಂತಿ ಕಾಲದಲ್ಲಿ ಗೋಚರಿಸುತ್ತದೆ. ಇದನ್ನು ತಪ್ಪಿಸಲು ಮೊದಲಿನಿಂದಲೇ ಕಬ್ಬಿಣಾ೦ಶವಿರುವ 
ಹಾರ ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು. ಇದರಿ೦ದ ಕಬ್ಬಿಣಾ೦ಶವು ದೇಹದಲ್ಲಿ 
ಖರಣೆಯಾಗುತ್ತದೆ. 


ಇದಲನೆಯ ತಿಂಗಳು 


ಹಾಲು- ಪ್ರಮುಖವಾದ ಆಹಾರವಾಗಬೇಕು. ಹಸುವಿನ ಹಾಲಿನಲ್ಲಿ ಶಿಶುವಿನ ಬೆಳೆವಣಿಗೆಗೆ 
ಕಾದ ಪೌಷ್ಟಿಕಾ೦ಶಗಳಾಗಿರುತ್ತವೆ. ಕನಿಷ್ಠ ದಿನಕ್ಕೆ 3 ಲೋಟದಷ್ಟು ಹಾಲನ್ನು ಸೇವಿಸಬೇಕು. ಸಕಲ 
ಪ್ಲಿಕಾ೦ಶಗಳನ್ನು ಹೊಂದಿರುವ ಹಾಲು ಸಂಪೂರ್ಣ ಆಹಾರ ಎಂದೆನಿಸಿದೆ. ಹಾಲು ಯಾವಾಗಲೂ 
ರ್ಭಿಣಿಯರಿಗೆ ಸಾಕ್ಷ ವಾದ ಆಹಾರ. ಹಾಲು ದೇಹಕ್ಕೆ ಹಿತಕರವಾಗಿದ್ದು ತಂಪಾದ ಅನುಭವವನ್ನು 
ನೀಡುತ್ತದೆ. ಜೊತೆಗೆ ಮೊದಲ ಮೂರು ತಿಂಗಳಲ್ಲಿ ಗರ್ಭಿಣಿಯಲ್ಲಿ ವಾಕರಿಕೆಯುಂಟಾಗುತ್ತದೆ. ಇದರಿಂದ 
ನ ಆಹಾರವನ್ನು ಸೇವಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಮೊದಲ ತಿಂಗಳಿನಲ್ಲಿ 
ವಾಹಾರ(ಹಣ್ಣಿನ ರಸ, ಗಂಜಿ, ಎಳನೀರು ಇತ್ಯಾದಿಗಳನ್ನು ಸೇವಿಸಬೇಕು. ಸೇವಿಸುವ ಘನ ಆಹಾರದಲ್ಲ 
ಸಾಲೆ, ಖಾರ ಪದಾರ್ಥಗಳನ್ನು ಬೆರೆಸಬಾರದು. ತೊವ್ವೆ, ಬೇಳೆಕಟ್ಟು ಇತ್ಯಾದಿ ತಂಪು ನೀಡುವ 
ವ್ಯಗಳೊಂದಿಗೆ ಚೆನ್ನಾಗಿ ಬೆ೦ದ ಅನ್ನವನ್ನು ಸೇವಿಸಬೇಕು. 


ಎರಡನೆಯ ತಿಂಗಳು 


ಹಾಲಿಗೆ ಅತಿಮಧುರ, ಹಲವು ಮಕ್ಕಳ ತಾಯಿ ಬೇರು(ಶತಾವರಿ) ಸಸ್ಯಗಳ ಬೇರನ್ನು ಬೆರೆಸಿ 
ದಿಸಿ ಶೋಧಿಸಿ ದಿನಕ್ಕೆ 2 ಲೋಟದಷ್ಟು ಹಾಲನ್ನು ಗರ್ಭಿಣಿಯು ಕುಡಿಯಬೇಕು. ಅತಿಮಧುರ 
ತ್ತು ಶತಾವರಿಗಳು ಎದೆಹಾಲಿನ ಉತ್ಪತ್ತಿ ಮತ್ತು ಕಫ ದೋಷಗಳ ನಿವಾರಣೆಮಾಡುತ್ತವ. 


ಮೂರನೆಯ ತಿಂಗಳು 

ಸಿಹಿ ಪದಾರ್ಥಗಳ ಸೇವನೆಯನ್ನು ಮುಂದುವರೆಸಬೇಕು. ಸಿಹಿ ಪದಾರ್ಥಗಳಾದ ಪಾಯಸ, 
ಹಾಲು ಸೇವಿಸಬೇಕು. ಗಸಗಸೆ, ಶಾವಿಗೆ, ಹೆಸರುಬೇಳೆ, ಕಡ್ಡೆಬೇಳೆಗಳಿ೦ದ ತಯಾರಿಸಿದ ಪಾಯಸ 
"ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತದೆ. ಸಿಹಿ ಪದಾರ್ಥಗಳ ಜೊತೆಗೆ ಜಿಡ್ಡಿನಾಂಶವು. ದೇಹ ಸೇರಬೇಕು. 
'ಜಿಡ್ಡಿನಾಂಶವು ದೇಹಕ್ಕೆ ಶಕ್ತಿ ಮತ್ತು ಶಾಖ ಎರಡನ್ನು ನೀಡುತ್ತವೆ. ಅನ್ನ ಪಾಯಸ ಇತ್ಯಾದಿಗಳಿಗೆ 1 
'ಚಮಚ ತುಪ್ರ ಅಥವಾ ಎಣ್ಣೆಯನ್ನೂ ಬೆರೆಸಬೇಕು. ಜಿಡ್ಡಿನಾಂಶವು ಚರ್ಮವು ಬಿರುಕು ಬಿಡುವುದನ್ನು 
| ತಪ್ಪಿಸಿ ಕಾಂತಿಯನ್ನು ನೀಡುತ್ತದೆ. 


81 


ನಾಲ್ಕನೆಯ ತಿಂಗಳು 


ಈ ವೇಳೆಗೆ ಗರ್ಭಿಣಿಯಲ್ಲಿ ತಲೆದೋರಿದ್ದ ವಾಕರಿಕೆ [ವಾಂತಿ] ಸ್ವಲ್ಪ ಕಡಿಮೆಯಾಗುತ್ತದೆ. ಆಹಾರವನು 
ತಿನ್ನುವ ಆಸೆ ಮೂಡುತ್ತದೆ. ಘನ ಆಹಾರದ ಪ್ರಮಾಣವನ್ನು ಆಕೆ ಹೆಚ್ಚಿಸಬೇಕು. ಮಾಂಸವನ್ನು ಸಕ 
ಚೆನ್ನಾಗಿ ಬೇಯಿಸಿ ಸೇವಿಸಬಹುದು. ಮಾಂಸದ ರಸ(ಮೀಟ್‌ ಸೂಪ್‌) ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ 


ಐದನೆಯ ತಿಂಗಳು : 


ಮೊದಲ ಮೂರು ತಿಂಗಳಲ್ಲಿ ಹಣ್ಣಿನ ರಸವನ್ನು ಕುಡಿಯುತ್ತಿದ್ದ ಗರ್ಭಿಣಿಯು ಈ ವೇಳೆಗೆ 
ಹಣ್ಣುಗಳನ್ನು ತಿನ್ನಬೇಕು. ಬೆಣ್ಣ, ತುಪ್ಪ, ಜೇನುಗಳನ್ನು ಅಲ್ಪ ಅಲ್ಲ ಸೇವಿಸುತ್ತಿರಬೇಕು. ಸೊಪ್ಪು 
ತರಕಾರಿಗಳು ಅಡುಗೆಯಲ್ಲಿರಬೇಕು. ಹೀಗೆ ಎಲ್ಲ ಬಗೆಯ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. 


ಆರನೆಯ ತಿಂಗಳು : 


ಮೇಲೆ ತಿಳಿಸಿರುವ ಆಹಾರ ಪದಾರ್ಥಗಳು ಪ್ರತಿನಿತ್ಯ ಸೇವಿಸಬೇಕು. ಮೂತ್ರಕ್ಕೆ ಸಂಬಂಧಿಸಿದ 
ಸಣ್ಣಪುಟ್ಟ ತೊಂದರೆಗಳು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಕಾಣಿಸುವುದು. ಇವುಗಳನ್ನು 
ಅಲವಾಗಿರುವಾಗಲೇ ನಿವಾರಿಸಿಕೊಳ್ಳಬೇಕು. ಹಾಗಾಗಿ ಈ ಅವಧಿಯಲ್ಲಿ ನೀರನ್ನು ಸಂಸ್ಕರಿಸಿ ಕುಡಿಯಬೇಕು. 
ನೀರನ್ನು ಸಂಸ್ಕರಿಸಲು "ನೆಗ್ಗಿಲುಮುಳ್ಳು' ಸಸ್ಯದ ಬೇರನ್ನು ನೀರಿನಲ್ಲಿ ಹಾಕಿ ಕುದಿಸಿ ಅನಂತರ ಶೋಧಿಸಿ 


ಕುಡಿಯಬೇಕು. 
ಏಳನೆಯ ತಿಂಗಳು : 


ಆಹಾರವು ಮೇಲಿನಂತೆಯೇ ಇರಬೇಕು. ಸಂಸ್ಕರಿತ ಘೃತ(ತುಪು)ಗಳಾದ ಫಲಫೃತ, ಮಹಾ 
ಕಲ್ಯಾಣಕಫೃತಗಳನ್ನು ಹಾಲಿನೊಂದಿಗೆ ಸೇವಿಸಬೇಕು. 


ಎಂಟು ಮತ್ತು ಒಂಬತ್ತನೆಯ ತಿಂಗಳು: 


ಸೇವಿಸುವ ಆಹಾರವು ಹೆಚ್ಚಿನಾ೦ಶ ದ್ರವರೂಪದಲ್ಲಿರಬೇಕು. ಪೌಷ್ಠಿಕ ತತ್ವಗಳು ತುಂಬಿರಬೇಕು. 
ಸೇವಿಸಿದ ಆಹಾರವು ಉದರದಲ್ಲಿ ವೇದನೆಯನ್ನು ಉಂ೦ಟುಮಾಡಬಾರದು. ತಿಂದ ಆಹಾರವು ಬೇಗನೆ 
ಜೀರ್ಣವಾಗುವಂತಿರಬೇಕು. ಹಣ್ಣಿನ ರಸ, ಹಾಲು, ಗಂಜಿ, ಎಳನೀರು. ಸಕ್ಕರೆ ನೀರು, ಗ್ಲುಕೋಸ್‌ 
ನೀರು ಇವುಗಳು ಈ ತಿಂಗಳುಗಳಲ್ಲಿ ಹಿತಕರವಾಗಿರುತ್ತವೆ. 


೦ಗಳಾನುಸಾರ ಗರ್ಭಿಣಿಯರು ಸೇವಿಸ ಬೇಕಾದ ಆಹಾರ 


ಸೇವಿಸ ಬೀಕಾದ ಆಹಾರ 


ಸಾತ್ಮ್ಮ ಆಹಾರ 
* ಸಿಹಿ, ಶೀತ, ದ್ರವ ಆಹಾರ ಸೇವನೆ 

* ವಿಶೇಷವಾಗಿ ಹಾಲು ಸೇವನೆ 

* ಮೊದಲ ಹನ್ನೆರಡು ದಿನಗಳಲ್ಲಿ ಹಾಲು ಮತ್ತು ತುಪ್ಪವನ್ನು. ಚಿನ್ನ 


ಅಥವಾ ಬೆಳ್ಳಿಯನ್ನು ಹಾಕಿ ಕುದಿಸಿ ಆರಿಸಿದ ನೀರಿನೊಂದಿಗೆ ಬೆಳಗ್ಗೆ 
ಹಾಗು ಸಾಯಂಕಾಲದಲ್ಲಿ ತೆಗೆದುಕೊಳ್ಳಬೇಕು 


ಹಾಲು, ತುಪ್ಪ, ಜೇನುತುಪ್ಪ 


ಈ ಷಷ್ಟಿಕ ಶಾಲಿ [ಅರವತ್ತು ದಿನಗಳಲ್ಲಿ ಬೆಳೆಯುವಂತಹ ಅಕ್ಕಿ] ಅನ್ನವನ್ನು 
ಹಾಲಿನೊಂದಿಗೆ ಸೇವಿಸುವುದು 


* ಷಷ್ಪಿಕ ಶಾಲಿ ಅನ್ನವನ್ನು ಮೊಸರಿಮೊಂದಿಗೆ ಸೇವಿಸವುದು. 

* ಹಾಲು ಮತ್ತು ಬೆಣ್ಣೆಯನ್ನು ಸೇರಿಸಿ ಬೇಯಿಸಿದ ಜಾ೦ಗಲ ಮಾಂಸ 
[ಒಣ ಪ್ರದೇಶದ ಪ್ರಾಣಿಗಳ ಮಾ೦ಸ]ವನ್ನು ಅನ್ನದೊಂದಿಗೆ ಸೇವಿಸ 
ಬಹುದು 

* ಅನ್ನದ ಗ೦ಜಿ 

3 ಅಕ್ಕಿಯಿಂದ ಮಾಡಿದ ಪಾಯಸ/ ಖೀರು 


ಅ ಷಷ್ಟಿಕ ಶಾಲಿ [ಅರವತ್ತು ದಿನಗಳಲ್ಲಿ ಬೆಳೆಯುವಂತಹ ಅಕ್ಕಿ] ಅನ್ನವನ್ನು 
ಹಾಲಿನೊಂದಿಗೆ ಸೇವಿಸುವುದು. 


* ಜಾ೦ಗಲ ಮಾಂಸವನ್ನು ಅನ್ನ, ಹಾಲು ಮತ್ತು ತುಪ್ಪದೊಂದಿಗೆ 
ಸೇವಿಸುವದ್ರು 

ಹಾಲು, ತುಪ್ಪ 

* ಅನ್ನದ ಗ೦ಜಿ 

* ಸಿಹಿ ಮೊಸರು 

* ನೆಗ್ಗಿಲಮುಳ್ಳು ಹಾಕಿ ತಯಾರಿಸಿದ ತುಪ್ಪವನ್ನು ಅನ್ನದೊಂದಿಗೆ 

ಸೇವಿಸುವುದು 


[ 6 ನೆಯ ತಿಂಗಳು 


6 ಯ ತಿ೦ಗಳಿನ೦ತ 
* ತುಪ್ಪವನ್ನು ಹೆಚ್ಚಾಗಿ ಹಾಕಿ ತಯಾರಿಸಿದ೦ತಹ ಸಿಹಿ ತಿ೦ಡಿ[ಫೃತ 
ಖಂಡ] ಸೇವನೆ 


17 ಸಯ ತಿಂಗಳು 


8 ನೆಯ ತಿಂಗಳು 


| * ಹೆರಿಗೆ ಆಗುವವರೆಗೂ ಸ್ನಿಗ್ಧ ಯಃ 
ತಯಾರಿಸಿದ ಗಂಜಿ] ಮತ್ತು 


9 ನೆಯ ತಿ೦ಗಳು * 8 ನೆಯ ತಿ೦ಗಳಿನಂತೆ. 


| ತಾಣಾಕಾಸಾಾಗಾಕಾಕಗಾಣಾಕಾಗಾ/ಗ;:ೂಣಣಇೌೈ ೈ೫೫೯೮೫೫ ರಾಗಾ ರಾ ಲಘಾರಘಾ ಘ ಘೂಘೊಘೋ.ಆಷಘಘ್‌ಫ ಕ ೊೂಘ4ಘಟೊಫ್‌ ಕಫ ಘ ಕ್ರ 


83 


ಬಾಣಂತಿಯ [ ಸೂತಿಕಾ ಸ್ರೀ] ಆಹಾರ ಕ್ರಮ 


ಸ್ತ್ರೀಯು ಶಿಶುವಿಗೆ ಜನ್ಮನೀಡಿದ 45 ದಿನಗಳವರೆಗೆ ಸೂತಿಕಾಸ್ಟೀ ಎನಿಸಿಕೊಳ್ಳುತ್ತಾಳೆ. ಈ 
ಅವಧಿಯನ್ನು, "ಬಾಣಂತಿಯ ಸಮಯ” ಮತ್ತು ತಾಯಿಗೆ "ಬಾಣಂತಿ' ಎನ್ನುವರು. ತೊಂಬತ್ತು 
ದಿನಗಳವರೆಗೂ "ಬಾಣಂತಿ ಅವಧಿ” ಎಂದು ಪರಿಗಣಿಸಿ ಈ ಅವಧಿಯಲ್ಲಿ ಆಕೆಯು ವಿಶೇಷವಾದ 
ಉಪಚಾರಗಳನ್ನು ಪಾಲಿಸುವ ರೂಢಿಯು ಬೆಳದುಬಂದಿದೆ. ಪ್ರಾದೇಶಿಕ ರೀತಿನೀತಿಗಳಿಗೆ ಅನುಸಾರವಾಗಿ 
ಕೌಟುಂಬಿಕ ಆಚರಣೆಗಳೊಂದಿಗೆ ಮನೆಯಲ್ಲಿರುವ ಹಿರಿಯರು ರೀತಿರಿವಾಜುಗಳನ್ನು ಅನುಸರಿಸಲು 
ಆಕೆಗೆ ತಿಳಿಸುತ್ತಾರೆ. 


ಇಂದಿನ ಜೀವನ ಶೈಲಿಯಲ್ಲಿ ಆರು ತಿಂಗಳವರೆಗೂ ಬಾಣಂತಿ ಅವಧಿಯನ್ನು ಮತ್ತು ತತ್ತಂಬಂಧಿತ 
ಆಹಾರ, ವಿಹಾರ ಉಪಚಾರಗಳನ್ನು ಮಾಡಲು ಕಷ್ಟಸಾಧ್ಯ. ಸುಲಭವಾಗಿ ಪಾಲಿಸಬಹುದಾದ ಆಹಾರ 
ಸಂಬಂಧಿ ವಿಷಯಗಳನ್ನು ಈ ರೀತಿ ಯೋಜಿಸಬಹುದು. ಪ್ರಸವದ ಆಯಾಸವನ್ನು [ಕ್ಷೇಷ]ಕಳೆದು 
ತನ್ಮೂಲಕ ಸೀಯ ಜೀರ್ಣಶಕ್ತಿಯು ಉತ್ತಮಗೊಳ್ಳಲು ಚವ್ಯ ಅಡಕೆ ಬೀಳು ಬಳ್ಳಿ/ಅಡರುಬಳ್ಳಿ], 
ಚಿತ್ರಕಚಿತ್ತಮೂಲ], ಹಾಗೂ ಒಣಶುಂಠಿಗಳ ಪುಡಿಯನ್ನು ಒಂದು ಚಮಚದಷ್ಟು ತುಪದೊಂದಿಗೆ 
ಬೆರೆಸಿ ನೆಕ್ಕಿಸಬೇಕು. ಈ ಪುಡಿಯು ಹಸಿವನ್ನು ಹೆಚ್ಚಿಸುತ್ತದೆ. ಸೇವಿಸದ ಆಹಾರವು ಸುಲಭವಾಗಿ 
ಜೀರ್ಣವಾಗುತ್ತದೆ. ಗರ್ಭಿಣಿಗೆ ಸ್ನಾನವಾದ ಸಕ್‌ ಆಹಾರವನ್ನು ಸೇವಿಸಲು ಕೊಡಬೇಕು. ತೆಳುವಾದ 
ಅನ್ನದ ಗಂಜಿಗೆ, ತುಪ್ಪವನ್ನು ಸೇರಿಸಿ, ಹಿಪ್ಪಲಿ ಮತ್ತು ಚು ಪುಡಿಯನ್ನು ಹಾಕಿ ಸೇವಿಸಲು 
ವ ಇದೇ ರೀತಿ ಐದರಿಂದ ಏಳುದಿನಗಳವರೆಗೆ ಪಾಲಿಸಬೇಕು. ಓದಕೂ (| ಕುಡಿಯಲು 
ಭದ್ರದಾರುವನ್ನು ಹಾಕಿ ಕುದಿಸಿದ ನೀರನ್ನು ಕೊಡಬೇಕು. 


ಒ೦ದುಲೋಟ ಬೆಲ್ಲದ ನೀರನ್ನು ದಿನಕ್ಕೆ ಎರಡುಬಾರಿ ಕುಡಿಯಬೇಕು. ಬೆಲ್ಲವು ಸುಣ್ಣ ಮತ್ತು 
ಕಬ್ಬಣಾ೦ಶಗಳನ್ನು ಹೊಂದಿರುತ್ತದೆ. ಆದ್ದರಿಂದ ರಕ್ತದ ಅ೦ಶಗಳನ್ನು ಪೂರೈ ಸುವ ದೃಷ್ಟಿಯಿಂದ ಬೆಲ್ಲದ 
ನೀರು ಹಿತಕರ. ಅನಂತರ ಏಳರಿಂದ ಹನ್ನೆ ರಡು ದಿನಗಳವರೆಗೆ ಕರು [ನೆಲಗುಂಬಳ] ಔಷಧದ 
ಪುಡಿಯನ್ನು ಮತ್ತು ತುಪ್ಪವನ್ನು ಸೇರಿಸಿ ತಯಾರಿಸಿದ ಗಟ್ಟಿಗಂಜಿಯನ್ನು ಅಥವಾ ಗಂಜಿಗೆ ಹಾಲನ್ನು 
ಸೇರಿಸಿ ಸ ಗಂ ಅಲ್ಪ ಘನ ಆಹಾರವನ್ನು ಸೇವಿಸಲು ಸ. ಬೇಕು. ಸೋ, 
ಹುರುಳಿಕಾಳುಗಳನ್ನು ಸೇರಿಸಿ Ee ಒಣಪ್ರದೇಶದಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳ ಮಾಂಸರಸವನ್ನು 
[ಸೂಪ್‌] ಅನ ದೊಂದಿಗೆ ಕಲಿಸಿ ತಾಯಿಯು ಸೇವಿಸಬೇಕು. 


ಬೂದಗುಂಬಳ, ಮೂಲಂಗಿ ಹಾಗೂ ಕಾಡು ಸೌತೆಕಾಯಿ ಇವುಗಳ ಸೊಪ್ಪುಗಳನ್ನು ತುಪ್ಪದಲ್ಲಿ 
ಹುರಿದುಮಾಡಿದ ಪಲ್ಕವು ಊಟದಲ್ಲಿರಬೇಕು. ದಿನಕಳೆದಂತೆ ತಾಯಿಯ ಹಾಲನ್ನು ಹೆಚ್ಚಿಸುವಂತಹ 
ಆಹಾರಗಳನ್ನು ಬಳಸಬೇಕು. ಅವುಗಳಲ್ಲಿ ತುಪ್ಪದಲ್ಲಿ ಹುರಿದ ಸಬ್ಬಸಿಗೆ ಸೊಪ್ಪು ಮತ್ತು ಹಲವ ಮಕ್ಕಳ 
ತಾಯಿ ಕ ಗಿಡದ ಎಲೆಗಳನ್ನು ಸೇವಿಸಬೇಕು. 


Sw 


ಈರುಳ್ಳಿ, ಹುರುಳಿಕಾಯಿ, ಹೀರೆಕಾಯಿಯ ಪಲ್ಕಗಳು, ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಹಾಕಿ 
'ತಯಾರಿಸಿದಂತಹ ಗೊಜ್ಜು ಅಥವಾ ತಿಳಿಸಾರು, ಮೆಣಸಿನಕಾಳಿನ ಸಾರುಗಳನ್ನು ಅನ್ನದೊಂದಿಗೆ 
ಸೇವಿಸಬೇಕು. ಹಾಲನ್ನು ಹೆಚ್ಚಾಗಿ ಕುಡಿಯಬೇಕು. ಮನಸ್ಸಿಗೆ ಹಿತವಾದ ವಾತಾವರಣದಲ್ಲಿ ಮನೆಯಲ್ಲಿಯೇ 
ತಯಾರಿಸಿದ ಸಜ್ಜಿಗೆ, ಪಾಯಸ, ಕೀರು ಇತ್ಯಾದಿ ಸಿಹಿ ಆಹಾರಗಳನ್ನು ಸೇವಿಸಬೇಕು. ಗೋದಿ, ಅಕ್ಕಿ 
ಎಳ್ಳಿನ ಚಟ್ಟಿ, ಮೀನು, ತೆಂಗಿನಕಾಯಿಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. 


ಅತ್ತಿ, ಆಲ ಮತ್ತು ಅರಳಿ ಮರಗಳ ಚಕ್ಕೆಯ ಕಷಾಯವನ್ನು ಹಾಲಿನೊಂದಿಗೆ ಕುದಿಸಿಕೂಂಡು 
ಸ್ವಲ್ಪ ತುಪ್ಪ ಬೆಲ್ಲ ಚಿಟಿಕೆ ಉಪ್ಪು ಸೇರಿಸಿ ಅನ್ನದೊಂದಿಗೆ ಊಟಮಾಡಬೇಕು. ಇದರಿಂದ ತಾಯಿಯ 
ಎದೆಹಾಲು ಹೆಚ್ಚುತ್ತದೆ. 


8೨ 


18. ವೃದ್ಧಾಪ್ಯ ಮತ್ತು ಆಹಾರ 


ಜೀವನದ ಸಂಧ್ಯಾಕಾಲ, ಮುಪ್ಪು, ಮುದಿತನ, ಎಂತೆಲ್ಲಾ ಬಳಸುವ ಶಬ್ದಗಳು ಮನುಷ್ಯನ 
ಒಂದು ಕಾಲಘಟ್ಟವನ್ನು ಸೂಚಿಸುತ್ತದೆ. ಇದು ಜೀವನದ ಕೊನೆಯ ಘಟ್ಟವಾಗಿದೆ. ಬಾಲ್ಯ, ಯೌವ್ವನ, 
ಅವಸ್ಥೆಗಳ ಆಮಾರ್‌ ಅವಸ್ಥೆಯೇ ವೃದ್ಧಾಪ್ಯವು. ಇದೊಂದು ಪ್ರಕೃತಿ ಸಹಜವಾದ ತ್‌ ಮತ್ತು 
ಜ್‌ ಬದಲಾವಣೆಯ "ಘಟ್ಟ ವೃದ್ಧಾಪ್ಯವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕೆಲವು ಆಹಾರ 
ವಿಹಾರ ಮತ್ತು ಚಟುವಟಿಕೆಗಳಿಂದ ವೃದ್ಧಾಪ್ಯವನ್ನು ಸ್ವಲ್ಪಕಾಲದ ಮಟ್ಟಿಗೆ ಮುಂದೂಡಬಹುದು. 
ಮನುಷ್ಯನಿಗೆ. 40 ವರ್ಷಗಳು ತುಂಬಿದ ಮೇಲೆ ಆತನ ದೇಹದಲ್ಲಿನ ` ಜೀವಕೋಶಗಳು 
ಸವೆಯಲಾರಂಭಿಸುತ್ತವೆ. ಸವಕಳಿಗೆ ಈಡಾದ ಕೆಲವು ಜೀವಕೋಶಗಳು ಬಲ ಮತ್ತು ಕ್ರಿಯೆಗಳಲ್ಲಿ 
ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ. ಮತ್ತೆ ಕೆಲವು ಜೀವಕೋಶಗಳು ನಾಶವಾಗುವುವು. ಆದರೆ ಹೊಸ 
ಜೇವಕೊಂತಣ ಉತ್ಪತ್ತಿಯಾಗುವುದಿಲ್ಲ. ಬಾಲ್ಯ ಮತ್ತು ಯೌವ್ವನಾವಸ್ಥೆಯಲ್ಲಿ ಸತತವಾಗಿ ದುಡಿದು 
ಮೆತ್ತಗಾಗಿ ಬಿಡುವ ಜೀವಕೋಶಗಳು ವಿಶ್ರಾಂತಿಯನ್ನು ಹೆಚ್ಚಾಗಿ ಬಯಸುತ್ತವೆ. ಸ್ವಲ್ಪ ಕೆಲಸ/ಶ್ರಮವಾದರೂ 
ಯಾಸಗೊಳ್ಳುತ್ತವೆ. ಮಾಂಸಖಂಡಗಳಲ್ಲಿ ಬಲ ಕಡಿಮೆಯಾಗುತ್ತದೆ. ಬಂಪ್ರಷಳ ಪಟುತ್ವ ಚುರುಕುತನ, 
ಜಾನ ಕಾರ್ಯಕ್ಷಮತೆ, ಸಾಮರ್ಥ್ಯ ಎಲ್ಲವೂ ಕು೦ಠಿತಗೊಳ್ಳುತ್ತವೆ. ಜೀರ್ಣಾಂಗಗಳ ಶಕ್ತಿ 
ಕಡಿಮೆಯಾಗುತ್ತವೆ. ಈ ಎಲ್ಲವನ್ನು ಒಟ್ಟಾರೆ “ವೃದ್ಧಾಪ್ಯ ” ಎನ್ನುವರು. ' ಇದು ರೋಗವಲ್ಲ; 
ಜೀವನದಲ್ಲಾಗುವ ಬದಲಾವಣೆ ಮಾತ್ರ ಎ೦ಬುದನ್ನು ಹು. 


ಈ ಅವಧಿಯಲ್ಲಿ ದೇಹದಲ್ಲಿರುವ ಪ್ರಾಕೃತ ಶಕ್ತಿಯು ಕಡಿಮೆಯಾಗುವುದು ಸ್ವಯಂ ರಕ್ಷಣಾ 
ಶಕ್ತಿಯೂ ಕು೦ಟಿತಗೊಳ್ಳುವುದು. ದೇಹವು ಬೇಗ ರೋಗಗಳಿಗೆ ತುತ್ತಾಗಬಹುದು. ER ಬೀಳುತ್ತವೆ. 
ಜೀರ್ಣಶಕ್ತಿಯು ಕಡಿಮೆಯಾಗುವುದು. ಮಧುಮೇಹ, ಏರಿದ ರಕ್ತದೊತ್ತಡ, ಗಂಡಸ ರಲ್ಲ ಪೌರುಷ 
ಗಂಧಿಯ ಊತ (ಪ್ರೋಸ್ಟೇಟ್‌ ಎನ್‌ಲಾರ್ಜ್‌ಮೆಂಟ್‌), ಬೊಜ್ಜು, ಸಣ್ಣಗಾಗುವುದು, ನರ ದೌರ್ಬಲ್ಯ 
ಅಜೀರ್ಣ, ಮಲಬದ್ಧತೆಗಳು ಸಾಮಾನ್ಯ ತೊಂದರೆಗಳಾಗಿರುತ್ತವೆ. ಮೆದುಳಿನ ಕೆ ಹಾ 
ಕುಂಠಿತಗೊಳ್ಳುವುದರಿಂದ ಮರೆಗುಳಿತನ, ಚಪಲಚಿತ್ತತೆ, ಅಲ್ಪನಿದ್ರೆ, ನಿರುತ್ಸಾಹ ಎಲ್ಲವೂ ವ್ಯಕ್ತವಾಗುತ್ತವೆ. 


ಸಂಗಾತಿಯ ಅಗಲಿಕೆ, ಮಕ್ಕಳಿಂದ ದೂರವಾಗುವಿಕೆ, ಮೂದಲಿಕೆ, ಕೆಲಸಕ್ಕೆ ಬಾರದವ-ಹಿಟ್ಟಿಗೆ 
ದಂಡ ಇತ್ಯಾದಿ ದೂಷಣೆ ಎನ ಆರ್ಥಿಕವಾಗಿ ದುರ್ಬಲ, ನಿಸ್ಥಾಹಯಕತೆ, ಶಾರೀರಿಕವಾಗಿ 
ಡಾ ಮನೋಪಖಿನ್ನತೆ ಇತ್ಯಾದಿಗಳಿಂದ ಮುದುಕರು ಮಾನಸಿಕವಾಗಿ ನರಳುವರು. 


ಹಲ್ಲುಗಳು ಉದುರುವುದು ಅಥವಾ ದುರ್ಬಲಗೊಳ್ಳುವುದು, ಜೀರ್ಣಶಕ್ತಿಯು ಕುಂದಿ ಪಾಕ 
ಸರಿಯಾಗಿ ಆಗದೇ ಇರುವುದು. ಕರುಳಿನಲ್ಲಿ ರಸಭಾಗವನ್ನು ಹೀರುವ ಶಕ್ತಿ ಕಡಿಮೆಯಾಗುವುದು. 


a se 


ಕರುಳುಗಳಲ್ಲಿನ ಸ್ವಾಭಾವಿಕವಾದ ಚಲನೆಯು ಕಡಿಮೆಯಾಗುವುದರಿಂದ ಮಲಬದ್ದತೆ, ಈ ಕಾರಣಗಳಿಂದ 
ವೃದ್ಧರು ಆಹಾರವನ್ನು ಸೇವಿಸುವಾಗ ಕಷ್ಟಕ್ಕೆ ಈಡಾಗುತ್ತಾರೆ. 


ವೃದ್ಧರು ಕಳಕ೦ಡ ಅಂಶಗಳನ್ನು ಮನಸಿನಲ್ಲಿಟ್ಟುಕೊಂಡು ಆಹಾರವನ್ನು ಆಯ್ಕೆ ಮಾಡಿಕೊಳ್ಳಬೇಕು. 
'ಸೇವಿಸುವ ಆಹಾರವು ತುಂಬಾ ಗಟ್ಟಿಯಾಗಿರಬಾರದು. ಅರೆಘನ ರೂಪದಲ್ಲಿರಬೇಕು. ವಯಸ್ಸಾಗುತ್ತಿದ್ದಂತೆ 
'ಪೋಷಕಾ೦ಶಗಳ ಕೊರತೆ ಪ್ರಾರಂಭವಾಗುತ್ತದೆ. ಹಾಗಾಗಿ ಹೆಚ್ಚಾಗಿ ತರಕಾರಿ ಮತ್ತು ಸೊಪ್ಪುಗಳನ್ನು 
ತಿನ್ನಬೇಕು. 


1. ಸುಣ್ಣ- ಕ್ಯಾಲ್ಸಿಯಂ: ವಯಸ್ಸಾಗುತ್ತಿದ್ದಂತೆ ಮೂಳೆಗಳು ಸವೆಯಲು ಪ್ರಾರಂಭವಾಗುತ್ತವೆ. ಸವೆದಂತೆ 
ಟೊಳ್ಳಾಗುತ್ತಾ ಬ೦ದು ದುರ್ಬಲತೆಯುಂಟಾಗುತ್ತದೆ. ಇದಕ್ಕೆ ಆಸ್ಟಿಯೋ ಪೋರೋಸಿಸ್‌ ಎಂದು 
ಹೆಸರು. ಉದಾಸೀನ ಮಾಡಿದರೆ ಮೂಳೆಯು ಮುರಿದುಹೋಗುತ್ತದೆ. ಇದನ್ನ ತಪ್ಪಿಸಲು ಆಹಾರದಲ್ಲಿ 
ಹೆಚ್ಚಿನ ಸುಣ್ಣದಂಶ ಇರಬೇಕು. ರಾಗಿ, ಸೊಪ್ಪುಗಳು, ಬೆಲ್ಲಗಳಿಂದ ತಯಾರಿಸಿದ ಆಹಾರಗಳನ್ನು 
ತಿನ್ನಬೇಕು. ಹಾಲನ್ನು ಕುಡಿಯಬೇಕು. 


2. ಡಿ.ಜೀವಸತ್ವ : ಡಿ. ಜೀವಸತ್ವವು ಶರೀರದಲ್ಲಿ ಸುಣ್ಣದ ಅಂಶವನ್ನು ಹೀರಿಕೊಳ್ಳಲು ಸಹಾಯ 
ಮಾಡುತ್ತದೆ. 


1೫. ಬಿ 12 ಜೀವಸತ್ವ: ಕೆ೦ಪು ರಕ್ತಕಣಗಳನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ನರಮಂಡಲವನ್ನು 
ಆರೋಗ್ಯದಿ೦ದಿಡಲು ಸಹಕರಿಸುತ್ತದೆ. ಇದರ ಅವಶ್ಯಕತೆ ವೃದ್ಧರಿಗೆ. 


(4. ಸತು(ಜಿಂಕ್‌): ವಯಸ್ಸಾಗುತ್ತಿದ್ದಂತೆ ಶರೀರದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯು 
ಕಡಿಮೆಯಾಗುತ್ತದೆ. ಈ ರೀತಿಯ ಬಲವನ್ನು ಸತು(ಜಿಂಕ್‌) ದೊರಕಿಸುತ್ತದೆ. ಆಹಾರ ಸತುವನ್ನು 
ಪೂರೈಸಬೇಕು. 


5. ಫೋಲಿಕ್‌ ಆಮ: ಬಿ.ಜೀವಸತ್ವದೊಂದಿಗಿರುವ ಅ೦ಶವಿದು. ಡಿ.ಎನ್‌.ಎ. ಮತ್ತು ಕೆಂಪು ರಕ್ತಕಣಗಳ 
ಉತ್ಪತ್ತಿಗೆ ಸಹಕರಿಸುತ್ತದೆ. ಹೃದಯಾಘಾತಕ್ಕೆ ಕಾರಣವಾಗಿರುವ ರಕ್ತದಲ್ಲಿರುವ ಹೇಮೋಸಿಸ್ಟೀನ್‌ 
ಎಂಬ ಘಟಕದ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ. 


6. ನಾರಿನಾಂಶಗಳು : ಜೀರ್ಣಾ೦ಗಗಳಲ್ಲಿ ನಾರಿನಾಂಶವು ಆಹಾರದ ಪಚನಕ್ಕೆ ಸಹಕರಿಸುವುದು. 
ಕರುಳುಗಳನ್ನು ಶುದ್ಧಿ ಮಾಡುವುದು. ಇದರಿಂದ ಮಲಬದ್ಧತೆಯು ನಿವಾರಣೆಯಾಗುವುದು. 

7. ಇತರೆ ಜೀವಸತ್ವಗಳು: ಧಾತುಗಳ ಪುಷ್ಟಿಗೆ ಎಲ್ಲ ಬಗೆಯ ಜೀವಸತ್ವಗಳು ಬೇಕು. ಇವೆಲ್ಲವನ್ನು 
ಆಹಾರದ ಮೂಲಕವೇ ಪಡೆದುಕೊಳ್ಳಬೇಕು. 


ರ್ಕ್ಚರೂೂ್‌ರ್ಟ್ರೂ್ಭೂ್ಭೂಾೂಾಕಘಘಪಘಪುಕೀ ದಿ ಹದುದಾದ್ದಾಪ್ಷೂಾಾಣಾಹಾಗಣಾಣಾಗಾಣಾ ಕ ೂಾಾಣು, 


87 


8. ನೀರು : ವೃದ್ಧಾಪ್ಯದಲ್ಲಿ ನೀರು ಬೇಕೆನಿಸುವ ಪರಾವರ್ತನ ಕ್ರಿಯೆ ಕಡಿಮೆಯಾಗುತ್ತದೆ. ಹಾಗಾಗಿ 
ಸ್ವಾಭಾವಿಕವಾಗಿ ವೃದ್ಧರು ನೀರನ್ನು ಕೇಳುವುದಿಲ್ಲ. ಅವರಿಗೆ ಕುಡಿಯಬೇಕು ಎಂದೆನಿಸುವುದಿಲ್ಲ. 
ನೀರನ್ನು ನಾವು ಬಾಹ್ಯರೂಪದಿಂದಲೇ ಪೂರೈಸಬೇಕಾಗಿರುವುದರಿಂದ ನೀರನ್ನು ವೃದ್ಧರು ಸೇವಿಸಬೇಕು. 


ನೀರು ರಕ್ತ ಸಂಚಾರವನ್ನು ಸುಗಮಗೊಳಿಸುವುದು, ದೇಹದ ಉಷ್ಣತೆಯನ್ನು ಕಾಪಾಡುವುದು, 
ಹೆಚ್ಚಿನ ಉಷ್ಣಾಂಶವನ್ನು ಹೊರ ಹಾಕುವುದು, ಎಲ್ಲ ಜೀವಕೋಶಗಳನ್ನು ತಣಿಸುವುದು. ಒಂದು ವೇಳೆ 
ನೀರು ಕಡಿಮೆಯಾದರೆ ನಿರ್ಜಲೀಭಾವ, ಬಾಯಾರಿಕೆ, ಸುಸ್ತು, ತಲೆನೋವು ಮತ್ತು ಮಾನಸಿಕ 
ಗೊ೦ದಲಗಳು ಗೋಚರಿಸುತ್ತವೆ. ಇದನ್ನು ತಪ್ಪಿಸುವ ಸಲುವಾಗಿ ಕನಿಷ್ಠ 8 ರಿ೦ದ 10 ಲೋಟಗಳಷ್ಟು 


ನೀರನ್ನು ವೃದ್ಧಾಪ್ಯದಲ್ಲಿ ಪ್ರತಿದಿನ ಸೇವಿಸಬೇಕು. 
ವೃದ್ಧಾವಸ್ಥೆಯಲ್ಲಿ ದಿನಕ್ಕೆ 300 ರಿ೦ದ 1000 ಕ್ಯಾಲೋರಿ ನೀಡುವ ಆಹಾರ ಸೇವನೆ ಮಾಡಬೇಕು. 


ಎಣ್ಣೆಯಲ್ಲಿ ಕರಿದ, ಹುರಿದ ಮಸಾಲೆ ಪದಾರ್ಥಗಳನ್ನು ಸೇವಿಸಬಾರದು. ಹಸಿ ಸೌತೆಕಾಯಿ, 
ಮೂಲಂಗಿ, ಕ್ಯಾರೆಟ್‌, ಬೀಟ್‌ರೂಟ್‌ಗಳನ್ನು ಚಿಕ್ಕ ತುಂಡುಗಳಾಗಿ ಕೊಚ್ಚಿ ಮಿಶ್ರಿಸಿ(-ಪಚಡಿ) ತಿನ್ನಬೇಕು. 
ಅಥವಾ ಈ ಮಿಶ್ರಣಕ್ಕೆ ಸ್ವಲ್ಪ ಮೊಸರು ಮತ್ತು ಉಪ್ಪುಗಳನ್ನು ರುಚಿಗೆ ಸೇರಿಸಿ ತಿನ್ನಬೇಕು. ಎಲ್ಲ ವಿಧದ 
ಸೊಪ್ಪುಗಳನ್ನು ಪಲ್ಕದ ರೂಪದಲ್ಲಿ ಅಥವಾ ಸಾಂಬಾರಿಗೆ ಸೇರಿಸಿ ತಿನ್ನಬೇಕು. ಮಾಂಸ ಆಹಾರವನ್ನು 


ಕಡಿಮೆ ಸೇವನೆ ಮಾಡಬೇಕು. 


ಗೋದಿ, ರಾಗಿಗಳಿಂದ ಸುಣ್ಣ-ಲವಣ ಮತ್ತು ಕಬ್ಬಿಣಾ೦ಶಗಳು ದೊರೆಯುತ್ತವೆ. ಕಾಳುಗಳಾದ 
ಬಟಾಣಿ, ಹುರಳೀಕಾಯಿಗಳ ಸೇವನೆಯಿ೦ದ ಸಸಾರಜನಕವು ಲಭಿಸುತ್ತದೆ. ಆಯಾ ಕಾಲದಲ್ಲಿ ದೊರೆಯುವ 
ಹಣ್ಣುಗಳನ್ನು ಸೇವಿಸಬೇಕು. ದಿನಕ್ಕೆ 10 ಮಿಲಿಗ್ರಾಂ ನಷ್ಟು ಕಬ್ಬಿಣಾಂಶವು ಬೇಕು. 


ಏಟಮಿನ್‌ "ಸಿ' ದೇಹದಲ್ಲಿ ಮುಪ್ಪನ್ನು ದೂರ ಮಾಡುವ ಅಂಶದಿಂದ ಕೂಡಿದೆ. ಹಾಗಾಗಿಯೇ 
ನೆಲ್ಲಿಕಾಯಿ, ಸೀಬೆ, ಕಿತ್ತಳೆ, ಮಾವಿನಹಣ್ಣು, ಚಕ್ಕೋತ ಹಣ್ಣುಗಳನ್ನು ವೃದ್ಧರು ಸೇವಿಸಬೇಕು. ಪಪ್ಪಾಯಿ 
ಮತ್ತು ಹಸುರು ಸೊಪ್ಪುಗಳಿಂದ ದೃಷ್ಟಿಶಕ್ತಿಗೆ ಸಹಾಯಕವಾಗುವುದು. ದ್ರಾಕ್ಷಿ ಹೃದಯಕ್ಕೆ ಹಿತಕರ, 
ಜೇನುತುಪ್ಪವು ಸಕಲ ಧಾತುಗಳಿಗೆ ಬಲವನ್ನು ನೀಡುತ್ತದೆ. 


ಒಣಹಣ್ಣುಗಳಾದ ದ್ರಾಕ್ಷಿ, ಅಂಜೂರ, ಖರ್ಜೂರಗಳನ್ನು ಹಾಲಿನೊಂದಿಗೆ ಸೇವಿಸುವುದು 
ಉತ್ತಮ. ವೃದ್ಧಾವಸ್ಥೆಯಲ್ಲಿ ಶರೀರದಲ್ಲಿರುವ ಜಿಡ್ಡಿನ ಅಂಶವು ಕಡಿಮೆಯಾಗುವುದು. ವಾತದೋಷವು 
ಉಲ್ಬಣಗೊಳ್ಳುವುದು. ಇವುಗಳಿಂದುಂಟಾಗುವ ತೊಂದರೆಗಳ ನಿವಾರಣೆಗೆ ಎಣ್ಣೆ ಮತ್ತು ತುಪ್ಪಗಳನ್ನು 
ಆಹಾರದ ಮೂಲಕ ಸೇವಿಸಬೇಕು. ಸಕಲ ಧಾತುಗಳನ್ನು ಪೋಷಿಸುವಂತಹ ವಿವಿಧ ರೀತಿಯ 
ರಸಾಯನಗಳನ್ನು ಸೇವಿಸಬೇಕು. ಅಶ್ವಗಂಧ ರಸಾಯನ, ದ್ರಾಕ್ಷಾರಸಾಯನ, ಬಾದಾಮಿ ರಸಾಯನಗಳು 


OO 
88 


el 
ತ್ರ 
1. 
a 
36 
೬ 


ೀವಿಸಬೇಕಾದ ಆಹಾರಗಳು ಹಾಗು ಸೇವಿಸಬಾರದ ಆಹಾರಗಳು 


ಸೇವಿಸಬಾರದ ಆಹಾರಗಳು 


ಕರಿದ, ಅತೀ ಜಿಡ್ಡಿನ, ಪಚನಕ್ಕೆ 
ಜಡವಾದ ಆಹಾರ. ಬೇಕರಿಯ 
ಕುರುಕಲು ತಿ೦ಡಿ ತಿನುಸುಗಳು, ಅತೀ 
ಉಪ್ಪು ಸೇವನೆ, ಸರಿಯಾಗಿ ಬಾಯಲ್ಲಿ 
ನುರಿಸದೆ ತಿನ್ನುವಿಕೆ, 
ಅಕಾಲದಲ್ಲಿ, ಅತಿಮಾತ್ರಾ ಭೋಜನ, 
ಅಧಿಕ ಉಪ್ಪು ಖಾರ, ಸಿಹಿರಸಗಳ 
ಬಳಕೆ, ಪಚನಕ್ಕೆ ಜಡವಾದ ಆಹಾರ, 
ಅಧಿಕ ಟೀ, ಕಾಫಿಗಳ ಬಳಕೆ, 


ಬೆ 


ಸೇವಿಸ 


ಕಾದ ಆಹಾರಗಳು 


ರಾಗಿ, ಗೋದಿ, ಕಾಳುಗಳಾದ ಬಟಾಣಿ, 
ಹುರಳೀಕಾಯಿ, 
ನಾರಿನಾಂಶವಿರುವ ಹಸುರು ಕಾಯಿಪಲೈ 
ಹಾಗೂ ಸೊಪ್ಪುಗಳು 
ಸೌತೆಕಾಯಿ, ಮೂಲಂಗಿ, ಕ್ಯಾರೆಟ್‌, 
ಬೀಟ್‌ರೂಟ್‌ ಇತ್ಯಾದಿ ಸೊಪುಗಳು, 
ಬೆಲ್ಲ, 
ನೆಲ್ಲಿಕಾಯಿ, ಸೀಬೆ, ಕಿತ್ತಳೆ, ದಾಳಿಂಬೆ, 
ಮಾವಿನಹಣ್ಣು, ಚಕ್ಕೋತ, ಪಪ್ಪಾಯ ಒಣದ್ರಾಕ್ಷಿ, 


ಅಂಜೂರ, ಅತಿಯಾದ ಎಣ್ಣೆ, ಬೆಣ್ಣೆ, ತುಪ್ಪಗಳ 
ಖರ್ಜೂರ. ಬಳಕೆ. ಅಧಿಕ ಮಸಾಲಾ ದ್ರವ್ಯಗಳ 
ಅಶ್ವಗಂಧ ರಸಾಯನ, ಬಳಕೆ 
ದ್ರಾಕ್ಷಾರಸಾಯನ, 
ಬಾದಾಮಿ ರಸಾಯನಗಳು, 
ಜೇನುತುಪ್ಪ 


ಹಣ್ಣಿನ ರಸ, ಶರಬತ್ತು. ಮಜ್ಜಿಗೆ, ಪಾಯಸ, 
ಹಾಲು, ತರಲ ಆಹಾರ, ಸುಪಾಚ್ಯ ಆಹಾರ 


89 


19. ಆಹಾರ ಮತ್ತು ನಿದ್ರೆ 


ಪ್ರಾಣಿಗಳಿಗೆ ನಿದ್ದೆ ಅವಶ್ಯಕವಾಗಿ ಬೇಕು. ದೇಹ/ಶರೀರ ಮತ್ತು ಇಂದ್ರಿಯಗಳು ದಣಿದಾಗ 
ಇಂದ್ರಿಯಾಶ್ರಿತ ಮನಸ್ಸು ವಿಷಯಗಳ ಗ್ರಹಣ ಮಾಡಲು ಸಾಧ್ಯವಾಗುವುದಿಲ್ಲ. ಆ ಸ೦ದರ್ಭದಲ್ಲಿ 
ಮನಸ್ಸು ಇಂದ್ರಿಯಾರ್ಥ ವಿಷಯಗಳಿ೦ದ ದೂರ ಸರಿಯುತ್ತದೆ. ಇದರಿ೦ದ ಇಂದ್ರಿಯಗಳು ಮತ್ತು 
ದೇಹವು ವಿಶ್ರಾಂತಿಯನ್ನು ಬಯಸುತ್ತವೆ. ಈ ಅವಸ್ಥೆಯನ್ನೇ "ನಿದ್ರೆ' ಎಂದು ಕರೆಯಲಾಗಿದೆ. ನಿದ್ದೆ 
ಮಾಡಿದ ಅನ೦ತರ ದೇಹ ಮತ್ತು ಇಂದ್ರಿಯಗಳಲ್ಲಾಗಿರುವ ದಣಿವು ನಿವಾರಣೆಯಾಗಿ ಮತ್ತೆ 
ಚುರುಕುತನವುಂಟಾಗುತ್ತದೆ. ನಿದ್ದೆಯಲ್ಲಿ ಹಲವಾರು ಪ್ರಕಾರಗಳಿವೆ. ರಾತ್ರಿ ವೇಳೆಯಲ್ಲಿ ಮಾಡುವ 
ನಿದ್ದೆಗೆ ಸ್ವಾಭಾವಿಕವಾಗಿ ನಿದ್ದೆ ಎಂದು ಹೆಸರು. ಇದು ಮನುಷ್ಯರಿಗೆ ಪ್ರಾಕೃತ ನಿದ್ದೆ. ಪ್ರಾಕೃತ ನಿದ್ದೆಯನ್ನು 
ಮಾಡಿದವನು ' (ಅಂದರೆ ರಾತ್ರಿ ವೇಳೆ ಮಲಗಿ ಬೆಳಗ್ಗೆ ಏಳುವುದು) ಲವಲವಿಕೆಯಿಂದ ಕೂಡಿದ್ದು 
ಆರೋಗ್ಯವಂತನಾಗಿರುತ್ತಾನೆ. ಎಲ್ಲ ಮನುಷ್ಯರು ಇಂತಿಷ್ಟೆ ಗಂಟೆಗಳ ಕಾಲ ನಿದ್ದೆ ಮಾಡುತ್ತಾರೆಂದು 
ನಿಯಮಿತವಾಗಿಲ್ಲ. ಅಂದಾಜು 7 ರಿಂದ 9 ಗಂಟೆಗಳ ಕಾಲ ನಿದ್ರಿಸುತ್ತಾರೆ. ಇದಕ್ಕಿಂತ ಕಡಿಮೆ ಅಥವಾ 
ಅಧಿಕವಾದರೆ ಒಂದು ಬಗೆಯ ಕಿರಿಕಿರಿ ಮನಸ್ಸಿಗೆ ಉಂಟಾಗುತ್ತದೆ. ದೇಹಕ್ಕೆ ಜಡತ್ವ ಬರುತ್ತದೆ. 
ಹುಟ್ಟಿದ ಶಿಶು ದಿನದ 24 ಗಂಟೆಗಳವರೆಗೆ ನಿದ್ರಿಸುತ್ತದೆ. ದಿನ ಕಳೆದಂತೆ ಕಡಿಮೆಯಾಗುತ್ತದೆ. ಮಕ್ಕಳು 
ಸಾಧಾರಣವಾಗಿ 18 ಗಂಟೆಗಳ ಕಾಲ ನಿದ್ದೆಯಲ್ಲಿ ಕಳೆಯುತ್ತಾರೆ. ವಯಸ್ಕರು 9, ರಿಂದ 10 ಗಂಟೆ 
ನಿದ್ರಿಸುತ್ತಾರೆ. ಬೆಳೆವಣಿಗೆಗೆ ಸಹಕರಿಸುವ ರಸದೂತಗಳು(ಹಾರ್ಮೋನುಗಳು) ನಿದ್ರಾವಸ್ಥೆಯಲ್ಲಿರುವಾಗಲೇ 
ಸ್ರವಿಸುವುವು. ವೃದ್ಧರು ಜಾಸ್ತಿ ವೇಳೆ ನಿದ್ರಿಸುತ್ತಾರೆಂಬುದು ಭಾವನೆ. ಆದರೆ ವಾಸ್ತವವಾಗಿ ಅವರು 
ಅಧಿಕ ವೇಳೆ ಮಲಗಿದ್ದರೂ ನಿದ್ರೆ ಮಾಡುವ ಅವಧಿ ಕಡಿಮೆ. 


ನಿದ್ರೆ ಮತ್ತು ಆಹಾರ ಇವುಗಳಿಗೆ ಪರಸರ ಸಂಬಂಧವಿದೆ. ತುಂಬಾ ತಡವಾದ ರಾತ್ರಿಯಲ್ಲಿ 
ಆಹಾರ ಸೇವನೆ ಮಾಡಬಾರದು. ಮಾಡಿದರೆ ಜೀರ್ಣಾಂಗಗಳಿಂದ ಉತ್ಪತ್ತಿಯಾಗುವ ಜೀರ್ಣರಸಗಳು 
ಆಹಾರವನ್ನು ಸಕಾಲದಲ್ಲಿ ಪಾಕ ಮಾಡುವುದಿಲ್ಲ. ಅದರಲ್ಲೂ ಹೈಡ್ರೋಕ್ಲೋರಿಕ್‌ ಆಮ್ಲ, ಪೆಪ್ಸಿನ್‌ಗಳ 
ಸ್ರಾವವು ಆಹಾರವನ್ನು ಸರಿಯಾಗಿ ಪಾಕ ಮಾಡದೇ ಆಮ್ಲತೆಯ ಭಾವವೇ ಅಧಿಕವಾಗುತ್ತದೆ. ಎದೆಉರಿ, 
ಹೊಟ್ಟೆಉರಿ, ಲಕ್ಷಣಗಳು ತೋರುತ್ತವೆ. ಇದರಿಂದ ನಿದ್ದೆಗೆ ಧಕ್ಕೆ ಉಂಟಾಗುತ್ತದೆ. 


ರಾತ್ರಿ ವೇಳೆ ಕೊಬ್ಬು ಅಧಿಕವಾಗಿರುವ ಆಹಾರ ಸೇವನೆ ಮಾಡಿದರೆ, ಆಹಾರವು ಜೀರ್ಣವಾಗುವುದಿಲ್ಲ. 
ನಿದ್ದೆಗೆ ಧಕ್ಕೆ ಉಂಟಾಗುತ್ತದೆ. ಅಜೀರ್ಣ, ಎದೆಉರಿ ಸಾಮಾನ್ಯ ಲಕ್ಷಣಗಳು ಕಾಣಿಸುತ್ತವೆ. 


ಸಿಹಿ ಪದಾರ್ಥಗಳನ್ನು ಸೇವಿಸಿದಾಗ, ಹೊಟ್ಟೆ ತುಂಬಾ ಊಟ ಮಾಡಿದಾಗ, ಹಲವಾರು ಬಗೆಯ 
ಗಳನ್ನು ತಿ೦ದಾಗ(ಉದಾ:ಹಬ್ಬದೂಟ) ಎಣ್ಣೆ ಜಿಡ್ಡಿನಿಂದ ಕೂಡಿದ ಮಾಂಸದ ಅಡುಗೆಯನ್ನು 


90 


ಉಂಡಾಗ ಬೇಗನೇ ನಿದ್ದೆ ಬರುತ್ತದೆ. ಮೂಡ್‌ ಮತ್ತು ಹಾಲಿನ ಇತರ ಉತ್ಪನ್ನಗಳನ್ನು ಸೇವಿಸಿದಾಗಲೂ 
ಚೆನ್ನಾಗಿ ನಿದ್ದೆ ಬರುತ್ತದೆ. 


ಸೇವಿಸಿದ ಆಹಾರದ ಪ್ರಮಾಣವು ಕಡಿಮೆಯಾದರೆ ಖಾರ, ಹುಳಿ ರಸಗಳು, ಅಧಿಕವಾಗಿರುವ 


ಅಡುಗೆಯನ್ನು ಸೇವಿಸಿದರೆ ನಿದ್ದೆ ಬರುವುದಿಲ್ಲ ಅಥವಾ ಭಂಗವಾಗುತ್ತದೆ. 


x 


ಮಲಗುವ ಮುನ್ನ ಅಧಿಕ ದವಾಹಾರವನ್ನು ಸೇವಿಸಬಾರದು. ಸೇವಿಸುವ ದವಾಹಾರದಿಂದ 
ಮೂತ್ರ ವಿಸರ್ಜನೆಗೆ ಏಳಬೇಕಾಗುವುದು. ನಿದೆಗೆ ಭಂಗ ಬರುವುದು. 


ಕೆಫಿನ್‌ ಅಂಶವಿರುವ ಪಾನೀಯವನ್ನು (ಕಾಫಿ) ರಾತ್ರಿ ವೇಳೆ ಸೇವಿಸಬಾರದು. ಕೆಫಿನ್‌ ನಿದೆಗೆ 
ತೊಂದರೆ ಕೊಡುತ್ತದೆ. 


ಅಲ್ಲ ಪ್ರಮಾಣದಲ್ಲಿ ಮದ್ಯವನ್ನು ಸೇವಿಸಿದರೆ ನಿದ್ದೆ ಬರುವುದು. ಪ್ರಮಾಣ ಅಧಿಕವಾದರೆ 
ನಿದ್ರಾಭಂಗವಾಗುತ್ತದೆ. 
ಹಾಲು ಮತ್ತು ಜೇನುತುಪ್ಪ, ಬಾಳೆಹಣ್ಣು ಮತ್ತು ಹಾಲು ಇವುಗಳ ಸೇವನೆಯಿಂದ ನಿದ್ದೆ ಚೆನ್ನಾಗಿ 
ಬರುತದೆ. 


ಪುದೀನಾದಿಂದ ತಯಾರಿಸಿದ ಕಷಾಯಗಳು ಸುಖ ನಿದ್ದೆಯನ್ನು ನೀಡುತ್ತದೆ. 


ವಯಸಿಗೆ ಅನುಗುಣವಾಗಿ ನಿದ್ರೆಯ ಸಾಮಾನ್ಯ ಕಾಲಾವಧಿ 


ವಯಸ್ಸು ದಿ 
ಕಾಲಾವಧಿ 
| ಜನಿಸಿದಾಗಿನಿಂದ 1 | 8-20 
Es SE 
ಗ 


12-24 
ತಿಂಗಳುಗಳು 


0-8 


20 ಮಾಂಸಾಹಾರ ಏಕೆ? ಹೇಗೆ? 


ಆಯುರ್ವೇದ ಶಾಸ್ತ್ರವು ಮಾಂಸಾಹಾರ ಸೇವನೆಯನ್ನು ಶಿಫಾರಸ್ಸು ಮಾಡುತ್ತದೆ. ವಿವಿಧ ಬಗೆಯ 
ಪ್ರಾಣಿ ಪಕ್ಷಿಗಳ ಮಾಂಸ, "ಅವುಗಳ ರಸ(ಮಾಂಸರಸ) ಮತ್ತು ಮೊಟ್ಟೆಗಳನ್ನು ಸೇವಿಸಲು ಆದೇಶಿಸುತ್ತದೆ. 
ಸಮಾನ | ದ್ರವ್ಯಗಳಿಂದ ತತ್ಸಂಬಂಧ ಧಾತುಗಳು ಪುಷ್ಠಿಯಾಗುತ್ತದೆ ಎಂಬ ಮೂಲ ಸಿದ್ಧಾಂತಕ್ಕೆ 
ಹೊಂದುವಂತೆ ಜರು ಶರೀರದಲ್ಲಿ ಉತ್ತಮವಾಗಿರಬೇಕಾದರೆ ಪ ಪ್ರಾಣಿ ಪಕ್ಷಿಗಳ ಮಾಂಸವನ್ನು 
ಸೇವಿಸಿ ಎ೦ಬ ಕಿವಿಮಾತನ್ನು ಹೇಳುತ್ತದೆ. ಬಾಲ್ಯಾವಸ್ಥೆಯಲ್ಲಿ 8 ನೆಯ ತಿಂಗಳು ಪೂರೈಸಿದ ನಂತರದ 
ಅವಸ್ಥೆ ಯಿಂದ ಕೊನೆಯವರೆಗೂ ಮಾಂಸವನ್ನು ಸಂಸ್ಕರಿಸಿ ಸೇವಿಸಲು ವೈದ್ಯ ವಿಜ್ಞಾನವು ಶಿಫಾರಸ್ಸು 
ಮಾಡುತ್ತದೆ. ಸಸ್ಯಾಹಾರ ಉತ್ತಮವೋ ಅಥವಾ ಆ ರಫೂ ಎಂಬ ಪ್ರ್ನೆಗೆ ಒ೦ದು ನಿಶ್ಚಿತವಾದ 
ಉತ್ತರವಿಲ್ಲ. ಸನಂ ಅದರದೇ ಆದ ಉತ್ಕೃಷ್ಟತೆಯಿರುತ್ತದೆ. ಪ್ರಾಣಿ ಪಕ್ಷಿಗಳು ತಾವು ಬದುಕಲು 
ಸಸ್ಯಗಳನ್ನು ಆಶ್ರಯಿಸಿವೆ. ಸಸ್ಯಗಳನ್ನು ತಿಂದು ಬದುಕುವ(ಹರ್ಬಿವೋರಸ್‌) ಮತ್ತು ಪ್ರಾಣಿಗಳನ್ನು 
ತಿಂದು ಬದುಕುವ(ಕಾರ್ನಿವೋರಸ್‌) ಪ್ರಾಣಿಗಳ ಅನುಪಾತವು ಸದಾಕಾಲವೂ ಪ್ರಕೃತಿಯಲ್ಲಿ ಕಾಪಾಡಿಕೊಂಡು 
ಬರುತಿದೆ. 


ಮನುಷ್ಯನು ಸಸ್ಯ ಮತ್ತು ಪ್ರಾಣಿಗಳ ಮಾಂಸ ಎರಡನ್ನು ಸೇವಿಸುವ ಅಭ್ಯಾಸವನ್ನು ಶಿಲಾ 
ಯುಗದಿಂದಲೇ ಮಾಡಿಕೊಂಡುಬಿಟ್ಟಿದ್ದಾನೆ. ಕಾಡಿನಲ್ಲಿ ಅಲೆಯುತ್ತಾ ಬದುಕುವಾಗ ದೊರೆಯುತ್ತಿದ್ದ 
ಗೆಡ್ಡೆ ಗೆಣಸು, ಎಲೆ, ಹೂ, ಹಣ್ಣು, ಬೀಜಗಳ ಜೊತೆಯಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿ ಅವನ್ನು ಭಕ್ಷಿಸಿ 
ರುಚಿ ನೋಡಿದ. ಹೀಗೆಯೇ ಯುಗ ಯುಗಗಳು ಕಳೆದಂತೆ ನಾಗರಿಕನಾದ ಇಂದಿನ ಮನುಷ್ಯನು 
ಮಾಂಸಾಹಾರದ ಸೇವನೆಯನ್ನು ಮುಂದುವರೆಸಿಕೊಂಡು ಬಂದಿದ್ದಾನೆ. ಇದು ಹೀಗೆಯೇ 
ಮುಂದುವರೆಯುತ್ತದೆ. ಹೊಟ್ಟೆ ತುಂಬಿಸಿಕೊಳ್ಳಲು(ಆಹಾರ ರೂಪೀ) ಅಥವಾ ಕೆಲವು ಕಾಯಿಲೆಗಳಿಂದ 
ಮುಕ್ತವಾಗುವ ಹಂತದಲ್ಲಿ ಕಳೆದು ಹೋಗಿದ್ದ ಬಲವನ್ನು ಮತ್ತೆ ಪಡೆಯುವ ಸಲುವಾಗಿ 
ಮಾಂಸವನು (ಪಥ್ಯರೂಪೀ) ಸೇವಿಸುತ್ತಾನೆ. ಮಾಂಸವೆಂದರೆ ಕೇವಲ ಘನರೂಪ ಮಾಂಸ ಮಾತ್ರವಷ್ಟೇ 
ಅಲ್ಲ. 


ಸೇವಿಸುವ ಮಾಂಸವು ನಮಗೆ ದೊರೆಯುವ ಆಕರದ (ಮೂಲ) ಮೇಲಿಂದ ವಿವಿಧ ರೀತಿಯಲ್ಲಿ 
ವಿಂಗಡಿಸಿದ್ದಾರೆ. ಜಲಶೇಯ(-ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ) ಮಾಂಸ, ಅನೂಪ(-ತೇವಾಂಶವಿರುವ 
ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿ) ಮಾಂಸ, ಗ್ರಾಮ್ಯ(ಎಊರಿನಲ್ಲಿ ವಾಸಿಸುವ ಪ್ರಾಣಿಗಳ ಮಾಂಸ). 
ಕವ್ಯಭುಜ(- ಇತರ ಪ್ರಾಣಿಗಳ ಮಾಂಸವನ್ನು ತಿನ್ನುವ ಪ್ರಾಣಿ), ಜಾಂಗಲ(=-ಶುಷ್ವ ಪ್ರದೇಶ, ಕಾಡುಗಳಲ್ಲಿ 
ವಾಸಿಸುವ ಪ್ರಾಣಿಗಳ)ಮಾ೦ಸ, ಹಾರಾಡುವ ಪ್ರಾಣಿಗಳ (-ಪಕ್ಷಿ)” ಮಾಂಸಗಳೆಂದು ವರ್ಗೀಕರಿಸಲಾಗಿದೆ. 
ಬೇರೆ ಬೇರೆ ವರ್ಗದಲ್ಲಿರುವ ಪ್ರಾಣಿಗಳಮಾಂಸಕ್ಕೆ ಬೇರೆ ಬೇರೆ ಗುಣಗಳೇ ಇವೆ. ಅವುಗಳ ಸೇವನೆಯಿಂದ 
ಮನುಷ್ಯನಿಗೆ ದೊರೆಯುವ ಪೌಷ್ಠಿಕಾಂಶಗಳ ಪ್ರಮಾಣವೂ ಭಿನ್ನವಾಗಿವೆ. 


92 


ಮಾಂಸಾಹಾರವನ್ನು ಸೇವಿಸುವ ಬಗೆ 


ಮಾಂಸವನ್ನು ಹಸಿಯಾಗಿ ಸೇವಿಸಲು ಸಾಧ್ಯವಿಲ್ಲ. ಅದರಲ್ಲಿರುವ ಜಿಡ್ಡಿನಾಂಶ, ನಾರಿನಾಂಶ, 
ಪ್ರೋಟೀನುಗಳನ್ನು ಮನುಷ್ಯನ ಜೀರ್ಣಾಂಗಗಳು ಹಾಗೆಯೇ ಸಾರ್ತೀಕರಿಸಲು ಅಸಮರ್ಥವಾಗಿದೆ. 
ಹಾಗಾಗಿ ಸೇವನೆಗೆ ಮುಂಚೆ ಮಾಂಸವನ್ನು ಚೆನ್ನಾಗಿ ತೊಳೆದು ಪಾಕ ಮಾಡಬೇಕು. ಶಾಖದಿಂದ 
ಪಾಕವಾದಾಗ ಮಾತ್ರ ಅದಲ್ಲಿರುವ ಜಿಡ್ಡು ಪ್ರೋಟೀನು ಮುಂತಾದ ಪೋಷಕಾಂಶಗಳು ಸಾತ ವಾಗುತ್ತದೆ. 
ಬೇಯಿಸಿದ ಮಾಂಸ ಪೇಶಿಗಳು ಉದರದಲ್ಲಿರುವ ಜೀರ್ಣರಸದೊಂದಿಗೆ ಮಿಳಿತವಾಗಿ ಸಣ್ಣ ಸಣ್ಣ 
ತುಂಡುಗಳಾಗುತ್ತವೆ. ಅವರಲ್ಲಿರುವ ಪೋಷಕಾಂಶಗಳು ಜೀರ್ಣರಸವನ್ನು ಬೆರೆಯುತ್ತವೆ. ಆಗ ಕರುಳಿನಿಂದ 
ಹೀರಿಕೊಳ್ಳಲ್ಪಡುತ್ತವೆ. ಜೀರ್ಣಾಂಗಗಳು ಅಂತಹ ಪಕ್ಚವಾದ ಅಂಶಗಳನ್ನು ಮಾತ್ರ ಹೀರಿಕೊಂಡು 
ಶರೀರಕ್ಕೆ ಪೋಷಣೆ ನೀಡುತ್ತವೆ. ಪ್ರಾಣಿಗಳ ಮಾಂಸದಲ್ಲಿ ಅನೇಕ ಬಗೆಯ ಸೂಕ್ಷ್ಮಾಣು ಜೀವಿಗಳು 
ಇರಲು ಸಾಧ್ಯ. ಇವು ಕಾಯಿಲೆಯನ್ನುಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಇದನ್ನು 
ನಾಶಪಡಿಸಲು ಮಾಂಸವನ್ನು ಪಾಕ ಮಾಡಬೇಕು. ಪಾಕ ಮಾಡುವುದರಿಂದ ಮಾಂಸದಲ್ಲಿ ಕೆಲವು 
ವಷಾಂಶಗಳೂ ನಾಶವಾಗುತ್ತದೆ. 


ಮಾಂಸ ರಸ- ಮಾಂಸದ ತುಂಡುಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅನಂತರ ಆ 
ನೀರಿಗೆ ಮಸಾಲೆ ಪದಾರ್ಥಗಳನ್ನು ಬೆರೆಸಿ ಮಾಡಿದಂತಹ ಪೇಯ. ಇದು ಕೂಡ ಪುಷ್ಠಿಕರವಾಗಿರುತ್ತದೆ. 
ರುಚಿಯನ್ನು ಹೆಚ್ಚಿಸುತ್ತದೆ. 


ಬೇಯಿಸುವುದು, ಕರಿಯುವುದು, ಹುರಿಯುವುದು, ಸುಡುವುದು ಈ ಬಗೆಗಳಲ್ಲಿ ಮಾಂಸವನ್ನು 
ಸಂಸ್ಕರಿಸಬೇಕು. ಮೂಳೆಯೊಂದಿಗೆ ಸೇರಿಕೊಂಡಂತೆ ಬೇಯಿಸಬೇಕು. ಆಗ ಮೂಳಯಲ್ಲಿರುವ ಸುಣ್ಣ 
ಮತ್ತು ರಂಜಕಗಳು ಕೂಡಾ ಮಾಂಸದೊಂದಿಗೆ ಬೆರೆಯುತ್ತವೆ. ಮಾಂಸದ ಅಡುಗೆಯಲ್ಲಿ ಹೆಚ್ಚಾಗಿ 
ಜಿಡ್ಡನ್ನು ಬಳಸಬೇಕಾಗುತ್ತದೆ. ಇದು ಮುಂದೆ ಅಪಾಯಕ್ಕೆ ಆಸ್ಪದ ನೀಡುತ್ತದೆ. ಈ ಎಚ್ಚರ ನಮಗಿರಬೇಕು. 
ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುವುದರಿ೦ದ, ಹೆಚ್ಚು ಎಣ್ಣೆ ಮತ್ತು ಮಸಾಲೆ 
ಪದಾರ್ಥಗಳು ಬೇಕಾಗುವುದರಿಂದ, ರುಚಿ ಬಹಳ ಹೊತ್ತು ಬಾಯಿಯಲ್ಲಿ ಉಳಿಯುವುದರಿಂದ, 
ತೃಪ್ತಿಯನ್ನು, ಖುಷಿಯನ್ನು ನೀಡುವುದರಿಂದ ಬಾಡೂಟವು ಭೂರಿ ಭೋಜನವೆಂದೆನಿಸುತ್ತದೆ. 


ಪ್ರಾಣಿಗಳ ಮಾಂಸದಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನು ದೊರೆಯುವುದರಿಂದ ಇದನ್ನು 
ಉತ್ತಮ ಆಹಾರವೆಂದು ವಾದ ಮಂಡಿಸಬಹುದು. ಮಾಂಸಾಹಾರ ಪದಾರ್ಥಗಳನ್ನು ತಯಾರಾಗಿ 
ತಾಜಾ ಆಗಿರುವಾಗಲೇ ಸೇವಿಸಬೇಕು. ಮತ್ತೆ ಮತ್ತೆ ಬೇಯಿಸಿದ, ಶೇಖರಿಸಿಟ್ಟ ಮಾಂಸದ ಅಡುಗೆಗಳನ್ನು 
ಬಳಸಬಾರದು. ಬಹಳ ತಡವಾಗಿ ತಿನ್ನಬಾರದು. ಮಾಂಸವು ಬೇಗನೇ ಕೊಳೆಯುವುದರಿಂದ ವಿಷವಾಗಿ 
ಬಿಡುತ್ತದೆ. 


೪3 


ಮಾಂಸ ಮತ್ತು ಅದರ ಅಡುಗೆಗೆ ಬೇಕಾಗುವ ಸಾಮಗ್ರಿಗಳು, 
ಜೀರ್ಣವಾಗದಿರುವಿಕೆ ಈ ಅಂಶಗಳಿಂದ ಮಾಂಸಾಹಾರವನ್ನು ಜನರು ಪ್ರತಿ 


ಮೊಟ್ಟೆಯ ಹಳದಿ ಹಾಗೂ ಬಿಳಿಭಾಗ ಮಾಂಸ 


ಮೀನಿನ ಆಹಾರ 


94 


ವಿವಿಧ ಬಗೆಯ ಮಾಂಸಗಳು 


ಮೀನು 


ರುಚಿಕರ ಆಹಾರ. ಬಹುತೇಕ ಮಾಂಸಾಹಾರಿಗಳು ಮೀನನ್ನು ತಿನ್ನಲು ಇಷ್ಟಪಡುತ್ತಾರೆ. ಜೀರ್ಣಕ್ಕೆ 
ಬಹಳ ಕಾಲ ಬೇಕಾಗವುದು. ಸಿಹಿ ರಸಯುಕ್ತವಾಗಿದೆ. ಶರೀರಕ್ಕೆ ಬಲವನ್ನು ನೀಡಿ ಪೋಷಿಸುವುದು, 
ಜಿಡ್ಡಿನಾ೦ಶವನ್ನು ಒದಗಿಸುವುದು. ವಾತ ದೋಷವನ್ನು ಹತೋಟಿಯಲ್ಲಿಡುವುದು. ಕೆಲವೊಮ್ಮೆ ಹಲವು 
ಬಗೆಯ ಚರ್ಮರೋಗಗಳನ್ನುಂಟುಮಾಡುವುದು ಎಂಬ ಎಚ್ಚರಿಕೆ ನೀಡಿದ್ದಾರೆ. ಸಮುದ್ರದಲ್ಲಿ ವಾಸಿಸುವ 
ಮೀನು ನದಿ, ಕೆರೆಗಳಲ್ಲಿ ವಾಸಿಸುವ ಮೀನಿಗಿ೦ತ ಉತ್ತಮ. 


ಮೀನನ್ನು ಸೇವಿಸುವುದು ಆರೋಗ್ಯಕರ. ಹಾಗಾಗಿ ಸೇವಿಸುವ ಮಾಂಸದ ಅಡುಗೆಯಲ್ಲಿ ಮೀನು 
ಇರಲಿ 


ಕೋಳಿ 


ಸ್ನಿಗ್ಗ ಗುಣ ಹೊಂದಿದೆ. ಬಲವನ್ನು ನೀಡುತ್ತದೆ. ವಾತ ದೋಷವನ್ನು ನಿವಾರಿಸುತ್ತದೆ. ಪೋಷಿಸುತ್ತದೆ. 
ಸ್ವರವನ್ನು ಉತ್ತಮಗೊಳಿಸುತ್ತದೆ. ರುಚಿದಾಯಕ, ಪುಷ್ಠಿದಾಯಕ ಆಹಾರ. 


ಸೀಗಡಿ(ಪ್ರಾನ್‌) 


ಸುಲಭ ಜೀರ್ಣಕಾರಿ ಅಲ್ಲ. ಜಾಗ್ರತೆಯಾಗಿ ಹೊಟ್ಟೆಯಲ್ಲಿ ಪಿತ್ತವನ್ನು ಕೆರಳಿಸುತ್ತದೆ. ಹೊಟ್ಟೆನೋವು, 
ಎದೆಯುರಿ, ಹುಳಿತೇಗುಗಳು ಸಾಮಾನ್ಯ ತೊಂದರೆಗಳು ಬೇಗ ಕಾಣಿಸಿಕೊಳ್ಳುತ್ತವೆ. 


ಒಳಗಿನ ಬಿಳಿ ಭಾಗ : ಓವ ಆಲ್ಫುಮಿನ್‌, ಕೋನಾಲ್ಬುಮಿನ್‌ ಎ೦ಬ ಪರಿಶುದ್ಧ ಸಸಾರಜನಕವಿದೆ. 
183 ಮಿಲಿಗ್ರಾಂ ಗಂಧಕ, 148 ಮಿಲಿಗ್ರಾಂ ಪೊಟಾಷಿಯಂ, 170 ಮಿಲಿಗ್ರಾಂ ಕ್ಲೊರೈಟ್‌, 192 
ಮಿಲಿಗ್ರಾಂ ಸೋಡಿಯಂಗಳು ಪ್ರತಿ 100 ಗ್ರಾಂನಲ್ಲಿ ದೊರೆಯುತ್ತದೆ. 


ಬಾತುಕೋಳಿ : 


ಇದರ ಮೊಟ್ಟೆ ಮತ್ತು ಮಾಂಸಗಳು ಕೋಳಿಗಿಂತ ದುರ್ವಾಸನೆ ಬೀರುತ್ತದೆ. ಹಾಗಾಗಿ ಇದರ 
ಮೊಟ್ಟೆ ಮತ್ತು ಮಾಂಸಗಳನ್ನು ಜನರು ಹೆಚ್ಚಾಗಿ ಬಳಸುವುದಿಲ್ಲ. 


ತಿತ್ತಿರ : ಗೌಜುಗದ ಹಕ್ಕಿ : ಇದರ ಮಾಂಸ ಮತ್ತು ಮಿದುಳು ಕೇಂದ್ರ ನರಮಂಡಲವನ್ನು 
ಚುರುಕುಗೊಳಿಸಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ರುಚಿಕರ, ಬಲ ನೀಡುವುದು. 


9೨ 


ಮೊಲ: ಇದರ ಮಾಂಸ ಬಲು ರುಚಿಕರ. ಹೃದಯದ ಮಾಂಸಖಂಡಗಳಿಗೆ ಬಲವನ್ನು ಕೂಡುತ್ತದೆ. 
ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 


ಹಂದಿ : ಇದರ ಮಾಂಸವು ಉತ್ತಮ ಜೀವಸತ್ವಗಳ ಆಗರ. ಬೇಗ ಜೀರ್ಣವಾಗುವುದಿಲ್ಲ. 
ಸರಿಯಾಗಿ ಬೇಯಿಸದೇ ಇದ್ದರೆ ಹಲವಾರು ರೋಗಗಳಿಗೆ ಆಹ್ಹಾನ ನೀಡುತ್ತದೆ. 


ಜಿಂಕೆ : ಮಾಂಸವನ್ನು ಸಾಮಾನ್ಯವಾಗಿ ಬಳಸಲಾಗದು. ಉತ್ತಮ ದರ್ಜೆಯ ಜೀವಸತ್ವಗಳ ಆಗರ. 
ಇದರ ಕೋಡನ್ನು ಸುಟ್ಟು ಭಸ್ಮಮಾಡಿ ಕೆಮ್ಮು ನೆಗಡಿ, ಶೀತ ಮೊದಲಾದ ಕಫ ವಿಚಾರಗಳಲ್ಲಿ 
ಬಳಸಲಾಗುವುದು. 


ಎಮ್ಮೆ, ಕೋಣ: ಇವುಗಳ ಮಾಂಸವನ್ನು ಸೇವಿಸುವ - ಅಭ್ಯಾಸ ಕೆಲವು ಸಮುದಾಯಗಳಲ್ಲಿ 
ಮಾತ್ರ ಇದೆ. ಎಮ್ಮೆಯನ್ನು ಹಾಲಿಗಾಗಿ ಸಾಕುತ್ತಾರೆ. ಕೋಣಗಳನ್ನು ಕೆಲವು ಕಡೆ ಕೃಷಿಯಲ್ಲಿ ಬಳಸುತ್ತಾರೆ. 
ಹಸು : ಹಿಂದೂಗಳು ಹಸುವನ್ನು ಪೂಜಿಸುತ್ತಾರೆ. ಇದರ ಮಾಂಸವನ್ನು ತಿನ್ನುವುದಿಲ್ಲ. ಇತರೆ 
: ಸಮುದಾಯದವರು ಹಸುವಿನ ಮಾಂಸವನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ. 
ಆಡು-ಮೇಕೆ : 

ಮೇಕೆಯ ಮಾಂಸವು ಮನುಷ್ಯನ ಮಾಂಸಕ್ಕೆ ಸಮನಾದ ಗುಣಗಳನ್ನೇ ಹೊಂದಿರುತ್ತವೆ. ಯಾವುದೇ 
ದೋಷಗಳನ್ನು ಕೆರಳಿಸುವುದಿಲ್ಲ. ರಕ್ತ ರಸ ಸ೦ಚಾರದಲ್ಲಿ ಅಡತಡೆಯನ್ನುಂಟು ಮಾಡುವುದಿಲ್ಲ. ಮಾಂಸ 


ಧಾತುಗಳನ್ನು ಪೋಷಿಸುತ್ತದೆ. ಬಹಳ ನಿಧಾನವಾಗಿ ಜೀರ್ಣವಾಗುತ್ತದೆ. ಸಿಹಿ ರಸದಿಂದ ಕೂಡಿದ್ದು 
ಶರೀರದಲ್ಲಿ ಶೈತ್ಯದ ಪ್ರಭಾವವನ್ನು ನೀಡುತ್ತದೆ. 


91 


21. ರೋಗಾನುಸಾರ ಪಥ್ಯ ಆಹಾರ ಪದಾರ್ಥಗಳು 


ಯಾವ ಆಹಾರ ಸೇವನೆಯಿಂದ ರೋಗಿ ಬೇಗ ಗುಣಮುಖನಾಗುತ್ತಾನೋ, ರೋಗ ಹತೋಟಿಗೆ 
ಬರುತ್ತದೋ, ಅದು ಪಥ್ಯ ಆಹಾರ ಎನಿಸಿಕೊಳ್ಳುತ್ತದೆ. ಯಾವ ಆಹಾರದಿಂದ ರೋಗಿಯ ಆರೋಗ್ಯ 
ಕ್ಷೀಣಿಸುತ್ತಾ ಹೋಗುತ್ತದೋ, ರೋಗವು ಉಲ್ಬಣಗೊಳ್ಳುತ್ತದೊ ಅದು ಅಪಥ್ಯವಾಗಿರುತ್ತದೆ. ಸದಾ 
ಪಥ್ಯವಿದ್ದಲ್ಲಿ ಔಷಧಿಯ ಅವಶ್ಯಕತೆಯೇ ಇರುವುದಿಲ್ಲ. ನಮ್ಮ ರೋಗಕ್ಕೆ ಔಷಧಿಯೇ ಮದ್ದು! ಎಂದು 
ಔಷಧಿಗಳನ್ನು ಸೇವಿಸುತ್ತಿದ್ದರೆ ಹೇಗೆ? ಎಷ್ಟೋ ರೋಗಗಳಲ್ಲಿ ಔಷಧಿಯೇ ಬೇಕಾಗುವುದಿಲ್ಲ. ಕೇವಲ 
ಆಹಾರವೇ ಸಾಕಾಗುತ್ತದೆ ಅಂದರೆ, ಪಥ್ಯ ಆಹಾರವೇ ಸಾಕು. ಸೇವಿಸಿದ ಆಹಾರವೇ ಔಷಧಿ ರೂಪವಾಗಿರಲಿ. 


ಆಧುನಿಕ ಜಗತ್ತಿನಲ್ಲಿ ಯಾರನ್ನು ಕೇಳಿದರೂ ನನಗೆ ಈ ರೋಗ ಇದೆ! ಆ ರೋಗ ಇದೆ! ಈ 
ಸಮಸ್ಯೆ ಇದೆ! ಎಂಬಿತ್ಯಾದಿ ವಿವರಗಳ ದೊಡ್ಡ ಪಟ್ಟಿಯನ್ನೇ ಕೊಡುತ್ತಾರೆ. ಅವರು ಚಾಚೂ ತಪ್ಪದೆ 
ವೈದ್ಯರು ನೀಡಿದ ಔಷಧಿಗಳನ್ನು ಸಮಯಕ್ಕೆ ತಕ್ಕಂತೆ ತೆಗೆದುಕೊಳ್ಳುತ್ತಾರೆ. ಆದರೆ ಅವರು ಹೇಳಿರುವ 
ಪಥ್ಯವನ್ನು ಅನುಸರಿಸುವುದರಲ್ಲಿ ಎಡವುತ್ತಾರೆ. 


ನೆಗಡಿಯ೦ತ ಜಡ್ಡಿಲ್ಲ. ಬುಗಡಿಯಂತ ವಸ್ತು ಇಲ್ಲ! 


ನೆಗಡಿ ಬಂದರೆ, ಔಷಧಿ ತೆಗೆದುಕೊಂಡರೂ ಸಹ ಒಂದು ವಾರ ಇದ್ದೇ ಇರುತ್ತದೆ, ಹಾಗಿದ್ದಲ್ಲಿ 
ಔಷಧಿ ಏತಕ್ಕೆ? ನೆಗಡಿ ಬಂದಾಗ ಕೇವಲ ಪಥ್ಯ ಆಹಾರ ಸೇವನೆಯೇ ಸೂಕ್ತವಾಗಿರುತ್ತದೆ. ನಾವು 
ಸೇವಿಸುವ ಆಹಾರವು ಔಷಧಿ ರೂಪವಾಗಿರಬೇಕು. ಒಂದು ವೇಳೆ ಅಪಥ್ಯ ಮಾಡಿದರೆ ನೆಗಡಿಯು 
ಇನ್ನು ಹೆಚ್ಚಾಗಿ ದೀರ್ಫಕಾಲೀನವಾಗುತ್ತದೆ. ಜೊತೆಗೆ ಬೇರೆ ರೋಗಗಳಿಗೂ ದಾರಿ ಮಾಡಿಕೊಡುತ್ತದೆ. 
ಇದರ ವು ಎಷ್ಟೊಂದು ಜನರಿಗೆ ಇರುವುದಿಲ್ಲ. ನಾವು ಸೇವಿಸುವ ಆಹಾರದಿಂದಲೇ ಆರೋಗ್ಯ 
ನಾವು ಸೇವಿಸುವ ಆಹಾರದಿರದಲೇ ಅನಾರೋಗ್ಯ ಎಂಬ ನುಡಿಯು ಹೆಚ್ಚಾಗಿ ಕೇಳಿಬರುತ್ತದೆ. a 
ನಾವು ಸೇವಿಸುವ ಆಹಾರದಿಂದಲೇ ನಮ್ಮ ಗ ಹೆಚ್ಚಾಗಬಹುದು... ಹತೋಟಿಯಲ್ಲಿರಬಹುದು 
ಮತ್ತು ಸಂಪೂರ್ಣ ಗುಣಹೊಂದಬಹುದು. 


ನೆಗಡಿ, ಕೆಮ್ಮು ದಮ್ಮು ದಾಹ, ಜ್ವರ, ಸಕ್ಕರೆ ಖಾಯಿಲೆ, ಬೊಜ್ಜು, ಎದೆ ಉರಿತ, ಅಲ್ಲರ್‌, 
ಹೊಟ್ಟೆಯಲ್ಲಿ ಗಾಳಿ ತುಂಬ ಡಿ ಮಲಬದ್ಧತೆ, ಮೂಲವ್ಯಾಧಿ ಮುಂತಾದ ಸ ಸಮಸ್ಯೆಗಳಿಗೆ ಔಷಧಿಯೇ 
ಅಂತಿಮ ಪರಿಹಾರವಲ್ಲ. ನಾವು ವಿಧಿವತ್ತಾಗಿ ಇ! ಸಮಯ, ಪ್ರಕೃತಿ, ರೋಗ, ವಯಸಿಗೆ 
ಅನುಗುಣವಾಗಿ ಆಹಾರ ಸೇವಿಸಿದರೆ ಅವೆಲ್ಲ ತೊಂದರೆಗಳನ್ನು ಹತೋಟಿಗೆ ತರಬಹುದು. ರೋಗಿಯು 
ಬೇಗ ಗುಣಮುಖ ಹೊಂದುತ್ತಾನೆ. ಆ ದೃಷ್ಟಿಯಿಂದ ಇಲ್ಲಿ ಜನಸಾಮಾನ್ಯರಲ್ಲಿ ತುಂಬಾ ಸಾಮಾನ್ಯವಾಗಿ 


98 


ಕಂಡುಬರುವಂತಹ ಕೆಲವು ಸಮಸ್ಯೆಗಳಿಗೆ ಕೆಲವೇ ಕೆಲವು ರೋಗಗಳಿಗೆ ಪಥ್ಯ-ಅಪಥ್ಯದ ಮೂಲಕ 
'ಪರಿಹಾರ ಸೂಚಿಸುವಲ್ಲಿ ಒಂದು ಪುಟ್ಟ ದಿಟ್ಟ ಹೆಜ್ಜೆ ಇಡಲಾಗಿದೆ. 


ಅಜೀರ್ಣ : 


ಪಚನ ಶಕ್ತಿಯ ಏರುಪೇರಿನಿಂದಾಗಿ ಅಜೀರ್ಣ ಉಂಟಾಗುತ್ತದೆ. ಆಗ ಉಪವಾಸ ಮಾಡುವುದು 
| ಹಿತಕರ. ಅಲ್ಲದೆ ಮಜ್ಜಿಗ್ಗೆ. ಶುಂಠಿ, ಜೀರಿಗೆ, ಓಂಕಾಳು, ಕರಿಮೆಣಸು ಮತ್ತು ಬಿಸಿನೀರನ್ನು 
'ಉಪಯೋಗಿಸಿಕೊಂಡಲ್ಲಿ ಪರಿಣಾಮಕಾರಿ. 


[ಹದಿ : 


* ಬಿಲತ್ರೆಕಾಯಿಯ ತಿರುಳು, ಧನಿಯ, ಜೀರಿಗೆ, ಶುಂಠಿ, ಇವೆಲ್ಲವನ್ನು ಬೇಯಿಸಿ ತಯಾರಿಸಿದ 
ಕಟ್ಟನ್ನು ಸೇವಿಸುವುದು ಹಿತಕರ. 


ಎ ಲಕ್ಕಿಗಂಜಿ, ರವೆಗಂಜಿ, ಹೆಸರುಬೇಳೆ ಹಾಕಿ ತಯಾರಿಸಿದ ಅಕ್ಕಿಯ ತೆಳು ಗಂಜಿಯನ್ನು ಮಜ್ಜಿಗೆಯೊಂದಿಗೆ 
ಸೇವಿಸಬೇಕು. 


'* ಶುಂಠಿ, ಧನಿಯ ಹಾಕಿ ಕಾಯಿಸಿದ ನೀರನ್ನು ಸೇವಿಸಬೇಕು. 


* ಒಂದು ಲೋಟ ನೇರಳೆ ಮರದ ಚಕ್ಕೆಯ ಕಷಾಯಕ್ಕೆ ಸ್ವಲ್ಪ ಶುಂಠಿ ಮತ್ತು ಧನಿಯ ಪುಡಿಯನ್ನು 
ಸೇರಿಸಿ ಕುಡಿಯುವುದು ಹಿತಕರ. 


* ಒಂದು ಭಾಗ ಕ್ಯಾರೆಟನ್ನು ತುರಿದು, ಅದಕೆ ನಾಲ್ಕು ಭಾಗದಷ್ಟು ನೀರನ್ನು ಸೇರಿಸಿ ಕುದಿಸಿ ಅದಕ್ಕೆ 


ಹುಳಿ ದಾಳಿಂಬೆ ರಸವನ್ನು ಸೇರಿಸಿ ಕುಡಿಯಬೇಕು. 


99 


ಭೇನಿ 


ಧಾನ್ಯಗ ಳು 


ಪಥ್ಯ (ಸೇವಿಸಬೇಕಾದುದು) ಅಪಥ್ಯ (ಸೇವಿಸಬಾರದ್ದು) 


: > : ತ 


ಕಾಳುಗಳು 


ಣ 
ತರಕಾರಿಗಳು 


ಹಾಲು ಮತ್ತು ಹಾಲಿನ 
ಉತ್ಪನ್ನಗಳು 


ತೊಂಡೆಕಾಯಿ, ಬಸಳೆಸೊಪ್ಪು, ಗಣಿಕೆ 


ಅತಿ ಕೊಬ್ಬು / ಜಿಡ್ಡಿ ನಾಂಶ 
ಕಲುಷಿತ ನೀರು 

ಮಸಾಲೆ ಹೆಚ್ಚಿರುವಂತಹ ಆಹಾರ 
ಎಣ್ಣೆಯಲ್ಲಿ ಕರಿದ ಪದಾರ್ಥ 


ಕಾಳಿನ ಕಟ್ಟು 


100 


ಆಮಶಂಕೆ : [ಪ್ರವಾಹಿಕಾ) 


ಹೊಟ್ಟೆನೋವಿನೊಂದಿಗೆ ಕಫಮಿಶ್ರಿತ ಅಥವಾ ರಕ್ತಯುಕ್ತ ಮಲವಿಸರ್ಜನೆ ಆಗುತ್ತಿದ್ದರೆ ಆಮಶಂಕೆ 


ಎನ್ನುತ್ತಾರೆ. ಮಲವಿಸರ್ಜನೆ ವೇಳೆ ತಿಣುಕಬೇಕಾಗುತ್ತದೆ. ಇದರಲ್ಲಿ ಮೊದಲು ಉಪವಾಸ ಮಾಡಿದರೆ 
ಒಳ್ಳೆಯದು. 


ಈ ಮಜ್ಜಿಗೆಗೆ ಹುರಿದ ಜೀರಿಗೆ ಪುಡಿ, ಸೈಂಧವ ಲವಣವನ್ನು ಸೇರಿಸಿ ಕುಡಿಯಬೇಕು. 
ಇ ಮಜ್ಜಿಗೆಯನ್ನು ಚಿಟಕಿ ಹಿಪ್ಪಲಿಪುಡಿ ಮತ್ತು ಜೇನುತುಪ್ಪದೊಂದಿಗೆ ಸೇವಿಸಬೇಕು. 


* ಮಲವು ರಕ್ಷಯುಕ್ತವಾಗಿದ್ದರೆ ಬಿಲ್ವಪತ್ರೆಕಾಯಿಯ ತಿರುಳನ್ನು ಹಾಲಿನಲ್ಲಿ ಕುದಿಸಿ, ಹಾಲನ್ನು 
ಸೇವಿಸಬೇಕು. 


* ಕರಿ ಎಳ್ಳನ್ನು ಸಕ್ಕರೆ ಮತ್ತು ಆಡಿನ ಹಾಲಿನೊಂದಿಗೆ ಸೇವಿಸಿದರೆ ರಕ್ತಯುಕ್ತ ಮಲವಿಸರ್ಜನೆಯು 
ಕಡಿಮೆಯಾಗುತ್ತದೆ. 


ಇ ಅನ್ನ ಮಜ್ಜಿಗೆ ಊಟ ಮಾಡಬೇಕು. 


ಪಥ್ಯ (ಸೇವಿಸಬೇಕಾದುದು) ಅಪಥ್ಯ 


(ಹೇವಿಸಬಾದದ್ದು) 


ಧಾನ್ಯಗಳು ಹಳೇ ಅಕ್ಕಿ. ಹೆಸರು ಗೋಧಿ. ಬಾರ್ಲಿ. 
RK: I > 


ಅಪಕ ಬಾಳಹಣುು. 
ಹಾ) c೨ 

ಬಿಲಪತೆಕಾಯಿ, ಬೇಲದ ಎಲಚೆ ಹಲು. 
ಯ. ಇ ಣಿ 


ಹಣುಗಳು 
ಣಂ 
ಹಣು. ದಾಳಿ೦ಬೆ 
c೨ 
ತರಕಾರಿಗಳು ಹ 


ಆಲೂಗಡ್ಡಿ. ತೂಾ೦ಡಕಾಯು, 
ಬದನೆಕಾಯಿ. ನುಗ್ಗೆಕಾಯಿ, 


ಬಸಳೆಸೊಪ್ಪು. ಗಣಿಕೆ ಸೊಪ್ಪು. 


ಹಾಲು ಮತ್ತು ಹಾಲಿನ | ಆಡಿನ ಹಾಲು, ಮಖಜಿ ಸವಾಲು. ಕೆನೆಮೊಸರು,. ಮೋವಾ 
ಉತ್ಪನ್ನಗಳು 
ಮಾಂಸಾಹಾರ ಹಪಾದಿಹಾಳ್ಕು. ಮೂಲ, ಜಬಿ೦ಕ, | 
ತಿತಿದಧಿ, ಲಾವಾ ಪಕಿಗಳ 
ಆಡ್‌ [0 
ಮಾಂಸ 
ak 
ಇತರೆ ಎಳ್ಳೆಣ್ಣೆ. ಜೇನುತುಪ್ಪ, ಹಸಿ ಪಚನಕ್ಕೆ ಜಡವಾದ ಆಹಾರ, | 
ಸ್ಟ್‌ ೨೨ ದ್‌ 
ಶುಲಠಿ. ಜೀರಿಗೆ ಡಾಲ್ಡಾ, ಎಣ್ಣೆಯಲ್ಲಿ ಕರಿದ ಆಹಾರ 
ಖಾರಾ ಮಸಾಲೆಯುಕ್ತ ಆಹಾರ 
ಬೆಲ, ಕಬು 


ಗಹಣಿ : 


ಒಮ್ಮೆ ಗಟ್ಟಿಯಾಗಿ, ಮತ್ತೊಮ್ಮೆ ತೆಳುವಾಗಿ ಮಲವಿಸರ್ಜನೆ ಆಗುವ0ತಹ ತೊಂದರೆ. ಖಾರದ 
ಪದಾರ್ಥ ಹಾಗೂ ಜಿಡ್ಡಿನ ಪದಾರ್ಥಗಳ ಸೇವನೆಯಿ0ದ ತಕ್ಷಣವೇ ಮಲವಿಸರ್ಜನೆ ಆಗುವುದು 
ಮತ್ತು ಮಾನಸಿಕ ಒತ್ತಡಗಳಿ0ದಲೂ ದ್ರವವಿಸರ್ಜನೆ ಆಗುವ0ತಹದು ಗ್ರಹಣಿ ರೋಗವೆನಿಸಿಕೊಳ್ಳುತ್ತದೆ. 
ಈ ರೋಗದಲ್ಲಿ ಮಜ್ಜಿಗೆಯು ವಿಶೇಷ ಪಥ್ಯಾಹಾರವಾಗಿರುತ್ತದೆ. 


* ವ್ಯಕ್ತಿಯ ಶಕ್ತಿಗೆ ಅನುಸಾರವಾಗಿ 7 ದಿನ, 10 ದಿನ, 15 ದಿನ: ಅಥವಾ 30 ದಿನಗಳವರೆಗೆ 
ಮಜ್ಜಿಗೆಯನ್ನು ಸೇವಿಸಬೇಕು. 


* ಮಜ್ಜಿಗೆಯಲ್ಲಿ ಓಂಕಾಳು, ಜೀರಿಗೆ, ಸೈಂಧವ, ಶುಂಠಿ, ಮೆಣಸಿನಪುಡಿ ಸೇರಿಸಿ ಪಾನ ಮಾಡಬೇಕು. 
ಅನ್ನ ಮಜ್ಜಿಗೆ ಸೇವನೆ. 
*  ಹುಳಿಸೊಪ್ಪಿನ ರಸ ಅಥವಾ ದಾಳಿಂಬೆ ಹಣ್ಣಿನ ರಸವನ್ನು ಸೇರಿಸಿ ತಯಾರಿಸಿದ ಅನ್ನದ ಗ೦ಜಿಯ 


ಸೇವನೆ ಹಿತಕರ 
ಪಥ (ಸೇವಿಸಬೇಕಾದುದು) ಅಪಥ್ಯ 


ಇ 
ಬಿ 
Sk 


ಕಾಳುಗಳು ಕಾಸರುಕಾಳು, ಶೂಗರಿಬೇಳೆ, | ಅವರೆಕಾಳು, ಉದ್ದು. 
ಚೆನ್ನ೦ಗಿಬೇಳೆ 
ಹಣ್ಣುಗಳು ದಾಳಿ೦ಬಿ ಹತಾ ಬಾಳ | ದ್ರಾಕ್ಷೆ 
ಹೂವು. ನೇರಳೆಹಣ್ಣು. 
ಇಷ್ಟೆ ಸ 
ಹಾಲು ಮತ್ತು ಹಾಲಿನ ಮಜ್ಜ ಕ ತುಪ್ಪ. ಆಡಿವ 
ಉತ್ಪನ್ನಗಳು ಹಾಲು, ಮೊಸದು 
ಮಾಂಸಾಹಾರದ ಲಾವಾ ಮತ್ತು ತಿತ್ತಿರ ಪಕ್ಷಿಗಳ 
ಮಾಂಸ ರಸ 
ಇತರ ೫ 
ಖ ಶು 


ಹಸಿಮೆಣಸಿನಕಾಯಿ, 
ವಕ್ಷೆ೦ರುಲ್ಲಿ ಕರಿದ ಆಹಾರದ, 


ಉಮು, 
ಯಪ 


ಅತಿ ಖಾರವಾದ ಆಹಾರಗಳು, 
ಸೀದಾ ಪಚನಕ್ಕೆ ಜಡವಾದ ಆಹಾರದ 
ಪದಾರ್ಥ 


102 


ಮೂಲವ್ಯಾಧಿ [ಪೈಲ್‌ ೯/ಅರ್ಶ] 


ಮೂಲವ್ಯಾಧಿಗೆ ಮಲಬದ್ಧತೆ ಒ೦ದು ಮುಖ್ಯವಾದ ಕಾರಣವಾಗಿರುತ್ತದೆ. ಮಲಬದ್ಧತೆಯು 
ಆಗದಂತೆ ಪ್ರತಿದಿನ ಆಹಾರದಲ್ಲಿ ಹಸಿಸೊಪ್ಪು, ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಸೇವಿಸುವ 
ಅಭ್ಯಾಸವಿರುವುದು ಒಳ್ಳೆಯದು. 


* ಪ್ರತಿದಿನ 5-6 ಲೀಟರಿನಷ್ಟು ನೀರನ್ನು ಕುಡಿಯಬೇಕು. 
* ಖಾರ, ಮಸಾಲ ಆಹಾರ, ಉಪ್ಪಿನಕಾಯಿ ಮಾಂಸಾಹಾರವನ್ನು ಸೇವಿಸಬಾರದು. 


© ಮಲಬದ್ದತೆ ಇದ್ದಾಗ ಶುಂಠಿ, ಓಮುಕಾಳುಗಳನ್ನು ಕುಟ್ಟಿ ಪುಡಿಮಾಡಿ ಮಜ್ಜಿಗೆಯೊಂದಿಗೆ ಸ್ವಲ್ಪ 
ಪ್ರಮಾಣಲ್ಲಿ ಬೆರೆಸಿ ಕುಡಿಯಬೇಕು. 


* ಮೂಲವ್ಯಾಧಿಯಲ್ಲಿ ಕರಿಎಳ್ಳನ್ನು ದಿನವು ಒಂದು ಚಮಚೆಯಷ್ಟು ತಿಂದು ತಣ್ಣೀರನ್ನು ಕುಡಿಯಬೇಕು. 
* ಸೂರಣಗಡ್ಡೆಯ ಉಂಡೆ ಅಥವಾ ಮೋದಕವನ್ನು ಸೇವಿಸಬಹುದು. 


* ಬಿಲ್ಬತ್ರೆಕಾಯಿಯ ತಿರುಳನ್ನು ಹಿಪ್ಪಲಿ, ಶುಂಠಿ, ಜೀರಿಗೆ, ಧನಿಯದೊಂದಿಗೆ ಬೇಯಿಸಿಕೊಂಡು 
ಅನ೦ತರ ಅದನ್ನು ತುಪ್ಪದಲ್ಲಿ ಹುರಿದು ಹುಳಿ ದಾಳಿಂಬೆರಸ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು 
ಸೇರಿಸಿ ಕುಡಿಯಬೇಕು. 


* ಹಸಿ ಈರುಳ್ಳಿ ತುರಿ ಮತ್ತು ಹಸಿ ಮೂಲಂಗಿ ತುರಿಯನ್ನು ಬೆಣ್ಣೆ ಮತ್ತು ಮೊಸರಿನೊಂದಿಗೆ 
ಸೇವಿಸಬೇಕು. 


103 


೯ ೯ ೧ ಪಥ್ಯ (ಸೇವಿಸ ಟಾ: ಅಪಥ್ಯ (ಸೇವಿಸಬಾರದು) 


ಧಾನ್ಯ ಗಳು ಬಾರ್ಲೆ, ಗೋದಿ, 


ಹುರುಳಿಕಾಳು 


ದಾಳಿಂಬೆ, ಒಣದ್ರಾಕ್ಷಿ 


ಸೂರಣಗಡ್ಡ, 

ಪಡವಲಕಾಯಿ, ಸೌತೆಕಾಯಿ, 
ಹಸಿರುಸೊಪ್ಪು 

ಹಸಿ ತರಕಾರಿಗಳು 


ಇತರ ಛ್ಳುಳ್ಳಿ, ಣಸು, ಶುಂಠಿ, ಎಳ್ಳು ಉಪ್ಪಿನಕಾಯಿ 


ಹಾಲು ಮತ್ತು ಹಾಲಿನ 
ಉತ್ಪನ್ನಗಳು 


ಹಸಿಮೆಣಸಿನಕಾಯಿ 

ಎಣ್ಣೆಯಲ್ಲಿ ಕರಿದ 

ಸಿಹಿ ಹಾಗೂ ಖಾರ ತಿಂಡಿಗಳು 
ಮಸಾಲೆಯುಕ್ತ ಆಹಾರಗಳು 


104 


ಆಮವಾತ (ಒಂದು ಬಗೆಯ ಕೀಲು ಜ್ವರ)-ರುಮಟಾಯ್ಡ್‌ ಆಥೆಣ್ಯಟಿಸ್‌ 


ಆಮವಾತ ಇರುವ ವ್ಯಕ್ತಿಯಲ್ಲಿ ಜೀರ್ಣಶಕ್ತಿಯು ಕಡಿಮೆ ಇರುತ್ತದೆ. ಅವರು ಜೀರ್ಣಕ್ಕೆ ಸುಲಭವಾದ 


ಆಹಾರವನ್ನು ಸೇವಿಸಬೇಕು. 


ಬಿಸಿನೀರು ಮತ್ತು ಬಿಸಿ ಆಹಾರವನ್ನೇ ಸದಾ ಸೇವಿಸಬೇಕು 

ಕಟ್ಟು ಸೇವನೆ : | 

ಹೆಸರುಕಾಳಿನಿಂದ ತಯಾರಿಸಿದ ಕಟ್ಟನ್ನು ದಿನದಲ್ಲಿ ಮೂರರಿಂದ ನಾಲ್ಕುಬಾರಿ ಸೇವಿಸಬೇಕು. 
ರುಚಿಗೆ ತಕ್ಕಂತೆ ಸೈಂಧವ ಉಪ್ಪನ್ನು ಸೇರಿಸಬಹುದು. 

ಕುಡಿಯುವ ನೀರು : 


ಶುಂಠಿ, ಕಾಳಮೆಣಸು, ಹಿಪ್ಪಲಿ, ಜೀರಿಗೆ ಹಾಕಿ ಕುದಿಸಿದ ನೀರು ಪಥ್ಯವಾಗಿರುತ್ತದೆ. 


ಬಾಯಾರಿಕೆಯಾದಾಗಲೆಲ್ಲಾ ಇದೇ ನೀರನ್ನು ಕುಡಿಯಬೇಕು. ಸೇವಿಸಿದ ಆಹಾರವು ಚೆನ್ನಾಗಿ 
ಪಚನವಾಗುತ್ತದೆ. 


ಧಾನ್ಯಗಳು ಹಳಯ ಕ೦ಪಕ್ಕಿ. ಬಾರ್ಲಿ 


ಕಾಳುಗಳು ಹಸರುಕಾಳು, ಹುರುಳಿ 
ಡೆ ಗ 
ಮಾವಿನಹಣ್ಣು, ದಾಳಿಂಬ, 
ದಾಕ್ಷಿ 


ಮಜ್ಜಿಗೆಯನ್ನು ಸೇವಿಸಬೇಕೆಂದರೆ ಬೆಣ್ಣೆತೆಗೆದ ತಾಜಾ ಮಜ್ಜಿಗೆಗೆ ಶುಂಠಿ ಮತ್ತು ಜೀರಿಗೆಯನ್ನು 
ಸೇರಿಸಿ ಕುಡಿಯಬೇಕು. 


ಹಾಲು ಮತ್ತು ಹಾಲೀನ 
ಉತ್ಪನ್ನಗಳು 


ಲಾವಾ, ಕಾಡು ಪ್ರಾಣಿಗಳ 
ಮಾಂಸಾಹಾರ 


105 


ಜೀನುತುಪ್ಪ, ಶುಂಠಿ, ಕೊಬ್ಬು, ಬೆಡ್ಡಿನಾಂಶ ಅಧಿಕವಿರುವ 
ಜೀರಿಗೆ, ಓಮುಕಾಳು ಆಹಾರ. 


ಮೆಣಸು, ಮೀನು, ಬೆಲ್ಲ, 


ಬೆಳ್ಳುಳ್ಳಿ, ಹಾಲಿನೊಂದಿಗೆ ಹುಳಿರಸ ಸೇವನೆ, 
ಕೆನೆ ಮೊಸರು, 


ಮೊಸರೊಡೆ[ಥೈರೊಡೆ], 


ಬಿಸಿನೀರು 


ಅತೀ ಕೊಬ್ಬಿನಾಂಶದ ಆಹಾರ, 


| ತಣೀರು, 
ಣಿ 


ಗೆಡ್ಡೆಗೆಣಸುಗಳು, 
ದಂಟಿನ ಸೊಪ್ಪುಗಳು 


ಸಿಹಿಮೂತ್ರ ರೋಗ (ಸಕ್ಕರೆ ಕಾಯಿಲೆ) 
© ಸಕ್ಕರೆ ರೋಗಿಗಳು ಒಮ್ಮೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಊಟಮಾಡುವ ಬದಲು ಎರಡು 
ಗಂಟೆಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು. 


* ಈ ರೋಗದಿಂದ ಬಳಲುತ್ತಿರುವವರು ವಿಶೇಷವಾಗಿ ಜವೇಗೋದಿಯನ್ನು 
ಉಪಯೋಗಿಸಬೇಕು. ಅಕ್ಕಿಯ ಬಳಕೆಯನ್ನು ಕಡಿಮೆಮಾಡಿ. ರಾಗಿ, ಗೋದಿ ಮತ್ತು 
ರವೆಗಳಿಂದ ತಯಾರಿಸಿದ ಆಹಾರವನ್ನೇ ಹೆಚ್ಚಾಗಿ ಬಳಸಬೇಕು. 


* ಜವೇ ಗೋದಿ ಅಥವಾ ಬಾರ್ಲಿ ನುಚ್ಚನ್ನು ಬೆಟ್ಟದನೆಲ್ಲಿಕಾಯಿಯ ಕಷಾಯದೊಂದಿಗೆ ಕುದಿಸಿ 
ಸೇವಿಸಬೇಕು. 


* ನೆಲ್ಲಿಕಾಯಿಯ ರಸದೊಂದಿಗೆ ಅರಿಶಿನವನ್ನು ಸೇರಿಸಿ ಕುಡಿಯಬೇಕು. 


* ಪಥ್ಯವಾದ ಸೊಪ್ಪುಗಳನ್ನು ಸೇರಿಸಿ ತಯಾರಿಸಿದ ರೊಟ್ಟ, ಪರೋಟ, ತಾಲಿಪಟ್ಟು ದೋಸೆ 
ಇವುಗಳನ್ನು ಸೇವಿಸಬಹುದು. 


* ಹಣ್ಣುಗಳಲ್ಲಿ ಸೇಬು, ದ್ರಾಕ್ಷಿ, ದಾಳಿಂಬೆ, ಪಪಾಯಿಗಳನು 
ಯೊ ೦2, ಖಿ 


ಇ ಇಲಿ 
~ 
ಇ ಇರು ಜ್‌ ಬ 


106 


mer: ರ ಪಥ್ಯ (ಸೇವಿಸಬೇಕಾದುದು) ಅಪಥ್ಯ (ಸೇವಿಸಬಾರದ್ದು) 


ಧಾನ್ನಗಳು 


ರ 
ಣ 


ತರಕಾರಿಗಳು 


ಅತರೆ 


ಹಳಯ ಕ೦ಪಕ್ಕಿ. ಬಾರ್ಲಿ 


ಜೋಳ್ಕ್ಯ ಗಿ. ರಾಗಿ, 
ನವಣಿ, ಅರವತ್ತು ದಿನದಲ್ಲಿ 
ಬೆಳೆದ ಅಕ್ಕಿ, 


ಬಾರ್ಲಿ, ಸ್‌ ಬತ್ತದ 
ಅರಳು 


ಜ 


ಹಸರುಕಾಳು, 
ಕಾಳು, ಕಡಲೆಬೇಳೆ. 


ಪಡವಲಕಾಯಿ, ಸಾತಕಾಯಿ, 
ಹಾಗಲಕಾಯಿ, 
ಗೋರಿಕಾಯಿ, ಚಳ್ಳೆಹಣ್ಣು, 
ಬೆ೦ಡೆಕಾಯಿ, ಹೀರೆಕಾಯಿ, 
ನುಗ್ಗೆಕಾಯಿ, 


ಒಂದೆಲಗ, ಮೆಂತ್ಯ, ಪಾಲಕ್‌, 
ಪುದೀನಾ, ಕರಿಬೇವು 


ಲಾವಾ, ನವಿಲು, ಜಿಂಕೆ 


ಲುಳ್ಳಿ, ಣಉಸು, ಒಣ 
ಶುಂಠಿ, ಹಸಿಶುಂಠಿ ರಸ, 


ಅವರಕಾಳು 


ID ಕ 
ಸು ಅಕ್ಕಿ 


ಮಾವಿನಹಣು, ಹಲಸಿನಹಣ್ಣು 


ಮಾಂಸ ಸೇವನ 


ಸಿಹಿ ತಿಂಡಿ ತಿನಿಸುಗಳು 


ಪಿಷ್ಟ ಆಹಾರ, ಅತೀ ಸೇವನೆ 


ಅತೀ ಕೊಬ್ಬಿನ ಆಹಾರ, ಎಳ್ಳಣ್ಣೆ 


೪ ೧ 
ಬೆಲ್ಲ ಸಿಹಿ ಹುಳಿ ಉಪ್ಪು 


ಪದಾರ್ಥಗಳ ಸೇವನೆ 


107 


ನೆಗಡಿ : 


ಮೋಡ ಕವಿದ ವಾತಾವರಣವಿದ್ದಾಗ ತ0ಪು ಗಾಳಿಯಿದ್ದಾಗ, ತಣ್ಣೀರು, ತಂಪಾದ ಪಾನೀಯಗಳು 
ಐಸ್ಕೀ೦ ಮತ್ತು ಫ್ರಿಜ್‌ನಲ್ಲಿರುವಂತಹ ಆಹಾರ, ಹೊಸ ಅಕ್ಕಿಯ ಅನ್ನದ ಸೇವನೆಯಿ0ದ ನೆಗಡಿಯು 
Ko) ಇವಿ 0 
ಉಂಟಾಗುತ್ತದೆ ಅಥವಾ ಹೆಚ್ಚಾಗುತ್ತದೆ. 


tl 


ಥ್ಯ: 


ಶುಂಠಿ, ಧನಿಯಾ, ತುಳಸೀ, ಜೇನುತುಪ್ರ ಲವ0ಗ, ದೊಡ್ಡಪತ್ರೆ ಇವುಗಳನ್ನು ಬಿಸಿ ಆಹಾರದೊಂದಿಗೆ 
ಸೇವಿಸಬಹುದು. ಶುಂಠಿ, ಮೆಣಸು, ಧನಿಯಾ, ತುಳಸಿಯ ಕಷಾಯವನ್ನು ಕುಡಿಯಬಹುದು. ಬಿಸಿನೀರು, 
ಬಿಸಿಯಾದ ಮತ್ತು ಸುಲಭವಾಗಿ ಜೀರ್ಣಿಸುವ0ತಹ ಆಹಾರವು ನೆಗಡಿಯಲ್ಲಿ ಸದಾ ಪಥ್ಯವಾಗಿರುತ್ತದೆ. 


ಪ್ರತಿದಿನ ನೀರಾದ ಹಾಲಿಗೆ ಚಿಟಿಕೆ ಅರಿಶಿನ, ಕರಿಮೆಣಸಿನ ಪುಡಿ, ಚಿಟಿಕೆ ಉಪ್ಪು ಮತ್ತು 
ಸೇರಿಸಿ ಕುಡಿಯುವುದು ಹಿತಕರ. 


ಹಹಹ... ರ ನ ಇ 


£4 & ರ್ಟ | | 
4 ನ 


ಹ ಲ iW 
ಲಾ ಣಿ 
ಬದನಕಾಯಿ 


ಜ್‌ 


೪ ಈ 
ಮಾಂಸಾಹಾರ ಜಾ೦ಗಲ ಪ್ರದೇಶದ 
ಮಾಂಸ 


ಇತರೆ ಶು೦ಠಿ. ಕರಿಮಣಸು, ಛಳಿ 


ಲಘು ಆಹಾರ, ಬಿಸಿನೀರು, 


ಕಲ್ಲು ಸಕ್ಕರೆ ಖ್ರಜಲ್ಲಿಟ್ಟುರುವ ಆಹಾರ, 


ಪಚನಕ್ಕೆ ಜಡವಾದ ಆಹಾರ 


108 


ಕರಿಮೆಣಸಿನ ಕಾಳಿನ ಪುಡಿಯನ್ನು ತುಪ್ಪ ಜೇನುತುಪ್ಪದೊಂದಿಗೆ ಕಲ್ಲುಸಕ್ಕರೆ ಬೆರೆಸಿ ಅಲ್ಪ ಪ್ರಮಾಣದಲ್ಲಿ 
ಸೇವಿಸುವುದರಿ೦ದ ರೋಗಿಗೆ ಹಿತವೆನಿಸುತ್ತದೆ. 
ತುಳಸಿ ಎಲೆಗಳನ್ನು ಜೀರಿಗೆ ಮತ್ತು ಧನಿಯಾ ಪುಡಿಯೊಂದಿಗೆ ಕಷಾಯಮಾಡಿ ಸೇವಿಸಬೇಕು. 


ಅಳಲೆಕಾಯಿಯ ಸಿಪ್ಪೆಯನ್ನು ಅಗಿದು ತಿನ್ನಬೇಕು. 


ಎಳ್ಳೆದೆಲೆಯೊಂದಿಗೆ ಒಂದು ಕಾಳು ಉಪ್ಪು ಮತ್ತು ಒ೦ದು ಲವಂಗವನ್ನು ಸೇರಿಸಿ ಜಗಿಯಬೇಕು. 


ಅಪಥ್ಯ 


(ಸೇವಿಸಬಾದದ್ದು) 


ಹಣುಗಳು 
Fa) 


ತರಕಾರಿಗಳು 


ಸೊಪ್ಪು, ಬಸಳೆ, 


ಬದನೆಕಾಯಿ, ಮೂಲಂಗಿ, 


ಬಸಳಸೊಪ್ಪು 
ಸಿಹಿಹಾಲೆ, ತೊ೦ಡೆಕಾಯಿ, 
ನೆಗುಳ. ಆಡುಸೋಗೆ 
೧೪) 
ಹಾಲು ಮತ್ತು ಹಾಲಿನ | ಆಡಿನ ಹಾಲು ಹಪೂಸಿಮಿ 
ಮಾಂಸಾಹಾರ ಜಾಂಗಲ ಪ್ರದೇಶದ ಪ್ರಾಣಿಗಳ | ಮೀನು 
ಮಾಂಸ. 
ಇತರೆ ಶುಂಠಿ, ಕರಿಮೆಣಸು, ಬೆಳ್ಳುಳ್ಳಿ ವರುದ್ದ ಆಹಾರ ಸೇವನೆ, 
ಲಘು ಆಹಾರ, ಬಿಸಿನೀರು ತಂಪುಪಾನೀಯ, | 
ಆಡುಮುಟ್ಟದ ಸೊಪ್ಪು(ವಾಸಾ). ಫ್ರಿಜಲ್ಲಿಟ್ಟುರುವ ಆಹಾರ 
ಗಣಿಕೆಸೊಪ್ಪು, ಕಲ್ಲು ಸಕ್ಕರೆ ಪಚನಕ್ಕೆ ಜಡವಾದ ಆಹಾರ 


109 


ದಮ್ಮು: (ಶ್ವಾಸ ರೋಗ/ ಅಸ್ತಮಾ) 
* ಹಸುವಿನ ಹಾಲುಹಾಕಿ ತಯಾರಿಸಿದ ಶುಂಠಿ, ಧನಿಯಾ [ಹವಿಜ] ಮತ್ತು ಹಿಪ್ಪಲಿಯ ಕಷಾಯವನ್ನು 
ಸ್ವಲ್ಪ ಬಿಸಿ ಇರುವಾಗಲೆ ಕುಡಿಯಬೇಕು. 


* ಹೆಸರುಕಾಳಿನ ಕಟ್ಟಿಗೆ ಸೈಂಧವ ಲವಣ, ನುಗ್ಗೆಬೀಜ, ಕರಿಮೆಣಸಿನಕಾಳಿನ ಪುಡಿ ಬೆರೆಸಿ 
ಸೇವಿಸುವುದರಿ೦ದ ದಮ್ಮು ರೋಗ ದೂರವಾಗುತ್ತದೆ. 


* ಆಡುಸೋಗೆ ಸೊಪ್ಪನ್ನು ಜೇನುತುಪ್ಪದೊಂದಿಗೆ ಸೇವಿಸಬೇಕು. 


* ಗೋದಿ ಹಿಟ್ಟಿಗೆ ಸ್ಪಲ್ಪ ಬಿದಿರುಪ್ಪು, ಶು೦ಠಿಪುಡಿ, ಹಿಪ್ಪಲಿಪುಡಿಯನ್ನು ಸೇರಿಸಿ ತಯಾರಿಸಿದ ರೊಟ್ಟಿಯ 
ಸೇವನೆಯು ಹಿತಕರ. 


* ಹಳೇ ಅಕ್ಕಿಗೆ ಹಿಂಗು, ಸೈಂಧವ ಉಪ್ಪು, ಜೀರಿಗೆಯನ್ನು ಸೇರಿಸಿ ತಯಾರಿಸಿದ ಗ೦ಜಿಯನ್ನು 
ಸೇವಿಸಬೇಕು. 


ಅಪಥ್ಯ 


(ಸೇವಿಸಬಾರದ್ದು) 


[ ಮಾತುಲುಂಗ], ದ್ರಾಕ್ಷಿ. 


ಹಸುರು ಸೊಪ್ಪು, ಕಾಯಿಪಲ್ಯ 


ತರಕಾರಿಗಳು 


್ರೀತಸೂಪ್ಪು, ಚೂಗ ಗಿಡದ 
ಸೊಪ್ಪು, ಮುಳ್ಳುಕೀರೆ ಸೋಪು, 
ಸಿಹಿಹಾಲೆ, ಮೂಲಂಗಿ, 
ತೊಂಡೆಕಾಯಿ, ಪಡವಲಕಾಯಿ, 


ನೆಗ್ಗುಳ್ಳ, ಆಡುಸೋಗೆ 


ಮೂಲ, ಕೋಗಿಲೆ, ಕೋಳಿ, ಹಂದಿ, 
ನವಿಲು ಇತ್ಯಾದಿ ಮಾಂಸ ಸೇವನೆ. 


ಸಣ - ಎಲಕ್ಕೆ, 
ಣಿ ಈ 


ಶುಂಠಿಕಷಾಯ, ಧನಿಯಾ ಕಷಾಯ 


ಹೆಸರು ಕಾಳಿನ ಕಟ್ಟು ಫ್ರಿಜಲ್ಲಿಇಟ್ಟ ಪದಾರ್ಥಗಳು 
ಅತೀ ಕೊಬ್ಬಿನ ಆಹಾರ 
ಕ್ರೀಂ ಬಿಸ್ಕತ್‌ 


ಚಾಕೊಲೇಟ್‌ 


111 


ಉಪವಾಸ ಒಳ್ಳೆಯದು. ಜೀರ್ಣಕ್ಕೆ ಜಡವಾಗಿರದ, ಸುಲಭವಾಗಿ ಪಚನವಾಗುವ ಆಹಾರ ಸೇವನೆಯು 
ಪಥ್ಯವಾಗಿರುತ್ತದೆ. 


ಆಹಾರ ಕಲ್ಪನಾದಲ್ಲಿ ಹೇಳಿದ ತೆಳುಗಂಜಿ, ಗಟ್ಟಿಗಂಜಿ, ಬೇಳೆಕಟ್ಟು, ಅನ್ನ ಮುಂತಾದವುಗಳನ್ನು 
ಸೇವಿಸಬೇಕು. 


ಹಳೇ ಅಕ್ಕಿಯ ನುಚ್ಚನ್ನು ಹದಿನಾಲ್ಕು ಪಟ್ಟು ನೀರಿನಲ್ಲಿ ಬೇಯಿಸಿದ ಗ೦ಜಿಯನ್ನು ಸೇವಿಸಬೇಕು. 


ಬತ್ತವನ್ನು ಹುರಿದು ಅರಳಿಸಿ (ಅರಳು), ಅನ೦ತರ ಮಾಡಿದ ಪುಡಿಗೆ ಹದಿನಾಲ್ಕು ಪಟ್ಟು ನೀರು 
ಸೇರಿಸಿ ಬೇಯಿಸಿ ಮಾಡಿದ ಲಾಜಾ ಮಂಡವು ಪಥ್ಯವಾಗಿರುತ್ತದೆ. ಇದಕ್ಕೆ ಶುಂಠಿ, ಹಿಪ್ಪಲಿಯ 
ಪುಡಿಯನ್ನು ಅಲ್ಪ ಪ್ರಮಾಣದಲ್ಲಿ ಸೇರಿಸಿ ಸೇವಿಸಬೇಕು. 


ಶುಂಠಿ ಹಾಗೂ ಬೆಟ್ಟದ ನೆಲ್ಲಿಕಾಯಿಯ ರಸದೊಂದಿಗೆ ಮಾಡಿದ ಪೇಯವನ್ನು ತುಪ್ಪ ಹಾಗೂ 
ಸಕ್ಕರೆ ಬೆರೆಸಿ ಕುಡಿಯಬೇಕು. 


ಬೇಳಕಟ್ಟು ತಯಾರಿಕೆಗೆ ಹೆಸರು, ಕಡಲೆ, ಹುರಳಿ, ಅಥವಾ ಯಾವುದಾದರು ಒ೦ದನ್ನು ಬಳಸಬಹದು. 


ಧಾನ್ಯಗಳು 
ಣಿ 


ಪಥ್ಯ (ಸೇವಿಸಬೇಕಾದುದು) 


ಹಳಯ ಅಕ್ಕಿ, ಕಂಪಕ್ಕಿ, 
ಗೋದಿ, ರವೆ ಇವುಗಳ 
ಗಂಜಿ ಬತ್ತದ ಅರಳು 


ಹಸರುಬೀಳ, 
ಚೆನ್ನಂಗಿಬೇಳೆ, 
ಹುರುಳಿಕಾಳು. 


ದಾಳಿಂಬೆ, ನೆಲ್ಲಿಕಾಯಿ, 
ನಿಂಬೆಹಣ್ಣು 


9 


ತರಕಾರಿಗಳು ಸೂಪು, 


ಹಾಗಲಕಾಯಿ, ಮೂಲಂಗಿ, 
ಪಡವಲ ಕಾಯಿ, 
ಬದನೆಕಾಯಿ, ನುಗ್ಗೆಕಾಯಿ, 
ಮುಳ್ಳು ಕೀರೆಸೊಪ್ಪು, 
ಪುಂಡಿಸೂಪು, ರಾಜಕೀರೆ 


ಅಣ 


ಸುವಿ 
Ww 


ಸಿಹಿಹಾಲೆ. 


ಮಾಂಸಾಹಾರ 


ಲಾವಾ ಪಕ್ಷಿಯ ಮಾಂಸ ಮಾಂಸ, ಮೀನು 


ಇತರ ಲಘು ಆಹಾರ, 
ಆಹಾರ, ಕೊಬ್ಬಿನಾಂಶ 
ಹೆಚ್ಚಾಗಿರುವ ಆಹಾರ, 
ಅಜೀರ್ಣಉಂಟು 


ಮಾಡುವ ಆಹಾರ, 


ಸುಪಾಚ್ಯ ಆಹಾರ] 


ಹಳೇ ಅಕ್ಕಿಯಗಂಜಿ. 


ದಪ್ಪಗ೦ಜಿ, ರವೆಗಂಜಿ 


ಹಳೇ ಅಕ್ಕಿ, ಕೆಂಪಕ್ಕಿ, ಪಚನಕ್ಕೆಜಡವಾದ ಆಹಾರ 
ಲಾಜಾಪೇಯ, 
ಲಾಜಾಮಂಡ, 


ಹೆಸರಿನ ಕಟ್ಟು 


ಯೂಷ, ಬಿಸಿನೀರು. 


113 


ಬೊಜು (ಸೂಲಕಾಯ) 
ಜ ಇ 


* ನೀರಿಗೆ ಜೇನುತುಪ್ಪ ಸೇರಿಸಿ ಬೆಳಗ್ಗೆಯೇ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. 


* ನಾರಿನಾಂಶ ಇರುವ ಸೊಪ್ಪುಗಳನ್ನು ಯಥೇಚ್ಛವಾಗಿ ಪಲ್ಯ, ಸಾಂಬಾರ್‌, ಚಟ್ನಿಗಳ ರೂಪದಲ್ಲಿ 
ಬಳಸಬೇಕು. 


* ಆಕಳ ಹಾಲು, ತಾಜಾ ಬೆಣ್ಣೆ ರಹಿತ ಮಜ್ಜಿಗೆ ಸೇವಿಸಬಹುದು. 


* ಮಾಂಸಾಹಾರ. ಎಣ್ಣೆಯಲ್ಲಿ ಕರಿದ ಆಹಾರ ಮತ್ತು ಸಿಹಿ ತಿಂಡಿಗಳನ್ನು ತ್ಯಜಿಸಿ, ದಾಗಿ ಮತ್ತು 
ಗೋದಿಗಳಿಂದ ತಯಾರಿಸಿದ ಆಹಾರವನ್ನೇ ಸೇವಿಸಬೇಕು. 


* ಸೇವಿಸುವ ಆಹಾರದ ಪ್ರಮಾಣವನ್ನು ಕಡಿಮೆಮಾಡಿಕೊಳ್ಳಬೇಕು. 
* ಶಸಿತರಕಾರಿಗಳನ್ನು, ಹಣ್ಣುಗಳ ರಸವನ್ನು, ಸೊಪ್ಪುಗಳ ರಸವನ್ನು ಅಧಿಕವಾಗಿ ಬಳಸಬೇಕು. 


ಧಾನ್ಯಗಳು 
ಹಣುಗಳು 
ಣಿ 


ಬಾಳ ಹಣ್ಣು. ಸೀತಾಫಲ, ರಾಮ ಫಲ. 


ಸಪೋಟಾ 


ಶ್ರೀಲ ಬಿಸ್ಕಿಟ್‌, ಚಾಕೊಲೇಟ್‌ 
ಐಸ್ವಿ೦, ದಹಿ ವಡಾ[ಮೊಸರೊಡೆ], 
ಬೆಣೆ ದೋಸೆ, 

ಣೂ 
ತ೦ಪು ಪಾನೀಯಗಳು 


ಶು೦ಠಿ, ಮೆಣಸು, ಹಿಪ್ಪಲಿ 


114 


ಅಧಿಕ ರಕ್ತದಒತ್ತಡ 


ಜಿಡ್ಡಿನಾಂಶ ಕಡಿಮೆ ಇರುವಂತಹ ಹಸುವಿನ ಹಾಲು, ಮಜ್ಜಿಗೆ ಸೇವಿಸಬಹುದು. ಸೊಪ್ಪುಗಳನ್ನು 
ಯಥೇಚ್ಛವಾಗಿ ಬಳಸಬಹುದು. 


ಚಪಾತಿ, ಪರೋಟ, ತಾಲಿಪಟ್ಟು, ದೋಸೆಗಳನ್ನು ಮಾಡುವಾಗ ಎಣ್ಣೆ ಹಾಗೂ ಉಪ್ಪನ್ನು ಬಳಸದೆ 
ಇರುವುದು ಒಳ್ಳೆಯದು. 


ಹಸಿ ಈರುಳ್ಳಿ, ಎಳ್ಳೆಣ್ಣೆ, ತರಕಾರಿಗಳನ್ನು ಸೇವಿಸಬೇಕು. 


ಅಪಥ್ಯ 


(ಸೇವಿಸಬಾರದ್ದು) 


ಹೆಸರುಕಾಳು, ಹುರುಳಿಕಾಳು 


ಮಾವಿನಹಣ್ಣು, ದಾಳಿಂಬೆ, ದ್ರಾಕ್ಷಿ 
ಯಥೇಚ್ಛವಾಗಿ ತರಕಾರಿ, 


ಸೊಪುಗಳ ಬಳಕೆ 


ಭಿ 


ಕೆನೆಹಾಲು, ಕೆನೆಮೊಸರು, 
ಖೋವಾ 
ಮಾಂಸಾಹಾರ, 
ಮೊಟ್ಟೆಯಹಳದಿ ಭಾಗ 


ಳುಲಿ, ಣಸು,. ಒಣಶುಂಠಿ, | ಕ ಬ್ಬು. ಜಿಡ್ಡಿನಾ೦ಶ 
ಹಸಿಶುಂಠಿ ರಸ, ಜೇನುತುಪ್ಪ, | ಅಧಿಕವಿರುವ ಆಹಾರ 
ಹುಣಿಸೆಹಣ್ಣಿನ ಪಾನಕ. ಹಳೇಬೆಲ್ಲ. ಅಧಿಕ ಉಪ್ಪು ಸೇವನೆ 


ಸೈಂಧವ ಉಪ್ಪು 


115 


ಮೂತ್ರದಲ್ಲಿ ಕಲ್ಲು 

* ಹುರುಳಿಕಾಳಿಗೆ ಹದಿನೆಂಟು ಪಟ್ಟು ನೀತು ಸೇರಿಸಿ, ಅರ್ಧ ಜಲೀಯಾಂಶ, ಅರ್ಧ ಘನ. ಭಾಗ 
ಇರುವಂತೆ ಬೇಯಿಸಿ ಸೇವಿಸಬೇಕು. 

* ಬಾಳೆ ದಿಂಡಿನ ರಸ, ಗರಿಕೆ ಹುಲ್ಲಿನ ರಸ, ಅಕ್ಕಿ ತೊಳೆದ ನೀರನ್ನು ಸೇವಿಸುವುದು ಉತ್ತಮ. 

* ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು. 

* ನೆಗ್ಗಲಮುಳ್ಳಿನ ಸೊಪ್ಪನ್ನು ಆಹಾರದ ರೂಪದಲ್ಲಿ ಬಳಸಬಹುದು. 


ಈ ಮಾದಲಹಣ್ಣು. ದಾಳಿಂಬೆ ಹಣ್ಣುಗಳ ಶಿರಬತ್ತನ್ನು ಸೇವಿಸಬಹುದು. 


ಟ್‌ | [ಜಾಂಗಲ] 
ವಾಸಿಸುವ ಪಕ್ಷಿಗಳ ಮೊಟ್ಟೆ 


ಹಸಿಶುಂಠಿ, ಬಾಳದಿಂಡಿನ 
ಎಳನೀರು 


ಕೀಲುಗಳ ನೋವು : 


ಅಂದರೆ ಮಂಡಿ, ಹಿಮ್ಮಡಿ, ಕುತ್ತಿಗೆ, ಸೊ0ಟ, ಭುಜ, ಮೊಣಕೈ, ಮಣಿಕಟ್ಟು ಹಾಗೂ ಕೈ, ಕಾಲು, 
ಬೆರಳುಗಳ ಕೀಲುಗಳಲ್ಲಿ ಕಾಣಿಸಿಕೊಳ್ಳುವ ನೋವು ಆಗಿರುತ್ತದೆ. 


ಪಥ್ಯ: 


ತುಪ್ಪ, ಎಣ್ಣೆ (ಎರಡೂ ಅಲ್ಪ ಪ್ರಮಾಣದಲ್ಲಿ), ಹಾಲು, ಮಧುಂ[ಸಿಹಿ] ರಸದ ಆಹಾರತಿಂಡಿಗಳು, 
ಜವೇ ಗೋದಿ, ಕೆಂಪಕ್ಕಿ, ರಾಗಿ, ಗೋದಿ, ಹುರಿಗಡಲೆ, ಹೆಸರುಕಾಳು/ಬೇಳೆ, ಮಡಕಿಕಾಳು, ಆಡಿನ 
ಹಾಲು, ಎಮ್ಮೆಹಾಲು, ಹಸುವಿನಹಾಲು, ನೇರಳೇ, ಖರ್ಜೂರ, ಪಡವಲಕಾಯಿ, ದ್ರಾಕ್ಷಿ, ಕಲ್ಲುಸಕ್ಕರೆ 
ಬೆಣ್ಣೆ, ಲಾವಾ, ತಿತ್ತಿರ, ಪಾರಿವಾಳ ಎಂಬ ಪಕ್ಷಿಗಳ ಮಾಂಸರಸ, ಮಾಂಸಾಹಾರ, ಬಸಳೆ 
ಗಣಿಕೆಸೊಪ್ಪು, ಮೆಂತ್ಯಸೊಪ್ಪು. 


೨ 


ಭೆ 3 
ಈ 


ಉದ್ದು, ಹುರಳಿ, ಮಸೂರ್‌ಬೇಳೆ, ಬದನೆಕಾಯಿ, ಆಲೂಗೆಡ್ಡೆ, ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ 
ಮಾಂಸ, ಮೊಸರು. 


ಅಪಥ್ಯ 


(ಸೇವಿಸಬಾದದ್ದು) 


ಮುಸೂರವಖೀಲ್ಕ ಬಟಾ. 
ವವ, ಹ್‌ ಉದ್ದು. 
ಅವರೆಕಾಳು. ಕಡಲೆಕಾಳು 


ಮ ಡಡ ಸ್ಪ 


ಗಲ, 3 ಹಾಗಲ ಕಾಯಿ, ಖ€ 
ತದಕಾದಿಗಘು, ಬೀನ್ಸ್‌. 
ಬದನೆ ಕಾಯಿ, ಆಲೂ 


ಹಾಲಿನ ಉತ್ಪನ್ನಗಳು 


ಕಾಮಾಲೆ (ಜಾಂಡಿಸ್‌ / ಹಳದಿ ರೋಗ/ ಅರಿಶಿನಮಂಡಿಗೆ): 


ಎಣ್ಣೆಯಲ್ಲಿ ಕರಿದ ತಿಂಡಿಗಳು, ಮಸಾಲೆ ಹೆಚ್ಚಿರುವ ಆಹಾರ, ಜಿಡ್ಡಿನಾಂಶವಿರುವ ಸಿಹಿ 
ತಿಂಡಿಗಳನ್ನು ಸೇವಿಸಲೇಬಾರದು. 


ಗಂಜಿ, ಬೇಳಕಟ್ಟು, ಬೆಲ್ಲ ಹಾಕಿ ತಯಾರಿಸಿದ ದ್ರಾಕ್ಷಿಪಾನಕ, ಬೆಟ್ಟದ ನೆಲ್ಲಿಕಾಯಿ ಪಾನಕ, 
ಕಬ್ಬಿನಹಾಲು, ಬೆಲ್ಲ ಹಾಕಿದ ಮಜ್ಜಿಗೆಯನ್ನು ಹೆಚ್ಚಾಗಿ ಸೇವಿಸಬೇಕು. 


ಪಚನಕ್ಕೆ ಸುಲಭವಾಗುವ ಆಹಾರವನ್ನು ಮಾತ್ರ ಸೇವಿಸಬೇಕು. 


ನೀರನ್ನು ಹೆಚ್ಚಾಗಿ ಸೇವಿಸಬೇಕು. ಬಾರ್ಲಿ ಗ೦ಜಿ ಮತ್ತು ಎಳನೀರನ್ನು ಪದೇ ಪದೇ 
ಸೇವಿಸಬೇಕು. 


2 ಪಥ್ಯ (ಸೇವಿಸಬೇಕಾದುದು) ಅಪಥ್ಯ (ಸೇವಿಸಬಾರದ್ದು) 
ಧಾನ್ಯಗಳು ಬಾರ್ಲಿ, ಗೋದಿ, ಪಕ್ಕಿ ಇ 


ಕಾಳುಗಳು ಸರುಕಾಳು, 
ಚೆನ್ನಂಗಿಬೇಳೆ 
ಹಣ್ಣುಗಳು ಮಾತುಲುಂಗ, ನಿಲ್ಲಕಾಯಿ, ದ್ರಾಕ್ಷಿ |- 


ಹಾಲು ಹಾಗು | ಆಕಳ ಹಾಲು ಅತಿಯಾದ ಜಿಡ್ಡಿನಾಂಶವಿರುವ ಆಹಾರ 
ಹಾಲಿನ ಉತ್ಪನ್ನಗಳು 


ಮಾಂಸಾಹಾರ ಜಾಂಗಲ ಮಾಂಸ, ನವಿಲು, ತಿತ್ತಿರ ಅತಿಯಾದ ಜಿಡ್ಡಿನಾಂಶವಿರುವ ಆಹಾರ 


ಇತನ 


ಆಹಾರ 


ಜಿಡ್ಡಿನಾಂಶವಿರುವ ಆಹಾರ, ಬೇಕರಿ ತಿಂಡಿಗಳು, 
ಪಚನಕ್ಕೆ ಜಡವಾದ ಆಹಾರ,ಕಲುಷಿತ ನೀರು, 


118 


ಚರ್ಮರೋಗ: 
* ಹುಳಿರಸ ಪ್ರಧಾನವಾಗಿರುವಂತಹ ಆಹಾರಗಳನ್ನು ಸೇವಿಸಬಾರದು. 


೫ ವಿರುದ್ದ ಆಹಾರ ಅಧ್ಯಾಯದಲ್ಲಿ ತಿಳಿಸಿರುವಂತಹ ಆಹಾರಗಳನ್ನು ಸೇವಿಸಬಾರದು. ವಿಶೇಷವಾಗಿ 
ಹಾಲನ್ನು ಹುಳಿಹಣ್ಣಿನ ರಸದೊಂದಿಗೆ ಅಥವಾ ಮೊಸರಿನೊಂದಿಗೆ ಸೇವಿಸಬಾರದು. 


ಈ ಎಣ್ಣೆ ಹೆಚ್ಚಾಗಿರುವಂತಹ ಖಾರಾ ಅಥವಾ ಸಿಹಿ ಪದಾರ್ಥಗಳನ್ನು, ಮಾಂಸಾಹಾರವನ್ನು ತ್ಯಜಿಸಬೇಕು. 


* ಕೆಲವರಿಗೆ ಅಲರ್ಜಿ ಆಗುವಂತಹ ಆಹಾರಗಳಾದ ಬದನೇಕಾಯಿ, ಗೋರಿಕಾಯಿ, ಕಡ್ಲೆಕಾಯಿಬೀಜ, 
ಪಾಂಎಣ್ಣೆ, ಮೀನು, ಮೊಟ್ಟೆ. ಹಾಲು, ಗೋದಿ, ಸೋಯಾಬೀನು, ಹಲಸಿನ ಹಣ್ಣು ಇವುಗಳನ್ನು 
ಸೇವಿಸಬಾರದು. 


ಅಪಥ್ಯ 


ಸೇವಿಸಬಾರದ್ದು) 


[ಅಳಲೆಕಾಯಿತಾರೇಕಾಯಿ, 
ನೆಲ್ಲಿಕಾಯಿ] 


ತರಕಾರಿಗಳು 1! ಪಡವಲ, ಬೇವು, ಒಂದೆಲಗ 


ಹಾಲು ಹಾಗು | ಹಳೇ ತುಪ್ಪ 

ಹಾಲಿನ ಉತ್ಪನ್ನಗಳು 

ಮಾಂಸಾಹಾರ ಜಾಂಗಲ ಮಾಂಸ ಖು; ತ್ರೆ 
ಪ್ರಾಣಿಗಳ ಮಾಂಸಿ ರಸ 


ಅತರ ೇನುತುಪ್ಪ, ಹಿ೦ಗು, ಶುಂಠಿ, ಕಬ್ಬು, ಹುಳಿ ಪದಾರ್ಥಗಳು, 
ಎಂತ P) 9 ಜೆ ವಿ 
ಬೆಳ್ಳುಳ್ಳಿ, ಎಳ್ಳು, ಸಾಸಿವೆ, ಕಗ್ಗಲಿ | ಎಳ್ಳು, ಬಲ್ಲ. ಮದ್ಯ 
ಮರದ ಚಕ್ಕೆ ಬೇವಿನ ಎಣ್ಣೆ 


110 


22. ವಿವಿಧ ಹೇಯ ತಿಂಡಿ ತಿನಿಸುಗಳು 


ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಬಳಸಿ ತಯಾರಿಸುವಂತಹ ಪಾನೀಯಗಳು, ತಿಂಡಿ 
ತಿನಿಸುಗಳ ತಯಾರಿಕಾ ವಿಧಾನವನ್ನು “ಆಹಾರ ಕಲ್ಪನ” ಎನ್ನುತ್ತಾರೆ. ಇವುಗಳ ಗುಣಗಳನ್ನು ಹಾಗೂ 
ಉಪಯೋಗಗಳನ್ನು ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. 


ಯತುಗಳ ಅನುಸಾರವಾಗಿ ಇಲ್ಲವೆ, ಕೆಲವು ರೋಗಗಳ ವಿವಿಧ ಅವಸ್ಥೆಗಳಲ್ಲಿ ಶರೀರ ಪೋಷಣೆಗೋಸ್ಕರ 
ದ್ರವ ಆಹಾರಗಳ ಬಳಕೆಯು ಅತ್ಯುತ್ತಮವಾಗಿರುತ್ತದೆ. ದ್ರವ ಆಹಾರಗಳು ವಿವಿಧ ರೀತಿಯ ಗಂಜಿಗಳು, 
ಧ್ಯಾನದ ಕಟ್ಟುಗಳು, ಅಂಬಲಿಗಳು, ಪಾನಕ, ಪಾಯಸ, ಮಜ್ಜಿಗೆಹುಳಿಗಳು, ಸಾರು, ಗೊಜ್ಜುಗಳು, ಸಿಹಿ 
ತಿಂಡಿಗಳು ಇತ್ಯಾದಿಗಳಾಗಿರುತ್ತವೆ. 


ಪೇಯಾ (ತಿಳಿಗಂಜಿ) 
ಬೇಕಾಗುವ ಪದಾರ್ಥಗಳು : 

* ಅಕ್ಕಿಯ ನುಚ್ಚು -] ಭಾಗ 
* ನೀರು - 14 ಭಾಗ 
ತಯಾರಿಸುವ ವಿಧಾನ : 


ಅಕ್ಕಿಯ ನುಚ್ಚನ್ನು 14 ಭಾಗ ನೀರಿನೊಂದಿಗೆ ಸೇರಿಸಿ ನುಚ್ಚು ಸಂಪೂರ್ಣವಾಗಿ ಮೃದು ಆಗುವವರೆಗೆ 
ಬೇಯಿಸಬೇಕು. ಈ ರೀತಿ ಬೇಯಿಸಿದ ಗ೦ಜಿಯಲ್ಲಿ ಅನ್ನದ ಅಗಳು ಇರುತ್ತದೆ. ಇದಕ್ಕೆ ಪೇಯಾ 
ಎನ್ನುತ್ತಾರೆ. ಇದು ಪಚನಕ್ಕೆ ಲಘು ಆಗಿದ್ದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂತ್ರಾಶಯವನ್ನು 
ಶುದ್ಧಿಗೊಳಿಸುತ್ತದೆ. ಬಾಯಾರಿಕೆ, ಹಸಿವು, ಸುಸ್ತು ನಿಶ್ಯಕ್ತಿ ಇದ್ದವರು ಇದನ್ನು ಸೇವಿಸಬೇಕು. ಹೊಟ್ಟೆಯಲ್ಲಿಯ 
ವಾಯುವನ್ನು ಹೋಗಲಾಡಿಸುತ್ತದೆ. ಹೊಟ್ಟೆಯ ಸಂಬಂಧದ ರೋಗಗಳು, ಜ್ವರ, ಅತಿಸಾರದಲ್ಲಿ ಇದು 
ಉತ್ತಮ ಆಹಾರವಾಗಿರುತ್ತದೆ. 


120 


ಎಲೇಪಿ (ಅಕ್ಕಿಯ ಗಂಜಿ) 

* ಅಕ್ಕಿಯ ನುಚ್ಚು - | ಭಾಗ 
ಜ 

* ನೀರು - 4 ಭಾಗ 

ತಯಾರಿಸುವ ವಿಧಾನ : 


ಅಕ್ಕಿಯ ನುಚ್ಚನ್ನು ನಾಲ್ಕು ಪಟ್ಟು ನೀರಿನೊಂದಿಗೆ ಮೃದುವಾಗುವವರೆಗೂ ಚೆನ್ನಾಗಿ ಬೇಯಿಸಿಮಾಡುವ 
ಗಂಜಿಯೇ ವಿಲೇಪಿ. ಇದು ಪಚನಕ್ಕೆ ಲಘುವಾಗಿದ್ದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಶರೀರಕ್ಕೆ 
ಬಲವನ್ನು ಕೊಡುತ್ತದೆ. ಇದು ಎಲ್ಲಾ ರೀತಿಯ ವ್ರಣ (ಗಾಯಗಳಲ್ಲಿ) ಹಾಗೂ ಕಣ್ಣಿನ ರೋಗಗಳಲ್ಲಿ 
ಪಥ್ಯ ಆಹಾರವಾಗಿ ಉಪಯೋಗಿಸಲಾಗುತ್ತದೆ. 


ಮಂಡ (ಅನ್ನದ ಕಟ್ಟು) 
ಬೇಕಾಗುವ ಪದಾರ್ಥಗಳು : 
ಅಕ್ಕಿ — 1 ಭಾಗ 

ನೀರು - 14 ಭಾಗ 
ತಯಾರಿಸುವ ವಿಧಾನ 


ಒಂದು ಭಾಗ ಅಕ್ಕಿಯನ್ನು, 14 ಭಾಗ ನೀರಿನೊಂದಿಗೆ ಸೇರಿಸಿ ಬೇಯಿಸಬೇಕು. ಅಕ್ಕಿ ಸಂಪೂರ್ಣವಾಗಿ, 
ಬೆ೦ದ ಅನ೦ತರ ಗಟ್ಟಿ ಭಾಗವನ್ನು ಬೇರ್ಪಡಿಸಿದಾಗ ಬರುವ ಕೇವಲ ದ್ರವಭಾಗದ ಗಂಜಿಗೆ ಮಂಡ 
ಎಂದು ಕರೆಯಲಾಗುತ್ತದೆ. ಈ ರೀತಿ ತಯಾರಿಸಿದ ಗಂಜಿಗೆ ಸ್ವಲ್ಪ ಶುಂಠಿ, ಚಿಟಿಕೆ ಉಪ್ಪನ್ನು ಸೇರಿಸಿ 
ಸೇವಿಸಿದರೆ ಅಜೀರ್ಣದ ತೊಂದರೆ ಕಡಿಮೆಯಾಗುತ್ತದೆ. ಪಚನ ಶಕ್ತಿಯನ್ನು ವೃದ್ಧಿಗೊಳಿಸುತ್ತದೆ. 
ಹೊಟ್ಟೆಯ ಉಬ್ಬರವನ್ನು ಕಡಿಮೆ ಮಾಡುತ್ತದೆ. 


121 


ವಾಟ್ಯಮಂಡ : 

ಬೇಕಾಗುವ ಪದಾರ್ಥಗಳು 

ಹುರಿದ ಬಾರ್ಲಿಯಿ೦ದ ಮಾಡಿದ ರವೆ - 1 ಭಾಗ 
ನೀರು - 14 ಭಾಗ 

ತಯಾರಿಸುವ ವಿಧಾನ: 


ಬಾರ್ಲಿ ರವೆಯನ್ನು 14 ಪಟ್ಟು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ರುಚಿಗೆ ತಕ್ಕಂತೆ ಸಕ್ಕರೆ 
ಅಥವಾ ಚಿಟಿಕೆ ಉಪ್ಪನ್ನು, ಸ್ವಲ್ಪ ಶುಂಠಿಪುಡಿಯನ್ನು ಸೇರಿಸಬೇಕು. ಇದು ಕಫ, ಪಿತ್ತನಾಶಕ ಮತ್ತು 
ಗ೦ಟಲಿಗೆ ಹಿತಕರವಾಗಿದೆ. ದಾಹ ಮತ್ತು ನೋವನ್ನು ಕಡಿಮೆಮಾಡುತ್ತದೆ. 


ಲಾಜಾಮಂಡ : 


ಬತ್ತದ ಅರಳು -1 ಭಾಗವನ್ನು ನಾಲ್ಕು ಪಟ್ಟು ನೀರಿನೊಂದಿಗೆ ಕುದಿಸುವುದರಿಂದ ಲಾಜಾಮಂಡ 
ತಯಾರಾಗುತ್ತದೆ. ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಅತಿಸಾರ, ರಕ್ತಭೇದಿ, ಮೂಲವ್ಯಾಧಿಗಳಲ್ಲಿ 
ಇದರ ಸೇವನೆಯು ಹಿತಕರವಾಗಿರುತ್ತದೆ. 


ಅಷ್ಟಗುಣ ಮಂಡ : 
ಹೆಸರು ಬೇಳೆ - ಅರ್ಧ ಭಾಗ 
ಹುರಿದ ಅಕ್ಕಿ - ಅರ್ಧ ಭಾಗ 
ನೀರು - 14 ಭಾಗ 


ಮೇಲೆ ಹೇಳಿದ ಪದಾರ್ಥಗಳಿಂದ ಮಂಡವನ್ನು ತಯಾರಿಸಿ ಇದಕ್ಕೆ ಒಂದು ಚಿಟಿಕೆಯಷ್ಟು 
ಹಿಂಗು, ಸೈ೦ದುಪ್ಪು, ಶುಂಠಿ, ಹಿಪ್ಸಲಿ, ಮೆಣಸು, ಧನಿಯಾ ಮತ್ತು ಸ್ವಲ್ಲ ಎಣ್ಣೆಯನ್ನು ಒಗ್ಗರಣೆಯ 
ರೂಪದಲ್ಲಿ ಹಾಕಿ ತಯಾರಿಸುವಂತಹದ್ದು ಅಷ್ಟಗುಣ ಮಂಡವಾಗಿರುತ್ತದೆ. ಇದು ಒಂದು ಅತ್ಯುತ್ತಮ 
ಆಹಾರವಾಗಿದೆ. 


122 


ಯೂಷ (ಗಟ್ಟಿ ಗಂಜಿ) 


ಇದರಲ್ಲಿ ಅಕ್ಕಿಯ ಬದಲಿಗೆ ಬೇಳೆಕಾಳುಗಳನ್ನು ಉಪಯೋಗಿಸಲಾಗುತ್ತದೆ. ಬೇಳೆ ಅಥವಾ ಕಾಳು 
ಒಂದು ಭಾಗಕ್ಕೆ 18 ಭಾಗದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿಡುವುದು ಯೂಷ ಏನಿಸಿಕೊಳ್ಳುತ್ತದೆ. 
ಇದು ರುಚಿಕಾರಕ ಹಾಗೂ ಶರೀರವನ್ನು ಪುಷ್ಠಿಗೊಳಿಸುತ್ತದೆ. 


ಹೆಸರುಕಾಳಿನ ಯೂಷ 


ಮಧುಮೇಹ (ಸಕ್ಕರೆ ಕಾಯಿಲೆ), ದಮ್ಮು ಭೇದಿ, ಜ್ವರ ಹಾಗೂ ಕಿವಿ, ಮೂಗು, ಗಂಟಲು 
ರೋಗಗಳಲ್ಲಿ ಇದು ಉತ್ತಮ ಆಹಾರವಾಗಿರುತ್ತದೆ. ಹೊಟ್ಟೆಯಲ್ಲಿ, ಅಂಗೈ ಅಂಗಾಲುಗಳಲ್ಲಿ, ಗಂಟಲಿನಲ್ಲಿ 
ಉಂಟಾಗುವ ಉರಿಯನ್ನು ಕಡಿಮೆ ಮಾಡುತ್ತದೆ. ಇದೊಂದು ಅತ್ಯುತ್ತಮ ಯೂಷ. 


ನೆಲ್ಲಿಕಾಯಿ, ಹೆಸರುಕಾಳು ಯೂಷ 


ನೆಲ್ಲಿಕಾಯಿಯ ರಸದೊಂದಿಗೆ ತಯಾರಿಸಿದ ಹೆಸರುಕಾಳಿನ ಯೂಷವು ಮಲಬಂಧವನ್ನು 
ನಿವಾರಿಸುತ್ತದೆ. ಕಫ, ಪಿತ್ತವನ್ನು ದೂರ ಮಾಡುತ್ತದೆ. ನೀರಡಿಕೆ, ಉರಿತ, ತಲೆಸುತ್ತನ್ನು ಹೋಗಲಾಡಿಸುತ್ತದೆ. 


ಹುರಳಿಯೂಷ 


ಇದು ಪ್ರಮೇಹ, ಮೂಲವ್ಯಾಧಿ, ಮೂತ್ರ ಪಿಂಡದಲ್ಲಿ ಕಲ್ಲು, ಇತ್ಯಾದಿ ರೋಗಗಳಲ್ಲಿ ಅತ್ಯಂತ 
ಲಾಭಕರವಾಗಿದೆ. 


ಕಡಲೆ ಯೂಷ ಮತ್ತು ಮಡಕೆ ಕಾಳಿನ ಯೂಷ 


ನೆಗಡಿ, ಕೆಮ್ಮು ಗ೦ಟಲುನೋವು, ಚರ್ಮದ ತೊಂದರೆಗಳು, ಮೂಗಿನಿಂದ ರಕ್ತಸ್ರಾವವಾಗುವಿಕೆ 
ಗುದದಿ೦ದ ರಕ್ತಸ್ರಾವವಾಗುವಿಕೆ ಹಾಗೂ ಕಣ್ಣು ರೋಗಿಗಳಲ್ಲಿ ಉತ್ತಮ ಆಹಾರವಾಗಿರುತ್ತದೆ. 


123 


ಚನ್ನಂಗಿ ಬೇಳೆ ಯೂಷ 
ಇದು ಸ್ಪಾದಿಷ್ಠವಾಗಿರುತ್ತದೆ. ಮಧುಮೇಹದಲ್ಲಿ ಬಳಸಬಹುದು. ಶರೀರವನ್ನು ಪುಷ್ಠಿಗೊಳಿಸುತ್ತದೆ. 


ತೊಗರಿಬೇಳೆಯ ಯೂಷ 

ಅಲ್ಪಒಗರು ರಸ ಮತ್ತು ಸಿಹಿರಸಯುಕ್ತವಾಗಿದ್ದು, ದೇಹದಲ್ಲಿಯ ಜಲೀಯಾಂಶವನ್ನು ಶೋಷಿಸುವ 
ಗುಣವನ್ನು ಹೊಂದಿರುತ್ತದೆ. ಅಲ್ಪಪ್ರಮಾಣದ ಪ್ರಯೋಗವು ವಾತ, ಪಿತ್ತ ಕಫದ ಸಂಬಂಧಿ ತೊಂದರೆಗಳನ್ನು 
ಕಡಿಮೆಮಾಡುತ್ತದೆ. 


ಅನ್ನು 
ಅಕ್ಕಿ - 1 ಭಾಗ 
ನೀರು - 5 ಭಾಗ 


ಅಕ್ಕಿಯನ್ನು ಮೂರು ಅಥವಾ ನಾಲ್ಕು ಪಟ್ಟು ನೀರಿನಲ್ಲಿ ತೊಳೆದು 5 ಭಾಗ ನೀರಿನಲ್ಲಿ ಮಂದ 
ಉರಿಯ ಮೇಲೆ ಸಂಪೂರ್ಣ ಬೇಯುವವರೆಗೂ ಕುದಿಸಬೇಕು. ಬೇಯಿಸುವಾಗ ನೊರೆಯಂತಹ 
ಭಾಗ ಬಂದಿದ್ದನ್ನು ತೆಗೆಯಬೇಕು. ಅಕ್ಕಿ ಬೇಯುತ್ತಿದ್ದಾಗ ಗ೦ಜಿಯನ್ನು ಬಸಿಯಬೇಕು, ಘನಭಾಗವು 
ಅನ್ನವಾಗಿರುತ್ತದೆ. ಅನ್ನಕ್ಕೆ ಓದನ, ಭತ್ತ ಅಂಧ, ಕೂರ, ಭಿಸ್ತ ದೀದಿವಿ ಮುಂತಾದ ಪರ್ಯಾಯ 
ಶಬ್ದಗಳು [ಸಂಸ್ಕೃತದಲ್ಲಿಯ ಹೆಸರುಗಳು] ಇರುತ್ತದೆ. 


ಸರಿಯಾಗಿ ಬೇಯಿಸಿದ ಅನ್ನವು ಆರೋಗ್ಯಕ್ಕೆ ಒಳ್ಳೆಯದು. ಇದು ಪಥ್ಯ ಆಹಾರವಾಗಿರುತ್ತದೆ. 
ಶರೀರವನ್ನು ಪೋಷಿಸುತ್ತದೆ. ನಾಲಗೆಗೆ ರುಚಿಯನ್ನು ಕೊಡುತ್ತದೆ ಇವೆಲ್ಲವೂ ಅಕ್ಕಿ ತೊಳೆದು ಅನ್ನ 
ಮಾಡಿ ಗಂಜಿ ಬಸಿದರೆ ಅಂತಹ ಅನ್ನದಲ್ಲಿ (ಸುಧೌತ ಪ್ರಸ್ತುತ ಅನ್ನ) ಇರುತ್ತವೆ. 


ಅಕ್ಕಿ ತೊಳೆಯದೆ ಮಾಡಿದ ಅನ್ನದ ಗಂಜಿ ಮತ್ತು ಸಂಪೂರ್ಣ ಆವಿಯಾಗಿ ಹೋಗುವಂತೆ 
ಮಾಡಿದ ಅನ್ನವು ಗುಣದಲ್ಲಿ ಶೀತವಾಗಿದ್ದು ಅರುಚಿಉಂಟು ಮಾಡುತ್ತದೆ, ಕಫವನ್ನು ಹೆಚ್ಚಿಸುತ್ತದೆ. 


ನಮಗೆ ಗಂಜಿ ಹಾಗೂ ಅನ್ನ ಎರಡೂ ಬೇಕಿದ್ದಲ್ಲಿ 1 ಭಾಗ ಅಕ್ಕಿಯನ್ನು 8 ಭಾಗನೀರಿನಲ್ಲಿ 
ಮಂದ ಉರಿಯ ಮೇಲೆ ಸಂಪೂರ್ಣ ಅನ್ನ ಆಗುವವರೆಗೂ ಬೇಯಿಸಬೇಕು. ಗಂಜಿಯನ್ನು ಚೆಲ್ಲದೆ 
ಅದನ್ನು ಬಳಸಬೇಕು. ಅದರಲ್ಲಿ ಅನೇಕ ಪೋಷಕ ಸತ್ವಗಳು ಇರುತ್ತವೆ. 


124 


ಆಯುರ್ವೇದದಲ್ಲಿ ತಿಳಿಗಂಜಿ, ಗಟ್ಟಿಗಂಜಿಯ ಬಳಕೆಯನ್ನು ಹೆಚ್ಚಾನುಹೆಚ್ಚು ಎಲ್ಲಾ ರೋಗಗಳಿಗೂ 


ಹೇಳಲಾಗಿದೆ. ಗಂಜಿಯಲ್ಲಿರುವಂತಹ ಜೀವನೀಯ ಪೋಷಕಾಂಶವನ್ನು ಸೇವಿಸುವುದು ಒಂದು ಉತಮ 
ಪಥ್ಯವಾಗಿದೆ. ಈ 


ಕಿಚಡಿ (ಪೊಂಗಲ್‌-ಕೃಶರಾ) 
ಅಕ್ಕಿ ಹಾಗೂ ಹೆಸರು ಬೇಳೆಯನ್ನು ಸೇರಿಸಿ ಮಾಡುವಂತಹ ಘನ ರೂಪದ ಆಹಾರ. 
ಅಕ್ಕಿ — 1 ಭಾಗ 
ಹೆಸರು ಬೇಳೆ - 1/4 ಭಾಗ 
ನೀರು - 6 ಭಾಗ 


ಮೇಲಿನ ಪದಾರ್ಥಗಳನ್ನು ಮೃದುವಾಗುವವರೆಗೂ ಬೇಯಿಸಿ, ಉಪ್ಪು, ಶುಂಠಿ, ಅರಿಶಿನ, ಹಿ೦ಗನ್ನು 
ಅಲ್ಪ ಪ್ರಮಾಣದಲ್ಲಿ ರುಚಿಗೆ ತಕ್ಕಂತೆ ಸೇರಿಸಬೇಕು. ಇದು ಬಲವನ್ನು ಹೆಚ್ಚಿಸುತ್ತದೆ. ವಾತ ದೋಷವನ್ನು 
ಕಡಿಮೆ ಮಾಡುತ್ತದೆ. ಬುದ್ಧಿಯನ್ನು ಚುರುಕು ಮಾಡುತ್ತದೆ. ಜೀರ್ಣಕ್ಕೆ ಕಠಿಣವಾಗಿರುತ್ತದೆ ಹಾಗೂ 
ಭೇದಿಯಲ್ಲಿ ಉತ್ತಮ ಆಹಾರವಾಗಿದೆ. 


ಎಡ್‌: 


ಖಡವು ಸಹ ಕಟ್ಟಿನ ಪ್ರಕಾರವೇ ಆಗಿದ್ದು ಇದರಲ್ಲಿ ಎರಡು ವಿಧಗಳು 


ಒಂದನೇಯ ವಿಧಾನ: 1/16 ಭಾಗ ಹೆಸರು, ಉದ್ದು, ಹುರಳಿ ಇತ್ಯಾದಿ ಯಾವುದಾದರೊಂದು 
ಧಾನ್ಯ ಬೇಳೆ ಕಾಳುಗಳನ್ನು ನಾಲ್ಕು ಭಾಗ ಮಜ್ಜಿಗೆಯಲ್ಲಿ ಬೇಯಿಸಿ ಬೇಳೆಯು ಸಂಪೂರ್ಣವಾಗಿ ಬೆಂದ 
ಅನಂತರ ಸ್ವಲ್ಪ ಉಪ್ಪು, ಶುಂಠಿ, ಮೆಣಸು, ಜೀರಿಗೆ, ತುಪವನ್ನು ಸೇರಿಸಬೇಕು. 


ಎರಡನೇಯ ವಿಧಾನ : ಮಜ್ಜಿಗೆ 2 ಲೀಟರ್‌, 125 ಗ್ರಾಂ ಸಿಪ್ಪೆ ತೆಗೆದ ಹೆಸರು ಅಥವಾ ಉದ್ದು 
ಸೇರಿಸಿ ಮಂದ ಉರಿಯ ಮೇಲೆ ಅರ್ಧಾಂಶಕ್ಕೆ ಬರುವವರೆಗೆ ಬೇಯಿಸಬೇಕು ಒಂದು ವೇಳೆ 


ಟೆಲಿ 


ಸರಿಯಾಗಿ ಬೇಯದಿದ್ದರೆ ಅದನ್ನು 1/4 ಭಾಗಕ್ಕೆ ಇಳಿಸಬೇಕು. ಅದಕ್ಕೆ ತ ತುಪ್ಪದಲ್ಲಿ ಹುರಿದ ಜೀರಿಗೆ, 
ಮೆಣಸು ಇತ್ಯಾದಿ ಸೇರಿಸಬೇಕು. 
ಮಜ್ಜಿಗೆ ಸಹಿತವಾದದ್ದು : 

125 ಗ್ರಾಂನಷ್ಟು ಬೇಲದ ಹಣ್ಣಿನ ತಿರುಳು, ಹುಳಿ ಸೊಪ್ಪು (ಪುಳ್ಳಂಪುಚಿ), ಮೆಣಸು, ಇವುಗಳನ್ನು 
2 ಲೀಟರ್‌ ಮಜ್ಜಿಗೆಯಲ್ಲಿ ೫. ಸಾತ ಆಗುವವರೆಗೆ ಬೇಯಿಸಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು 
ಸೇರಿಸಬಹುದು. 


ಈ ಎರಡು ಖಡವು ಹಸಿವನ್ನು ಉ೦ಟುಮಾಡುತ್ತದೆ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. 


ಕಾಂಬಲಿಕ : (ಒಂದು ಬಗೆಯ ಕಟ್ಟು) 

ಇದು ಕೂಡಾ ಯೂಪವಾಗಿರುತ್ತದೆ. 
ಮೊಸರಿನಿಂದ ಬೇರ್ಪಡಿಸಿದ ನೀರು- 1 ಭಾಗ 
ಹೆಸರು ಬೇಳೆ - 18 ಭಾಗ 

ತಯಾರಿಸುವ ವಿಧಾನ - ಖಡದಂತೆ 


ಬೇಳೆಯು ಸಂಪೂರ್ಣವಾಗಿ ಬೆಂದ ಅನಂತರ ಸೌವರ್ಚಲ ಉಪ್ಪು. ಜೀರಿಗೆ, ನಿಂಬೆಹಣ್ಣಿನ ರಸ, 
ದಾಲ್ಚಿನ್ನಿ, ಏಲಕ್ಕಿ ಜಾಯಿಪತ್ರೆ, ಲವಂಗದ ಪುಡಿಯನ್ನು ಸೇರಿಸಿ ಉಪಯೋಗಿಸಬೇಕು. 


ಅಥವಾ 2 ಲೀಟರ್‌ ಮೊಸರಿನಿಂದ ಬೇರ್ಪಡಿಸಿದ ನೀರಿಗೆ 125 ಗ್ರಾಂ ಹೆಸರುಬೇಳೆ ಅಥವಾ 
ಉದ್ದನ್ನು ಸೇರಿಸಿ ಅರ್ಧಾಂಶ ಆಗುವವರೆಗೂ ಚೆನ್ನಾಗಿ ಬೇಯಿಸಬೇಕು. ಇದಕ್ಕೆ ಸೌವರ್ಚಲ ಉಪ್ಪು, 
ಜೀರಿಗೆ, ನಿಂಬೆಹಣ್ಣಿನ ರಸ, ಏಲಕ್ಕಿ, ಜಾಯಿಪತ್ರೆ, ಲವಂಗ, ಕೇಸರಿ ಇತ್ಯಾದಿ ಸುಗಂಧ ದ್ರವ್ಯಗಳ 
ಚೂರ್ಣವನ್ನು ಸೇರಿಸಿ ಕಡಗೋಲಿನಿ೦ದ ಕಡೆದು ತಯಾರಿಸಿದ ಆಹಾರ ದ್ರವ್ಯ ಕಾ೦ಬಲಿಕ ಎನಿಸಿಕೊಳ್ಳುತ್ತದೆ. 


ಖಡ ಕಾಂಬಲಿಕ ಹೃದಯಕ್ಕೆ ಹಿತವಾಗಿರುತ್ತದೆ. ವಾತ, ಕಫ, ವಿಕಾರಗಳನ್ನು ನಾಶ ಮಾಡುತ್ತದೆ. 
ಕಾ೦ಬಲಿಕವನ್ನು ದಾಳಿಂಬೆ ರಸದಿಂದ ಮಾಡಿದರೆ ಪಚನ ಶಕ್ತಿಯು ವೃದ್ಧಿಸುತ್ತದೆ. ಇದು ಬಲಕಾರಕವಾಗಿದೆ. 
ಕಫ ಮತ್ತು ವಾತ ದೋಷಗಳಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ. ನೆಲ್ಲಿಕಾಯಿ 
ಮೊಸರಿನಿಂದ ಮಾಡಿದ ಕಾಂಬಲಿಕವು ಕಫವನ್ನು ವೃದ್ಧಿಸುತ್ತದೆ. ವಾತವನ್ನು ಶಮನ ಮಾಡುತ್ತದೆ 
ಮತ್ತು ಬಲಕಾರಕವಾಗಿರುತ್ತದೆ. ತಕ್ರಾಮ್ಲದಿಂದ ER ಕಾಂಬಲಿಕವು 'ತ್ತವನ್ನು ಹೆಚ್ಚಿಸುತ್ತದೆ. 
ವಿಷಜನಕವಾಗಿರುತ್ತದೆ. ರಕ್ತದಲ್ಲಿಯ ರಾಸಾಯನಿಕ ತತ್ವಗಳಲ್ಲಿ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. 


OO 
126 | 


ಸ /ಖೀರು 


ಅಕ್ಕಿಪಾಯಸ; ಒಂದರಿಂದ ಎರಡು ಲೀಟರ್‌ನಷ್ಟು ಹಾಲನ್ನು ಅರ್ಧಾಂಶ ಆಗುವವರೆಗೆ 
ಕುದಿಸಿಕೊಳ್ಳಬೇಕು . ತುಪ್ಪದಲ್ಲಿ ಹುರಿದ ಅಕ್ಕಿಯನ್ನು ಹಾಲಿನ 1/8 ಭಾಗದಷ್ಟು ತೆಗೆದುಕೊಂಡು ರುಚಿಗೆ 
ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿ ಗಟ್ಟಿಯಾಗಿದ್ದ ಸಂದಿಗೆ ಸಣ್ಣ ಉರಿಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ 
ಬೇಯಿಸಿಕೊಳ ಸಬೇಕು. ಇದು ಅಕ್ಕಿಯ ಪ ಪಾಯಸವಾಗಿರುತ್ತದೆ. 


ಇದು ಜೀರ್ಣವಾಗುವುದಕ್ಕೆ ಜಡವಾಗಿದ್ದರೂ ಶರೀರಕ್ಕೆ ಬಲವನ್ನು ಕೊಡುತ್ತದೆ. ರಸ ಆದಿ 


ಧಾತುಗಳ ಪುಷ್ಠಿ ಮಾಡುತ್ತದೆ. ಶರೀರವನ್ನು ದಪ್ಪಮಾಡುತ್ತದೆ. ಹೇ ವರ್ಧಕವಾಗಿರುತದೆ. ಪಿತ್ತವನ್ನು 
ನಾಶಮಾಡುತ್ತದೆ. 


ಗೋದಿ ಪಾಯಸ 


ಮೇಲೆ ತಿಳಿಸಿದ ರೀತಿಯಲ್ಲಿಯೇ ಇದನ್ನು ತಯಾರಿಸಿಕೊಳ್ಳಬೇಕು. ಇದು ಶರೀರದ ಬಲವನ್ನು 
ಹೆಚ್ಚಿಸುತ್ತದೆ. ಮಾಂಸಖಂಡಗಳನ್ನು ಪುಷ್ಠಿಗೊಳಿಸುತ್ತದೆ. ಸರ್ವಧಾತುಗಳನ್ನು ಪೋಷಿಸುತ್ತದೆ. 


ಕೊಬರಿ ಪಾಯಸ 


ಬ 


ಹಸಿ ಕೊಬ್ಬರಿಯನ್ನು ತುಪ್ಪದಲ್ಲಿ ಹುರಿದು ಸಕ್ಕರೆ ಬೆರೆಸಿ ಹಾಲಿನೊಂದಿಗೆ ಮಂದ ಉರಿಯಲ್ಲಿ 
ಬೇಯಿಸಬೇಕು. ಇದು ಅತ್ಯ೦ತ ರುಚಿಕರವಾಗಿರುತ್ತದೆ. ಇದಕ್ಕೆ ಗಸಗಸೆಯನ್ನು ಹುರಿದು ಪುಡಿ ಮಾಡಿ 
ಬೆರೆಸಿದರೆ ಇನ್ನೂ ರುಚಿಕರವಾಗಿರುತ್ತದೆ. ಇದು ಸರ್ವಧಾತು ಪೋಷಕವಾಗಿದೆ. ವೀರ್ಯವನ್ನು ವೃದ್ಧಿ 
ಮಾಡುತ್ತದೆ. ಗಸಗಸೆಯನ್ನು ಸೇರಿಸಿದ್ದಲ್ಲಿ ಒಳ್ಳೆಯ ನಿದ್ರೆಯು ಬರುತ್ತದೆ. 


ಪಾನಕ (ಶರ್ಬತ್‌) 


ತಂಪಾದ ನೀರಿನಲ್ಲಿ ಹಣ್ಣುಗಳ ರಸವನ್ನು ಬೆರೆಸಿ, ರುಚಿಗೆ ತಕ್ಕಂತೆ ಸಕ್ಕರೆ, ಚಿಟಿಕೆ ಏಲಕ್ಕಿಪುಡಿ, 
ಉಪ್ಪು ಹಾಗೂ ಕರಿಮೆಣಸಿನಪುಡಿಯನ್ನು ಸೇರಿಸಿ ಸಿದ್ದವಾಗುವ ಉತ್ತಮ ಪಾನೀಯವು ಶರ್ಬತ್‌ 
(ಪಾನಕ) ಆಗಿರುತ್ತದೆ. 


ಇದರಲ್ಲಿ ಹುಳಿಪಾನಕ ಮತ್ತು ಸಿಹಿ ಪಾನಕ ಎಂದು ಎರಡು ವಿಧಗಳಿರುತ್ತವೆ. 


127 


ಪಾನಕ ಮಾಡುವ ಸಾಮಾನ್ಯ ವಿಧಿ - 


ದಾಕ್ಷಿ, ಹುಣಿಸೆ ಮತ್ತು ವೃಕ್ಷಾಮ್ಲಗಳನ್ನು ನಾಲ್ಕುಪಟ್ಟು ನೀರಿನಲ್ಲಿ ಕುದಿಸಿ ಅರ್ಧಾ೦ಶವಾದ 
ನಂತರ (ಎರಡು ಪಟ್ಟು ನೀರು ಉಳಿದ ನಂತರ) ಸಕ್ಕರೆ, ಮೆಣಸು, ಹಸಿಶುಂಠಿ ಹಾಗು ದಾಲ್ಚಿನ್ನಿ, 
ಏಲಕ್ಕಿ, ತೇಜಪತ್ರ, ಜೇಕಿನಗೆಡ್ಡೆಯ ಪುಡಿಯನ್ನು, ಚಿಟಿಕಿ ಕರ್ಪೂರವನ್ನು ಸೇರಿಸಿ ಮಾಡಿದಂತಹ 
ಪಾಕವನ್ನು ಉಪಯೋಗಿಸಬೇಕು. ಹಣ್ಣಿನ ಪಾನಕದ ಸಿರಪ್‌ ಮಾಡದೆಯೇ ತಾಜಾ ಹಣ್ಣುಗಳಿಂದಲೂ 
ಸಹ ತತ್‌ಕ್ಷಣದಲ್ಲಿಯೇ ಮಾಡಿ ಸೇವಿಸುವಂತಹ ವಿಧಾನವು ಸಹ ಇತ್ತೀಚಿನ ದಿನಗಳಲ್ಲಿ ಬಹಳ 


ಹುಣಿಸೇ ಹಣ್ಣಿನ ಪಾನಕ 


ಬೀಜರಹಿತ ಹುಣಿಸೆ ಹಣ್ಣು — 1 ಭಾಗ 
ನೀರು ಇ 4 ಭಾಗ 
ಸಕ್ಕರೆ ಅಥವಾ ಬೆಲ್ಲ — 2 ಭಾಗ 
ಹುರಿದ ಜೀರಿಗೆ, ಮೆಣಸಿನಪುಡಿ - ರುಚಿಗೆ ತಕ್ಕಂತೆ 
ಸೈಂಧವ ಲವಣ — ರುಚಿಗೆ ತಕ್ಕಂತೆ 


ಸೀ 

ಸೋಸಿಕೊಳ್ಳಬೇಕು. ಸಕ್ಕರೆ ಸೇರಿಸಿದ ದ್ರವವನ್ನು ಕುದಿಸಿ 1/3ಕ್ಕೆ ಇಳಿಸಿ ಉಳಿದ ಪುಡಿ ಸೇರಿಸಿ 
ಸಂಗ್ರಹಿಸಬೇಕು. 5-10 ಮಿ.ಲೀ. ಪ್ರಮಾಣವನ್ನು ನೀರಿನೊಂದಿಗೆ ಬೆರೆಸಿ ಸೇವಿಸಬೇಕು. ಇದು 
ಅರುಚಿಯಲ್ಲಿ, ಬಾಯಾರಿಕೆಯಲ್ಲಿ ಒಳ್ಳೆಯದು. ಪಚನಶಕ್ತಿಯನ್ನು ಹೆಚ್ಚಿಸುತ್ತದೆ. 


ಹುಣಿಸೆಯನ್ನು ನೀರಿನಲ್ಲಿ ನೆನೆಸಿ, ಚೆನ್ನಾಗಿ ಕೈಯಿ೦ದ ಕಿವಿಚಿ ಅದರ ತಿರುಳನ್ನು ಜರಡಿಯಲ್ಲಿ 


ಗಂಧದ ಪಾನಕ (ಚಂದನದ ಪಾನಕ) 


ಬಿಳಿಗಂಧದ ಪುಡಿ — 1 ಭಾಗ (100 ಗಾಂ) 
ನೀರು ದ 4 ಭಾಗ (400 ಗ್ರಾಂ 
ನಿಂಬೆರಸ ಸ್ವಲ್ಪ ಪ್ರಮಾಣ 

ಸಕ್ಕರೆ — 2 ಭಾಗ (200 ಗಾಂ) 


128 


ವಿಧಾನ-1 


ಗಂಧದ ಚೂರ್ಣವನ್ನು ನೀರಿನಲ್ಲಿ 20 ನಿಮಿಷಗಳವರೆಗೆ ನೆನೆಯಿಟ್ಟು ಅನ೦ತರ ಸೋಸಿ, ಆ 
ನೀರಿಗೆ ಉಳಿದ ಪದಾರ್ಥಗಳನ್ನು ಸೇರಿಸಿ ಕರಗಿಸಬೇಕು. 


ವಿಧಾನ-2 


ಮೇಲಿನ ವಿಧಾನದಂತೆ ಗಂಧದ ನೀರನ್ನು ತಯಾರಿಸಿ ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ಪಾಕ 
ಬರುವಂತೆ ಮಂದ ಉರಿಯ ಮೇಲೆ ಬೇಯಿಸಬೇಕು. ನಿಂಬೆ ರಸ ಸೇರಿಸಿ ಕುದಿಸಬೇಕು. ತಣ್ಣಗಾದ 
ನಂತರ ಸಂಗಹಿಸಿಟ್ಟುಕೂಳ್ಳಬೇಕು. 5-10 ಮಿ.ಲೀಯನ್ನು ಒಂದು ಲೋಟ ನೀರಿನೊಂದಿಗೆ ಬೆರೆಸಿ 
ಸೇವಿಸಬೇಕು. ಇದರಿಂದ ಬಾಯಾರಿಕೆ, ಉರಿಮೂತ್ರ, ಕೈಕಾಲುಗಳ ಉರಿ ಕಡಿಮೆ ಆಗುತ್ತದೆ, 


ಉಪದಂಶ ಎಂಬ ರೋಗ, ಜ್ವರಗಳಲ್ಲೂ ಸಹ ಇದನ್ನು ಬಳಸಬಹುದಾಗಿದೆ. 


ದ್ರಾಕ್ಷಾ ಪಾನಕ 
ಇ 


ಹೃದಯಕ್ಕೆ ಶಕ್ತಿಯನ್ನು ಕೊಡುವ೦ತಹದ್ಬಾಗಿದೆ. ಬಾಯಾರಿಕೆ ಮತ್ತು ದಣಿವನ್ನು ಕಡಿಮೆ ಮಾಡುತ್ತದೆ. 
ವಾತ ವಿಕಾರ, ಪಿತ್ತ ವಿಕಾರಗಳು ದೂರವಾಗುತ್ತವೆ, ವಾಂತಿ, ಉರಿ, ಮೂರ್ಛೆ ರೋಗಗಳಲ್ಲಿ ಇದರ 
ಬಳಕೆಯು ಒಳ್ಳೆಯದು. 


ಮಾವಿನಕಾಯಿ / ಹಣ್ಣಿನ ಪಾನಕ 

ಮಾವಿನಕಾಯಿಯ ಪಾನಕವು ವಾತವನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ಸೇವನೆ ಮಾಡುತ್ತಿದ್ದರೆ 
ಸ್ವಲ್ಪ ಕಫ ಹಾಗೂ ಪಿತ್ತವನ್ನು ಹೆಚ್ಚಿಸುತ್ತದೆ. ಪಕ್ವ ಮಾವಿನ ಹಣ್ಣಿನ ಪಾನಕವು ಪಚನಕ್ಕೆ ಜಡವಾಗಿದ್ದು. 
ಉಷ್ಣಗುಣ ಹೊಂದಿದ್ದು ಪಿತ್ತವನ್ನು ಹೆಚ್ಚಿಸುತ್ತದೆ. ಇದು ರುಚಿಕಾರಕವಾಗಿದೆ. ಪುರುಷನ ಪೌರುಷವನ್ನು 
ಹೆಚ್ಚಿಸುತ್ತದೆ. ವಾತರೋಗವನ್ನು ದೂರ ಮಾಡುತ್ತದೆ. 


ನಿಂಬು ಪಾನಕ 


ಒ೦ದು ಭಾಗ ನೀರು, ಸಕ್ಕರೆಯ ನೀರು ಆರು ಭಾಗ, ಸ್ಪಲ್ಪ ಲವಂಗ, ಮೆಣಸಿನಪುಡಿ ಸೇರಿಸಿ 
ಪಾನಕ ಮಾಡಬೇಕು. ಇದು ಹುಳಿಯಾಗಿರುತ್ತದೆ. ವಾತರೋಗವನ್ನು ನಾಶಮಾಡುತ್ತದೆ. ಪಚನಶಕ್ತಿಯನ್ನು 
ಹೆಚ್ಚಿಸುತ್ತದೆ. ನಾಲಗೆಗೆ ರುಚಿಕೊಡುತ್ತದೆ. ಎಲ್ಲಾ ರೀತಿಯ ಆಹಾರವನ್ನು ಜೀರ್ಣಿಸುತ್ತದೆ. 


129 


ಅಮಸೋಲ ಪಾನಕ / ಕೋಕಂ ಪಾನಕ 


ಕೋಕಂ ಹಣ್ಣು - 2-3 ಹಣ್ಣು: 
ಸಕ್ಕರೆ — 150 ಗ್ರಾಂ 

ನೀರು — 750 ಮಿ.ಲೀ. 
ಉಪ್ಪು - ರುಚಿಗೆ ತಕ್ಕಂತೆ 


ಕೋಕಂ ಹಣ್ಣಿನ ತಿರುಳನ್ನು ಚೆನ್ನಾಗಿ ತೆಗೆದು ಸಕ್ಕರೆ, ನೀರನ್ನು ಸೇರಿಸಿ ಸೇವಿಸಬೇಕು. ರುಚಿಗೆ 
ತಕ್ಕಂತೆ ಉಪ್ಪನ್ನು ಸೇರಿಸಬಹುದು. ಇದು ಪಿತ್ತ ಹಾಗೂ ವಾತವನ್ನು ಕಡಿಮೆ ಮಾಡುತ್ತದೆ. ಜೀರ್ಣಶಕ್ತಿ 


ಕಿತ್ತಳೆ ಪಾನಕ 


ಕಫವನ್ನು ಹೆಚ್ಚಿಸುತ್ತದೆ, ಪಿತ್ತವನ್ನು ಕಡಿಮೆ ಮಾಡುತ್ತದೆ. ಸಿಹಿ ಹಾಗೂ ಹುಳಿರಸ ಹೊಂದಿದ್ದು, 
ಶೀತವೀರ್ಯವಿರುತ್ತದೆ. 


ಧನಿಯಬೀಜದ ಪಾನಕ 


ಧನಿಯಪುಡಿಯನ್ನು ಸಕ್ಕರೆ, ಕರ್ಪೂರ ನೀರಿನೊಂದಿಗೆ ಸೇರಿಸಿ ಕುಡಿದರೆ ಕೆರಳಿದ ಪಿತ್ತವು 
ಕಡಿಮೆಯಾಗುತ್ತದೆ. ಮೂತ್ರದ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ. ಇದು ಶೀತಗುಣ ಹೊಂದಿದೆ. 


ರಾಗ ಖಾಂಡವ (ರಾಗ ಷಾಡವ) 
ಸಿಹಿ ಹಾಗೂ ಹುಳಿ ಹಣ್ಣುಗಳ ರಸದಿ೦ದ ತಯಾರಿಸುವಂತಹ ಅರೇ ಘನ ಆಹಾರವಾಗಿದೆ. 


ಮಾವಿನಕಾಯಿಯ ಸಿಪ್ಪೆ ತೆಗೆದು ಅದನ್ನು ಮೂರ್ನಾಲ್ಕು ತುಂಡುಮಾಡಿ ಅಲ್ಲ ಪ್ರಮಾಣದ 
ತುಪ್ಪದಲ್ಲಿ ಹುರಿದು ಸಕ್ಕರೆ ಹಾಕಿ ಕುದಿಸಬೇಕು ಅನ೦ತರ ಏಲಕ್ಕಿ, ಕರಿಮೆಣಸಿನಪುಡಿ, ಕರ್ಪೂರದ 
ಪುಡಿ ಸೇರಿಸಿ ಮಣ್ಣಿನ ಗಡಿಗೆಯಲ್ಲಿ ಇಟ್ಟು ಸೇವಿಸಬೇಕು. ಇದನ್ನು ರಾಗ ಖಾ೦ಡವ ಎನ್ನುತ್ತಾರೆ. 
ಇದು ಶರೀರಕ್ಕೆ ಪುಷ್ಟಿ ಹಾಗೂ ಬಲವನ್ನು ಕೊಡುತ್ತದೆ. ವಾತ, ಪಿತ್ತ ಹಾಗೂ ರಕ್ತ ವಿಕಾರಗಳನ್ನು 
ನಾಶಮಾಡುತ್ತದೆ. ಅರುಚಿ ಹೋಗಲಾಡಿಸುತ್ತದೆ. ಇದು ಸ್ನಿಗ್ಗ, ಪಚನಕ್ಕೆ ಜಡವಾಗಿರುತ್ತದೆ. ಬಾಯಿಗೆ 
ರುಚಿಕೊಡುತ್ತದೆ. 


130 


ಕಲ್ಲು ಸಕ್ಕರೆ, ಸೌವರ್ಚಲ ಲವಣ, ಸೈಂಧವ ಲವಣ, ಪುನರ್ಪುಳಿ ರಸ, ನೇರಳೆ ಹಣ್ಣಿನ ರಸವನ್ನು 
ಮಿಶ್ರಣಮಾಡಿ, ಸೇವಿಸಬೇಕು. ಇದರ ಸೇವನೆಯಿಂದ ಪಚನ ಶಕ್ತಿಯು ವೃದ್ಧಿಯಾಗುತ್ತದೆ. ನಾಲಗೆಗೆ 
ರುಚಿಯನ್ನುಂಟುಮಾಡುತ್ತದೆ. ಹೃದಯಕ್ಕೆ ಹಿತ, ದಣಿವನ್ನು ಕಡಿಮ ಮಾಡುತ್ತದೆ. ಶರೀರದ 
ಮಾಂಸಭಾಗವನ್ನು ಹೆಚ್ಚಿಸುತ್ತದೆ. 


ರಾಗ ಷಾಡವ ಎಂಬ ಹೆಸರಿನ ಬೇರೆ ವಿಧಾನ ಈ ಕೆಳಗಿನಂತೆ ಇರುತ್ತದೆ. 


ಬೀಜ, ಸಿಪ್ಪೆಗಳನ್ನು ತೆಗೆದ ಮಾವಿನಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ, ನಾಲ್ಕು 
ಪಟ್ಟು ನೀರಿನೊಂದಿಗೆ ಕುದಿಸಿದ ಅನಂತರ, ಏಲಕ್ಕಿ, ಮೆಣಸು, ಕರ್ಪೂರದ ಪುಡಿಯನ್ನು ಸೇರಿಸಿ 
ತುಪ್ಪ ಲೇಪಿಸಿದ ಪಾತ್ರೆಯಲ್ಲಿ ಶೇಖರಣೆ ಮಾಡಬೇಕು. 


ರಸಾಲಾ / ಸೀಕರಣೆ 


ಹುಳಿ ಹಾಗೂ ಸಿಹಿರಸ ಪ್ರಧಾನವಾಗಿರುವ ಅರೇ ಘನ ಆಹಾರವಾಗಿರುತ್ತದೆ. ಸೀಕರಣಿ ಅಥವಾ 
ಶ್ರೀಖಂಡ ಎ೦ತಲೂ ಇದನ್ನು ಕರೆಯುತ್ತಾರೆ. 


ವಿಧಾನ-1 


ಮೊಸರನ್ನು ಬಟ್ಟೆಯಲ್ಲಿ ಕಟ್ಟಿ ಸೋಸಲು ತೂಗು ಹಾಕಬೇಕು. ಅದರಲ್ಲಿಯ ನೀರು ಸ೦ಪೂರ್ಣವಾಗಿ 
ಸೋರಿದ ಅನಂತರ, ಉಳಿದ ಘನ ಭಾಗವನ್ನು ಬೇರ್ಪಡಿಸಿ, ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನು ಜಟ 
ಸಕ್ಕರೆ ಕರಗುವವರೆಗೂ ಕೈಯಿಂದಲೇ ತಿಕ್ಕಬೇಕು. ರುಚಿಗೆ ತಕ್ಕಂತೆ ಸ್ವಲ್ಪ ಪ್ರಮಾಣದಲ್ಲಿ ಏಲಕ್ಕಿ, 
ಲವಂಗ, ಕರ್ಪೂರ, ಕರಿಮೆಣಸಿನ ಪುಡಿಯನ್ನು ಸೇರಿಸಬೇಕು. ಇದು ಅರುಚಿಯನ್ನು ಹೋಗಲಾಡಿಸುತ್ತದೆ. 
ಎಲ್ಲಾ ವಯಸ್ಸಿನವರು ಇಷ್ಟಪಟ್ಟು ತಿನ್ನುತ್ತಾರೆ. 


ವಿಧಾನ-2 

* ಮೊಸರು ದ 1500 ಗ್ರಾಂ 

% ಸಕ್ಕರೆ ಬ 750 ಗ್ರಾಂ (ಮೊಸರಿನ ಅರ್ಧಭಾಗ) 
ಅ. ಶುಪ್ಪ- | ೨0 ಗ್ರಾಂ 

* ಜೇನುತುಪ್ಪ - 50 ಗ್ರಾಂ 

* ಶು೦ಠಿಪುಡಿ 25 ಗ್ರಾಂ 


* ಮುಣಸಿನಪುಡಿ — 2೨ ಗ್ರಾಂ 


131 


* ದಾಲ್ಬನ್ನಿಯಪುಡಿ ಡು 5 ಗ್ರಾಂ 


* ಏಲಕ್ಕಿ ಪುಡಿ — ೨ ಗ್ರಾಂ 
* ಶೇಜಪತ್ರದ ಪುಡಿ ದ 5 ಗ್ರಾಂ 
* ನಾಗಕೇಶರದ ಪುಡಿ ಹ 5 ಗ್ರಾಂ 


ಬಟ್ಟೆಯಲ್ಲಿ ಮೊಸರನ್ನು ಕಟ್ಟಿ ಸೋಸಲು ತೂಗು ಹಾಕಿ, ನೀರಿನಾಂಶವನ್ನು ಬೇರಡಿಸಬೇಕು. 
ಗಟ್ಟಿಯಾಗಿರುವ ಮೊಸರಿನಲ್ಲಿ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಸೆಯಬೇಕು. ಅನಂತರ ಉಳಿದ 
ದ್ರವ್ಯಗಳ ಪುಡಿಯನ್ನು ಸೇರಿಸಿ ಜೇನುತುಪ್ಪ ತುಪ್ಪವನ್ನೂ ಏಕರೂಪವಾಗುವಂತೆ ಸೇರಿಸಬೇಕು. 


ಇದು ಅತ್ಯಂತ ರುಚಿಕಾರಕ. ಕೃಶಕಾಯ ವ್ಯಕ್ತಿಗಳು ಪ್ರತಿದಿನ ನಿಯಮಿತ ರೂಪದಲ್ಲಿ ಸೇವಿಸುವುದರಿಂದ 
ಅವರ ತ ಹಚ್ಚಾಗುತ್ತದೆ. ಶರೀರವು ಹ ಷ್ಟಪುಷ್ಪವಾಗಿ ಸುಂದರಾಂಗ ಉಳ್ಳವರಾಗುತ್ತಾರೆ. 


ತಕ್ರ (ಮಜ್ಜಿಗೆ) 


ಮಜ್ಜಿಗೆಯು ದೇವತೆಗಳಿಗೂ ದುರ್ಲಭವಂತೆ. ಮೊಸರನ್ನು ಕಡಗೋಲಿನಿಂದ ಕಡೆದರೆ 
ಮಜ್ಜಿಗೆಯಾಗುತ್ತವೆ. ಆಯುರ್ವೇದದಲ್ಲಿ ತಕ್ರವನ್ನು ಮಾಡುವ ವಿಧಾನದಿಂದ ಅದಕ್ಕೆ ಬೇರೆ ಬೇರೆ 
ಹೆಸರು ಹೇಳಿದ್ದಾರೆ. ಅದರ ಗುಣಗಳು ಬೇರೆ ಬೇರೆಯಾಗಿರುತ್ತವೆ. 


ಮಾರುಕಟ್ಟೆಯಲ್ಲಿ ಸಿಗುವಂತಹ ಸಿಹಿ ಲಸ್ಸಿ, ಉಪ್ಪು ಲಸ್ಸಿ, ಖಾರಾ ಲಸ್ಸಿ, ಜೀರಾ ಲಸ್ಸಿ, ಶುಂಠಿ 
ಲಸ್ಸಿ, ಪಾಚಕ ಲಸ್ಸಿ (ಮಸಾಲಾ ಲಸ್ಸಿ), ಮಸಾಲಾ ಮಜ್ಜಿಗೆ, ಸಾದಾ ಮಜ್ಜಿಗೆ ಇತ್ಯಾದಿಗಳು ಮಜ್ಜಿಗೆಯ 
ಭೇದಗಳೇ ಆಗಿರುತ್ತವೆ. ಮೊಸರನ್ನು ಕಡೆದಾಗ ಬೆಣ್ಣೆ ಇದೆಯೋ ಅಥವಾ ತೆಗೆಯಲಾಗಿದೆಯೋ 
ಅಥವಾ ಎಷ್ಟು ನೀರನ್ನು Wes. ದರ ಮೇಲಿಂದ ಅವುಗಳಿಗೆ ವಿವಿಧ ಹಸರನ್ನು 
ನೀಡಲಾಗಿದೆ, ಕಿ ವಿಧಾನವನ್ನು ಹಾಗೂ ಅವುಗಳ ಗುಣ, ಕಾರ್ಯವನ್ನು ಈ ಮುಂದ 
ಹೇಳಲಾಗಿದೆ. 


32 


ಮೊಸರನ್ನು ಕಡೆದಾಗ ವಿವಿಧ ಮಜ್ಜಿಗೆಯ ಬಗೆಗಳನ್ನು ತಯಾರಿಸಬಹುದು.ಅವುಗಳು ಘೋಲ, 
ಮಥಿತ, ತಕ್ರ, ಉದಶ್ವಿತ, ಛಚ್ಛಿಕಾಗಳು ಆಗಿರುತ್ತವೆ. ಆದರೆ ತಯಾರಿಸುವ ವಿಧಾನದಲ್ಲಿ ಅಲ್ಪ ವ್ಯತ್ಯಾಸವಿರುತ್ತದೆ. 


ಘೋಲ - ಮೊಸರನ್ನು ಕಡೆಯಲಾಗಿರುತ್ತದೆ. 

ಮಧಿತ - ಮೊಸರನ್ನು ಕಡೆದು ಬೆಣ್ಣೆ ಬೇರ್ರಡಿಸಲಾಗಿರುತ್ತದೆ. 

ತಕ್ರ — ಮೊಸರಿಗೆ 1/2 ನೀರು ಸೇರಿಸಿ ಕಡೆದು ಬೆಣ್ಣೆ ತೆಗೆದಿರುವಂತಹದ್ದು. 
ಉದಶ್ಟಿತ - ಮೊಸರಿಗೆ 1/2 ನೀರು ಸೇರಿಸಿ ಕಡೆದು ಬೆಣ್ಣೆ ತೆಗೆದಿರುವುದಿಲ್ಲ. 
ಛಚ್ಚಿಕಾ — ಮೊಸರಿಗೆ .1/2 ಕ್ಕಿಂತಲು ಹೆಚ್ಚಿಗೆ ನೀರು ಸೇರಿಸಿ ಕಡೆದಿರುತ್ತಾರೆ. 


ಘೋಲ 


ಮೊಸರನ್ನು ಕಡೆದರೆ ಘೋಲ ಎನ್ನಲಾಗುತ್ತದೆ. ಇದರಲ್ಲಿ ಬೆಣ್ಣೆಯನ್ನು ತೆಗೆದಿರುವುದಿಲ್ಲ. ಒಂದು 
ವೇಳೆ ಸಕ್ಕರೆ ಸೇರಿಸಿ ಕಡೆದರೆ ಅದು ಲಸಿಯಾಗಿರುತ್ತದೆ. ರಸಾಲಾದಂತೆಯೇ ಗುಣವನ್ನು ಹೊಂದಿರುತ್ತದೆ. 
ವಾತ ಪಿತ್ತವನ್ನು ಕಡಿಮೆ ಮಾಡುತ್ತದೆ. ಆಹ್ಲಾದಕರವಾಗಿರುತ್ತದೆ. ಶುಕ್ರವನ್ನು ಹೆಚ್ಚಿಸುತ್ತದೆ. ಶರೀರಕ್ಕೆ 
ಬಲವನ್ನು ಕೊಡುತ್ತದೆ. ನಾಲಗೆಯ ರುಚಿಯನ್ನು ಹೆಚ್ಚಿಸುತ್ತದೆ. 


ಮಧಿತ \ 


ನೀರನ್ನು ಸೇರಿಸದೆ ಮೊಸರನ್ನು ಕಡೆದು, ಬೆಣ್ಣೆಯನ್ನು ಬೇರಡಿಸಬೇಕು. ಇದು ಮಢಿತವಾಗಿರುತ್ತದೆ. 
ಕಫ ಹಾಗೂ ವಾತವನ್ನು ನಾಶಮಾಡುತ್ತದೆ. 


IKK) 


ತಕ್ರ (ಮಜ್ಜಿಗೆ) 
ಮೊಸರು - 1 ಭಾಗ 
ನೀರು - 1/2 ಭಾಗ 


ಎರಡನ್ನು ಸೇರಿಸಿ ಕಡಗೋಲಿನಿಂದ ಕಡೆದು ಬೆಣ್ಣೆಯನ್ನು ಬೇರಡಿಸಬೇಕು. ಇದು ಅತೀ ನೀರಾಗಿಯು 
ಅಥವಾ ಅತೀ ಗಟ್ಟಿ (ದಪ್ಪ ಘನ) ಯಾಗಿಯೂ ಇರುವುದಿಲ್ಲ. ಮಜ್ಜಿಗೆಯು ಸಿಹಿ, ಹುಳಿ, ಒಗರು 
ರುಚಿ / ರಸಗಳಿಂದ ಕೂಡಿರುತ್ತದೆ. ರೂಕ್ಷ, ಉಷ್ಣವಿದ್ದು, ಬೇಗನೆ ಪಚನವಾಗುತ್ತದೆ. ಪಚನ ಶಕ್ತಿಯನ್ನು 
ಹೆಚ್ಚಿಸುತ್ತದೆ. ಹೃದಯಕ್ಕೆ ಒಳ್ಳೆಯದು. ಕಫ ಹಾಗೂ ವಾತಹರವಾಗಿದೆ. 


ಈ ರೀತಿ ತಯಾರಿಸಿದ ಮಜ್ಜಿಗೆಯು ವಾಂತಿ, ಭೇದಿ, ಗಹಣಿ ರೋಗ, ಮೂಲವ್ಯಾಧಿ, ಪಾಂಡುರೋಗ, 
ಅರುಚಿ, ಬಾಯಲ್ಲಿ ನೀರು ಬರುವಿಕೆ, ಬಾಯಾರಿಕೆ, ಮೇದರೋಗ, ಮೂತ್ರ ಕೃಚ್ಛ ರೋಗಗಳಲ್ಲಿ 
ಪಥ್ಯವಾಗಿರುತ್ತದೆ. ಮೂಲವ್ಯಾಧಿಯಲ್ಲಿ ಇದು ಪರಮ ಔಷಧ ರೂಪವೇ ಸರಿ. 


ಉದಶ್ಚಿತ 
ಮೊಸರು - 1 ಭಾಗ 
ನೀರು - 1/2 ಭಾಗ 


ಎರಡನ್ನು ಸೇರಿಸಿ ಕಡೆದು ಬೆಣ್ಣೆಯನ್ನು ತೆಗೆಯದೆ ಇದ್ದಾಗ ಅದು ಉದಶ್ಚಿತವಾಗಿರುತ್ತದೆ. ಇದು 
ಬಲಕರ, ಕಫವನ್ನು ಹೆಚ್ಚಿಸುತ್ತದೆ. ಆಮವನ್ನು ನಾಶಮಾಡುತ್ತದೆ. 


ಛಚ್ಛಿಕಾ 
ಮೊಸರು - 1 ಭಾಗ 
ನೀರು - 1/2 ಭಾಗ 


ಎರಡನ್ನು ಸೇರಿಸಿ ಕಡೆದು ತಯಾರಿಸುವುದಕ್ಕೆ ಛಚ್ಛಿಕಾ ಎನ್ನುತ್ತಾರೆ. ಇದಕ್ಕೆ ಸೈಂಧವ ಲವಣ 
ಬೆರೆಸಿ ಕುಡಿದರ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಡಾ. ಉತ್ತಮ ಪಾಚಕವಾಗಿರುತದೆ. 


134 


ಕಟ್ಟರ 
ಮೊಸರು -- 1 ಭಾಗ 
ನೀರು - 1/4 ಭಾಗ 


ಎರಡನ್ನು ಸೇರಿಸಿ ಕಡೆದು ಬೆಣ್ಣೆಯನ್ನು ತೆಗೆದಂತಹ ಜಲೀಯ ಭಾಗವನ್ನು ಸೇವಿಸಬೇಕು. 


ಜೀರಾ ಲಸ್ಸಿ ಹಾಗು ಜೀರಾ ಮಜ್ಜಿಗೆ 


ಮೊಸರನ್ನು ಕಡೆದು ಜೀರಿಗೆ ಪುಡಿ, ಸೈಂಧವ ಲವಣ ಸೇರಿಸಿದರೆ ಅದು ಜೀರಾ ಲಸ್ಸಿ ಆಗಿರುತ್ತವೆ. 
ಮೊಸರಿಗೆ ನೀರನ್ನು ಸೇರಿಸಿ ಕಡೆದು ಬೆಣ್ಣೆ ತೆಗೆದು ಜೀರಿಗೆಯ ಪುಡಿ, ಸೈಂಧವವನ್ನು ಸೇರಿಸಿದರೆ 
ಜೀರಾ ಮಜ್ಜಿಗೆ ಆಗುತ್ತದೆ. ಇವು ರುಚಿಕರವಾಗಿರುತ್ತವೆ. ಪಚನಶಕ್ತಿಯನ್ನು ಹೆಚ್ಚಿಸುತ್ತವೆ. 


ಶುಂಠಿ ಮಜ್ಜಿಗೆ 


ಮೊಸರು, ನೀರು, ಒಣಶುಂಠಿಪುಡಿಯನ್ನು ಹಾಕಿ ಕಡೆಯಲಾಗುತ್ತದೆ ಅಥವಾ ಹಸಿಶುಂಠಿ 


ರಸವನ್ನು ಸೇರಿಸಲಾಗಿರುತ್ತದೆ. ಬೆಣ್ಣೆರಹಿತ ಮಜ್ಜಿಗೆ ಇದಾಗಿರುತ್ತದೆ. 


 ಪಾಚಕ ಲಸ್ಸಿ ಅಥವಾ ಮಸಾಲ ಮಜ್ಜಿಗೆ 


ಹಸಿಶುಂಠಿ, ಜೀರಿಗೆ, ಸೈಂಧವ ಲವಣ, ಕೊತ್ತಂಬರಿಸೂಪನ್ನು ಜಜ್ಜಿ ಅಥವಾ ಕತ್ತರಿಸಿ ಮಜ್ಜಿಗೆಗೆ 
ಹಾಕಿ ಸೇವಿಸಿದರೆ ಪಾಚಕಲಸ್ಸಿ ಎನಿಸುತ್ತದೆ. 


ಮಜಿಗೆ ಸಾರು 


ಜ 

ಒಂದೆರಡು ಚಮಚೆ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಶುಂಠಿ, ಹಿಂಗು, ಮೆಣಸಿನಕಾಯಿ, 
ಅರಿಶಿನಪುಡಿ, ಕೊತ್ತಂಬರಿಸೊಪ್ಪು ಹಾಕಿ ಒಗ್ಗರಣೆ ಕೂಟ್ಟು, ಬಿಸಿ ಆರಿದ ಅನಂತರ ಮಜ್ಜಿಗೆಗೆ ಸೇರಿಸಿ 
ರುಚಿಗೆ ತಕ್ಕಂತೆ ಉಪ್ಪನ್ನು ಬೆರೆಸುತ್ತಾರೆ. 


ರಾಗಿ ಅಂಬಲಿ 
ರಾಗಿ ಹಿಟ್ಟು- 1 ಭಾಗ 
ನೀರು - 8 -10 ಭಾಗ 


ಎಧಾನ- ರಾಗಿ ಹಿಟ್ಟನ್ನು 4 ಅಳತೆ ನೀರಿನಲ್ಲಿ ತೆಳುವಾಗಿ ಕಲಸಿಕೊಳ್ಳಬೇಕು. ನೀರು ಕುದಿಯುವಾಗ 
ತೆಳುವಾಗಿ ಕಲಸಿ ಇಟ್ಟಿರುವ ರಾಗಿಯ ಮಿಶ್ರಣವನ್ನು ಬೆರಸಿ ಕುದಿಸಬೇಕು. ಸಂಪೂರ್ಣ ಬೆಂದ 
ಅನಂತರ ಅತೀ ಘನವು ಅಲ್ಲದ, ಮಂದವಾಗಿರುವ ಅಂಭ್ಲಿ ಆಗಿರುತ್ತದೆ. ಇದಕ್ಕೆ ಮಜ್ಜಿಗೆ ಬೆರಸಿ 
ಸೇವಿಸಬೇಕು ಅಥವಾ ಹಾಲುತುಪದೊಂದಿಗೆ ಸೇವಿಸಬಹುದು. 


ರಾಗಿ ಅಂಬಲಿ 


ರಾಗಿಯಲ್ಲಿ ಕೆರೋಟಿನ್‌, ಕ್ಯಾಲ್ಸಿಯಂ, ನಿಯಾಸಿನ್‌, ನಾರಿನ ಅಂಶವು ಸಹ ಉತ್ತಮ ಪ್ರಮಾಣದಲ್ಲಿ 
ಇರುತ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದುಂಟಾಗುವ ಸಂಧಿನೋವು, ಮೂಳೆ ಸವಕಳಿ, ಮೂಳೆಯಲ್ಲಿಯ 
ಸಾ೦ದ್ರತೆ ಕಡಿಮೆಯಾಗುವಿಕೆ, ಬೆನ್ನುನೊವು, ಕೀಲು ನೋವುಗಳಲ್ಲಿ ಇದರ ಸೇವನೆ ತು೦ಬಾ ಒಳ್ಳೆಯದು. 
ಶರೀರಕ್ಕೆ ಬೇಕಾಗುವ ಕ್ಯಾಲ್ಷಿಯಂ ನಿಸರ್ಗದತ್ತವಾಗಿ ನಮಗೆ ರಾಗಿ ಹಾಗೂ ಹಾಲಿನ ಮೂಲಕ ನಮ್ಮ 
ಶರೀರಕ್ಕೆ ದೊರಕುತ್ತದೆ. ಬೇಸಿಗೆಯ ಬಿಸಿಲಿನಿಂದ ಹಪಹಪಿಸುವ ಜನರಿಗೂ ಸಹ ಒಳ್ಳೆಯದು. 
ಬಾಯಾರಿಕೆ, ಧಣಿವು, ಅಂಗಾಲು ಉರಿತ ಇದ್ದವರಿಗೆ ಒಳ್ಳೆಯ ಆಹಾರವಾಗಿದೆ. 


ರಾಗಿ ಮಸಾಲಾ ಅಂಬಲಿ 


ಮೇಲಿನಂತೆ ತಯಾರಿಸಿದ ಅನಂತರ ಕುಡಿಯುವಾಗ ಹಸಿ ಕೊತ್ತಂಬರಿಸೊಪ್ಪು, ಹುರಿದ ಕರಿಬೇವು, 
ಹುರಿದ ಜೀರಿಗೆ ಪುಡಿ, ಉಪ್ಪು ರುಚಿಗೆ ತಕ್ಕಂತೆ, ಅಲ್ಪ ಹಸಿಮೆಣಸಿನ ಖಾರ, ಚಿಕ್ಕದಾಗಿ ಹೆಚ್ಚಿದ 
ಈರುಳ್ಳಿಯನ್ನು ಸೇರಿಸಿ ಕುಡಿಯಬೇಕು. 


136 


ರಾಗಿ ಸಿಹಿ ಅಂಬಲಿ 


ರಾಗಿ ಅ೦ಬಲಿಯನ್ನು ತಯಾರಿಸುವಾಗ ಸಕ್ಕರೆ ಏಲಕ್ಕಿ ಸೇರಿಸಿ ತಯಾರಿಸಬೇಕು. ಇದು ಸಿಹಿ 
ಇರುವದರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿಯುತ್ತಾರೆ. ಮಕ್ಕಳ ಮೂಳೆಗಳ ಬೆಳೆವಣೆಗೆಗೆ 
ತುಂಬಾ ಅಗತ್ಯ. ಮೂಳೆಗಳು ಗಟ್ಟಿಯಾಗುತ್ತವೆ. ಮಗು ಸಧೃಡವಾಗಿ ಬೆಳೆಯುತ್ತದೆ. 


ರಾಗಿಮಾಲ್ಟ್‌ ( ರಾಗಿ ಹುರಿ ಹಿಟ್ಟಿನ ಮಾಲ್ಟ್‌) 


ಮೊಳಕೆ ಬಂದ ರಾಗಿಯನ್ನು ನೆರಳಿನಲ್ಲಿ ಒಣಗಿಸಿ, ಹುರಿದು ಪುಡಿಮಾಡಿ, ಶೇಖರಿಸಿ ಇಟ್ಟುಕೊಳ್ಳಬೇಕು. 
ಒ೦ದು ಕಪ್‌ ಬಿಸಿ ಹಾಲಿಗೆ ಒಂದು ಚಮಚ ರಾಗಿ ಹಟ್ಟು ಬೆರೆಸಿ ರುಚಿಗೆ ತಕ್ಕಂತೆ ಸಕ್ಕರೆಯೊಂದಿಗೆ 
ಸೇವಿಸಬೇಕು, ಹಿಟ್ಟನ್ನು ಮಾಡುವಾಗ ಬಾದಾಮಿ, ಗೋಡಂಬಿ, ಉತ್ತತ್ತಿಗಳನ್ನು ಸಹ ಪುಡಿಮಾಡಿ 
ಬೆರೆಸುವದರಿಂದ ಉತ್ತಮವಾದ ಪೊಷಕಾಂಷಗಳು ಶರೀರಕ್ಕೆ ಸಿಗುತ್ತವೆ. ದೇಹದ ಬೆಳೆವಣೆಗೆಗೆ ಹಾಗೂ 


ಆರೋಗ್ಯ ಸುಧಾರಿಸುತ್ತದೆ. 


ರಾಗಿ ಸರಿ 


ಮೊಳಕೆ ಬಂದ ರಾಗಿಯನ್ನು ನೆರಳಿನಲ್ಲಿ ಒಣಗಿಸಿ, ಪುಡಿಮಾಡಿ, ತೆಳುವಾದ ವಸ್ತ್ರದಿಂದ ಅಥವಾ 
ಸಾಣಿಗೆಯಿಂದ ಸಾಣಿಸಿ, ಅತಿ ಸೂಕ್ಷ್ಮ ಪುಡಿಯನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಈ ಪುಡಿಯನ್ನು 
ನೀರಿನಲ್ಲಿ ಕಲಸಿ ಕುದಿಸಬೇಕು. ಅತಿ ತೆಳುವಾದ ರಾಗಿ ಸರಿಗೆ ಅಲ್ಪ ಪ್ರಮಾಣದಲ್ಲಿ ಉಪ್ಪು ಬೆರೆಸಿ, ಸ್ವಲ್ಪ 
ಹಾಲನ್ನು ಸೇರಿಸಿ 8-10 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೂಡಬಹುದು. ಈ ರಾಗಿಸರಿಯನ್ನು ಅತಿ 
ತೆಳು, ಅಲತೆಳು, ಅರೆಘನ ಈ ರೀತಿಯಾಗಿ, ಮಗುವಿನ ವಯಸ್ಸಿಗೆ, ಮಗುವಿನ ಪಚನ ಶಕ್ತಿಗೆ 
ಅನುಗುಣವಾಗಿ ಸೇವಿಸಲು ಕೊಡಬಹುದು. ಮಗುವಿಗೆ ಇದರ ಸೇವನೆ ಅನಂತರ 
ಮಲಬದ್ಧತೆಯಾಗುತ್ತಿದ್ದರೆ, ಅಂತಹ ಮಗುವಿಗೆ ಅತಿ ತೆಳುವಾದ ರಾಗಿ ಗಂಜಿಯನ್ನು ಕೊಡಬಹುದು. 
ರುಚಿಗೆ ತಕ್ಕಂತೆ ಬೆಲ್ಲವನ್ನು ಸೇರಿಸಬಹುದು. 


ತ 
ಅಕ್ಕ ಸರಿ 


ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಅನಂತರ ಹುರಿದು ಪುಡಿಮಾಡಬೇಕು. ಈ 
ಪುಡಿಯನ್ನು ನೀರಿನಲ್ಲಿ ಮಿಶ್ರಣಮಾಡಿ ಬೇಯಿಸಬೇಕು. ಅಕ್ಕಿಸರಿಯನ್ನು ಅತಿ ತೆಳುಗಂಜಿ, ಮಂದ 
ಗಂಜಿ, ಸ್ವಲ್ಪ ದಪ್ಪಗಂಜಿ ಈ ರೀತಿಯಾಗಿ 6-8 ತಿಂಗಳ ಮಕ್ಕಳಿಗೆ ಕೊಡಬಹುದು. ವಿಟಾಮಿನ್‌ ಬಿ- 


ಕಾಂಪ್ಲೆಕ್ಸ್‌ ಪೋಷಕಾಂಶವು ಮಗುವಿಗೆ ದೊರೆಯುತ್ತದೆ. 


137 


ಹೆಸರುಕಾಳಿನ ಸರಿ 


ಮೊಳಕೆ ಬಂದ ಹೆಸರುಕಾಳನ್ನು ನೆರಳಿನಲ್ಲಿ ಒಣಗಿಸಿ ಅನಂತರ ಹುರಿದು ಪುಡಿಮಾಡಬೇಕು. 
ಈ ಪುಡಿಯನ್ನು ನೀರಿನಲ್ಲಿ ಮಿಶ್ರಣಮಾಡಿ ಬೇಯಿಸಬೇಕು. ಅತಿ ತೆಳುಗಂಜಿ, ಮಂದಗಂಜಿ, ಸ್ವಲ್ಪು 
ದಪ್ಪ ಗ೦ಜಿ ಈ ರೀತಿಯಾಗಿ 8-10 ತಿ೦ಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬಹುದು. ರುಚಿಗೆ ತಕ್ಕಂತೆ 
ಉಪ್ಪನ್ನು ಬೆರೆಸಬೇಕು. | 


ಸಿಹಿಯಾದ ಖಾದ್ಯ ಪದಾರ್ಥಗಳು: 


ಉಪಯೋಗ : ಸಿಹಿಯಾದ ಎಲ್ಲಾ ತಿನಿಸುಗಳು ರುಚಿಕರವಾಗಿದ್ದು ಎಲ್ಲಾ ವಯಸ್ಸಿನವರು 
ಇಷ್ಟಪಟ್ಟು ಸೇವಿಸುತ್ತಾರೆ. ವಿಶೇಷವಾಗಿ ಮಕ್ಕಳಿಗೆ ಪೌಷ್ಠಿಕಾಂಶಗಳ ದೊರೆಯುತ್ತವೆ. ಶರೀರದ ಎಲ್ಲಾ 
ಧಾತುಗಳಿಗೆ ಬಲವನ್ನು ನೀಡುತ್ತದೆ. 


ಪಂಚಕಜ್ಜಾಯ : 

ಬೇಕಾಗುವ ಸಾಮಾಗಿಗಳು 

ಹೆಸರು ಬೇಳೆ ಹಿಟ್ಟು - 1 ಭಾಗ [500 ಗ್ರಾಂ] 
ಬೆಲ್ಲ- 1 ಭಾಗ [500 ಗ್ರಾಂ] 

1 ದೊಡ್ಡ ತೆಂಗಿನಕಾಯಿಯ ತುರಿ 

ಬಿಳಿ ಎಳ್ಳು - 50 ಗ್ರಾಂ 

ಗೋಡಂಬಿ - 50 ಗ್ರಾಂ 

ತುಪ್ಪ - ಬೇಕಾಗುವಷ್ಟು 


ವಿಧಾನ : ತೆಂಗಿನಕಾಯಿಯ ತುರಿಯನ್ನು ಕೆಂಪಗೆ ಹುರಿದುಕೊಳ್ಳಬೇಕು. ಇದಕ್ಕೆ ಬೆಲ್ಲದಪುಡಿ 
ಹೆಸರುಬೇಳೆ ಹಿಟ್ಟನ್ನು ಸೇರಿಸಿ ಕುಟ್ಟಿಕೊಳ್ಳಬೇಕು. ಇದಕ್ಕೆ ತುಪ್ಪದಲ್ಲಿ ಹುರಿದ ಎಳ್ಳು ಮತ್ತು ತುಪ್ಪದಲ್ಲಿ 
ಕರಿದ ಗೋಡಂಬಿಯ ಚೂರುಗಳನ್ನು ಮತ್ತಷ್ಟು ತುಪ್ಪವನ್ನು ಸೇರಿಸಿದರೆ ಪಂಚಕಜ್ಜಾಯ ತಯಾರಾಗುತ್ತದೆ. 


Ww 


138 


ಪುರಿಉಂಡೆ : 

ಬೇಕಾಗುವ ಸಾಮಾಗಿಗಳು : 
ಕಡ್ಲೆ ಪುರಿ - 1 ಕೆ.ಜಿ. 
ಬೆಲ್ಲದಪುಡಿ 1 ಕೆ.ಜಿ 

ತುರಿದ ಒಣಕೊಬ್ಬರಿ 

ಸ್ಪಲ್ಪ ಏಲಕ್ಕಿ ಪುಡಿ 


ಹುರಿದ ಕಡಲೆಕಾಯಿ ಬೀಜ 


ಪುರಿ ಉಂಡೆ. 


ವಿಧಾನ : ಬೆಲ್ಲವನ್ನು ಒಂದು. ಪಾತ್ರೆಯಲ್ಲಿ ಹಾಕಿ ಸಲ್ಪ ನೀರನ್ನು ಬೆರೆಸಿ ಒಲೆಯ ಮೇಲಿಟ್ಟು 
ಎಳೆಪಾಕ ಮಾಡಿಕೊಳ್ಳಬೇಕು. ಇದಕ್ಕೆ ತುರಿದ ಒಣಕೊಬ್ಬರಿ ಕಡಲೇಕಾಯಿ ಬೀಜದ ಸಣ್ಣ ತುಂಡುಗಳನ್ನು 
ಪುರಿ ಎಲಕ್ಕಿ ಎಲ್ಲವನ್ನು ಸೇರಿಸಿ ಕೈಗೆ ತುಪವನ್ನು ಸವರಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು 
ಕಟ್ಟಬೇಕು. 


ಏಲಕ್ಕಿ ಪುಡಿ, ಪಚ್ಚಕರ್ಪೂರ. 


ಅಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೆನೆಸಬೇಕು. ಗೋಡಂಬಿ ಮತ್ತು 
ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಬೇಕು. ನೆನೆದ ಅಕ್ಕಿಯನ್ನು ನೀರಿನಿ೦ದ ಬಸಿದು ಸಲ್ಪ ಒಣಗಿಸಿ 
ಅದನ್ನು ಕುಟ್ಟಿಕೊಳ್ಳಬೇಕು. ಇದಕ್ಕೆ ಬೆಲ್ಲದ ಎಳೆಪಾಕವನ್ನು ತೆಂಗಿನ ತುರಿ, ಕಡ್ಲೆಕಾಯಿಬೀಜ, ಗೋಡಂಬಿ, 
ದಾಕ್ತಿಗಳನ್ನು ಸೇರಿಸಿ ಉಂಡೆ ಕಟ್ಟಬೇಕು. 


ಟಾ ಚಚಾಲ ರಾನಾ) /ಗಸಗಗಾಗ[ಗಾಗಸಾಗಾಸಾಸಾಗರಗಗಾರಾ ಗೂ ಗಘಗ್ಷೌ)ಘ ?ಘ ಗ)ಗಗ್ಷಗ) 


139 


ತೆಂಗಿನಕಾಯಿ ಹೋಳಿಗೆ 


ಬೇಕಾಗುವ ಸಾಮಾನುಗಳು : 2 ಬಲಿತ ದೊಡ್ಡ ತೆಂಗಿನಕಾಯಿ, 1/2 ಕೆ.ಜಿ ಬೆಲ್ಲದಪುಡಿ, 1/4 
ಕೆ.ಜಿ ಚಿರೋಟಿ ರವೆ, 1/4 ಕೆ.ಜೆ.ಮೈದಾಹಿ ಹಿಟ್ಟು, ಸಲ ಏಲಕ್ಕಿ ಪುಡಿ, 50 ಗ್ರಾಂ ಗಸಗಸೆ, ಅಗತ್ಯವಿದ್ದಷ್ಟು 
ಎಣ್ಣೆ. 


ಕಾಯಿ ಹೋಳಿಗೆ 


ವಿಧಾನ : ಮೊದಲು ತೆಂಗಿನಕಾಯಿಯನ್ನು ತುರಿದುಕೊಳ್ಳಬೇಕು. ಚೆರೋಟಿ ರವೆ ಮತ್ತು ಮೈದಾಹಿಟ್ಟನ್ನು 
ಒಂದು ಪಾತ್ರೆಗೆ ಹಾಕಿ ಸ್ಪಲ್ಪ ಎಣ್ಣೆ ಮತ್ತು ನೀರನ್ನು ಬೆರೆಸಿ ಹಿಟ್ಟನ್ನು ಕಲಿಸಿಕೊಳ್ಳಬೇಕು, ಚೆನ್ನಾಗಿ 
ನಾದಿಕೊಳ್ಳಬೇ ಕು. 


ಬಾಣಲೆಯನ್ನು ಒಲೆಯ ಮೇಲಿಟ್ಟು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕಿ ಜೊತೆಗೆ 
ಏಲಕ್ಕಿ ಪುಡಿಯನ್ನು ಗಸಗಸಯನ್ನು ಸೇರಿಸಿ ಹೂರಣವನ್ನು ತಯಾರಿಸಿಕೊಳ್ಳಬೇಕು. ಹೂರಣವನ್ನು 
1. ನಾಗ ತಳಸೀಯದಂತೆ ನೋಡಿಕೊಳ್ಳಬೇಕು. ಹೂರಣ ಸಿದ್ಧಮಾಡಿಕೊಂಡು ಸಣ್ಣಸಣ್ಣ 
ಉಂಡೆಗಳನ್ನು ಮಾಡಿಕೊಂಡು, ಹಿಟ್ಟಿನ ಉಂಡೆಯನ್ನು ಅಗಲಮಾಡಿ ಹೂರಣವನ್ನು ತುಂಬಿ ಹಿಟ್ಟನ್ನು 
ಮುಚ್ಚಿ ಕ ರೀತಿಯಲ್ಲಿ ಲಟ್ಟಿಸಿ ಕಾವಲಿಯ ಮೇಲೆ-ಸ ಸಣ್ಣ ಉರಿಯಲ್ಲಿ ಹ ಬೇಯಸಡೇ ಆ 


ಹೀಗೆ ಸಿದ್ದವಾದ ಹೋಳಿಗೆಯನ್ನು ತುಪ್ಪ ಮತ್ತು ಹಾಲಿನ ಜೊತೆಯಲ್ಲಿ ಸೇವಿಸಬೇಕು. 
ಹೂರಣದ ಹೋಳಿಗೆ : 


ಬೇಕಾಗುವ ಸಾಮಾಗಿಗಳು: 1/2 ಕೆ.ಜಿ. ಕಡಲೆಬೇಳೆ, 1/2 ಕೆ.ಜಿ.ಮೈದಾಹಿಟ್ಟು, 12 58 ಬೆಲ್ಲ, 
ಏಲಕ್ಕಿಪುಡಿ ಮತ್ತು ಎಣ್ಣೆ. 


ಹೂರಣದ ಹೋಳಿಗೆ [ಬೇಳೆ ಹೋಳಿಗೆ]. 


ರಾ 


ಮೈದಾಹಿಟ್ಟಗೆ ಸ್ವಲ್ಪ ನೀರನ್ನು ಸೇರಿಸಿ ಹಿಟ್ಟನ್ನು ತಯಾರಿಸಿಕೊಳ್ಳಬೇಕು. ಕಡಲೆಬೇಳೆಯನ್ನು 
ಬೇಯಿಸಿಕೊಂಡು ಅದರಲ್ಲಿರುವ ತೇವಾಂಶವನ್ನು ಇಂಗಿಸಿಕೊಳ್ಳಬೇಕು. ಅದಕ್ಕೆ ಬೆಲ್ಲದಪುಡಿ ಮತ್ತು 
ಏಲಕ್ಕಿಪುಡಿಯನ್ನು ಸೇರಿಸಿ ಪುನ: ಬೇಯಿಸಬೇಕು. ಅನ೦ತರ ಇದನ್ನು ನುಣ್ಣಗೆ ರುಬ್ಬಿಕೊಂಡು 
ಸಣ್ಣಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಬೇಕು. ಹಿಟ್ಟಿನ ಸಣ್ಣ ಉಂಡೆಯನ್ನು ಅಗಲಿಸಿ ಹೂರಣವನ್ನು 
ತುಂಬಿ ಪುನ: ಹಿಟ್ಟಿನಿಂದ ಮುಚ್ಚಿ ಲಟ್ಟಿಸಿಕೊಳ್ಳಬೇಕು. ಕಾವಲಿಯ ಮೇಲೆ ಎರಡೂಕಡೆ ಬೇಯಿಸಬೇಕು. 
ತುಪ್ಪ ಅಥವಾ ಹಾಲಿನೊಂದಿಗೆ ಇದರ ಸೇವನೆಯು ಅತ್ಯ೦ತ ರುಚಿಕರವಾಗಿರುತ್ತದೆ. 


ಹಿಟ್ಟಿನ ಸರಿ 

ಅಕ್ಕಿ ಹುರಿಹಿಟ್ಟು- 4 ಭಾಗ 

ರಾಗಿ ಹುರಿಹಿಟ್ಟು- 1 ಭಾಗ 

ಭಲ ಹುರಿಹಿಟ್ಟು-1 ಭಾಗ 

ಹುರಿದ ಗೋದಿಹಿಟ್ಟು- 1 ಭಾಗ 

ಎಲ್ಲವನ್ನು ಚೆನ್ನಾಗಿ ಮಿಶ್ರಣಮಾಡಿ ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಇದರ ಅತಿ ತೆಳುಗಂಜಿ, 


ಮಂದಗಂಜಿ ಅಥವಾ ಸ್ವಲ್ಪ ದಪ್ಪಗ೦ಜಿಯನ್ನು ಮಾಡಿ, ವಯಸಿಗೆ ಅನುಗುಣವಾಗಿ ಮಕ್ಕಳಿಗೆ 
ಕೊಡಬಹುದು. 


ಸಜಕ 
ಜ 


ಬೇಕಾಗುವ ಪದಾರ್ಥಗಳು 
ಹುರಿದ ಗೋದಿ ರವ-1 ಭಾಗ 
ಬೆಲ್ಲ- ಅರ್ಧಭಾಗ 


ಗೋಡಂಬಿ, ದ್ರಾಕ್ಷಿ ಒಣ ಕೊಬ್ಬರಿ, ಬಾದಾಮಿ, ಗೇರು ಬೀಜ ಸ್ವಲ್ಪ ಪ್ರಮಾಣ 


ಖಿ 


ವಿಧಾನ- ಮೂರುಪಟ್ಟು ನೀರನ್ನು ಕಾಯಿಸಬೇಕು. ನೀರು ಕುದಿಯುವಾಗ ರವೆಯನ್ನು ಹಾಕಿ 
ತಿರುಗಿಸಬೇಕು. ಚೆನ್ನಾಗಿ ಕುದ್ದನ೦ತರ ಬೆಲ್ಲದಪುಡಿಯನ್ನು, ಉಳಿದ ಎಲ್ಲ ಪದಾರ್ಥಗಳನ್ನು ಸೇರಿಸಿ 
ಕುದಿಸಬೇಕು. ಒಲೆಯಿ೦ದ ಇಳಿಸುವಾಗ ಏಲಕ್ಕಿ ಪುಡಿಯನ್ನು ಸೇರಿಸಬೇಕು. ಇದು ಸಜ್ಜಕವಾಗಿರುತ್ತದೆ. 
ಸಜ್ಜಕಕ್ಕೆ ತುಪ್ಪ ಹಾಲು ಸೇರಿಸಿ ಊಟಮಾಡಬೇಕು. ಇದು ಎಲ್ಲಾ ವಯಸ್ಸಿನವರು ಸಹ ಇಷ್ಟಪಟ್ಟು 
ಸೇವಿಸುವ ಸಿಹಿ ಆಹಾರವಾಗಿರುತ್ತದೆ. ದೇಹಪುಷ್ಟಿಯಾಗುತ್ತದೆ. ಶರೀರಕ್ಕೆ ಬಲ ಸಿಗುತದೆ. 


ಹ 


141 


ಸಜ್ಜಕದ ಸೇವನೆಯಿಂದ ಅನೇಕ ಜೀವಸತ್ವಗಳು ಹಾಗೂ ಕಬ್ಬಿಣಾಂಶವು ಶರೀರಕ್ಕೆ ಲಭ್ಯವಾಗುತ್ತದೆ. 
ಗಜ್ಜರಿ (ಕ್ಯಾರೆಟ್‌) ಪಾಯಸ 
ವಿಧಾನ-1 

ಬೇಕಾಗುವ ಪದಾರ್ಥಗಳು: 
ಕ್ಯಾರೆಟ್‌ -500 ಗ್ರಾಂ 
ಸಕ್ಕರ-250 ಗ್ರಾಂ 
ಎಲಕ್ಕಿ-3-4 ಗ್ರಾಂ 
ತುಪ್ಪ-10-20 ಗ್ರಾಂ 
ಹಾಲು-250-500 ಗ್ರಾಂ 
ಗೋಡಂಬಿ- 10 ಗ್ರಾಂ 
ಒಣ ದ್ರಾಕ್ಷಿ-10 ಗ್ರಾಂ 
ಬಾದಾಮಿ-10 ಗ್ರಾಂ 


ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿಗಳನ್ನು ಹುರಿದುಕೊಳ್ಳಬೇಕು. ಅನ೦ತರ ಗಜ್ಜರಿ 
ತುರಿಯನ್ನು ತುಪ್ಪದಲ್ಲಿ ಹುರಿಯಬೇಕು. ಹಾಲನ್ನು ಸೇರಿಸಿ ಬೇಯಿಸಬೇಕು. ಕುದಿಯುವಾಗ ಸಕ್ಕರೆ, 
ಗೋಡಂಬಿ, ದ್ರಾಕ್ಷಿ, ಬಾದಾಮಿಗಳನ್ನು ಸೇರಿಸಿ ಕುದಿಸಬೇಕು. ಒಲೆಯಿ೦ದ ಇಳಿಸುವಾಗ ಏಲಕ್ಕಿಯ 
ಪುಡಿಯನ್ನು ಸೇರಿಸಬೇಕು. ಗಜ್ಜರಿಯನ್ನು ಒಂದಲ್ಲ ಒಂದು ರೂಪದಲ್ಲಿ ಮಕ್ಕಳು, ವಯಸ್ಕರು, 
ವೃದ್ಧರು ಸೇವಿಸುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಅತೀ ಮುಖ್ಯವಾದ ಆಹಾರ ಆಗಿರುತ್ತದೆ. 


ಜಿಗಳಿ-(ಒ೦ದು ಬಗೆಯ ಹುಣಿಸೆ ಪೆಪ್ಪರಮೆಂಟು) 
ಬೇಕಾಗುವ ಪದಾರ್ಥಗಳು: 


ಬೀಜ ತೆಗೆದ ಹುಣಿಸೆಹಣ್ಣು-100 ಗ್ರಾಂ, ಜೀರಿಗೆ - 5 ಗ್ರಾಂ. ಉಪು ಮತ್ತು ಬೆಲ್ಲ-ರುಚಿಗೆ 
ತಕ್ಕಂತೆ 


ಈ ಎಲ್ಲವನ್ನು ಸೇರಿಸಿ ಸಂಪೂರ್ಣವಾಗಿ ಏಕರೂಪವಾಗುವಂತೆ ಜಜಬೇಕು. ಇದು 
ಜಿಗಳಿಯಾಗಿರುತ್ತದೆ. ಐಸ್ಮೀ೦ ಕಡ್ಡಿಗೆ ಲಾಲಿಪಪ್ಪಿನಂತೆ ಚುಚ್ಚಿ ಮಕ್ಕಳಿಗೆ ಚೀಪಲು ಕೊಡಬೇಕು. ಊಟಮಾಡದೆ 


ಶು ಡಿ 


ES 
142 


ಗಲಾಟೆಮಾಡಿಕೊಂಡು ತಿರುಗುವ ಮಕ್ಕಳಿಗೆ ಇದನ್ನು ಕೊಟ್ಟರೆ ಬೇಗನೆ ಊಟಮಾಡಲು ಬರುತ್ತಾರೆ. 
ಬಾಯಲ್ಲ ಲಾಲಾ ಸ್ರಾವ ಹೆಚ್ಚಿ, ನಾಲಗೆಗೆ ಒಳ್ಳೆಯ ರುಚಿ ಪ್ರತೀತಿಯಾಗುತ್ತದೆ. ಹೊಟ್ಟೆ ಹಸಿವು 
ಕಾಣಿಸಿಕೊಂಡು ಮಕ್ಕಳು ಚೆನ್ನಾಗಿ ಊಟಮಾಡುತ್ತಾರೆ. ಊಟವು ಸಹ ಸರಿಯಾಗಿ ಜೀರ್ಣಿಸುತ್ತದೆ. 
ಹುಳಿ, ಸಿಹಿ, ಉಪ್ಪು ಮೂರು ಇರುವುದರಿಂದ ಮಕ್ಕಳು ತುಂಬಾ ಇಷ್ಟಪಡುತ್ತಾರೆ. 


ಸಾಬುದಾನಿ ಪಾಯಸ (ಸಬ್ಬಕ್ಕಿ ಪಾಯಸ) 
ಬೇಕಾಗುವ ಪದಾರ್ಥಗಳು: 


ಸೀಮೆ ಅಕ್ಕಿ[ಸಾಬುದಾನಿ] -1 ಭಾಗ. ನೀರು-12 ಭಾಗ (ಅತಿ ತೆಳು, ತೆಳು, ಅಲ್ಪ ಮಂದ, 
ಘನ ರೂಪಕ್ಕೆ ತಕ್ಕಂತೆ ನೀರನ್ನು ಬಳಸ ಬಹುದು.) ಸಕ್ಕರೆ-ಕಾಲು ಭಾಗ, 


ಅಲ್ಪ ಪ್ರಮಾಣದಲ್ಲಿ ಗೋಡಂಬಿ, ದ್ರಾಕ್ಷಿ, ಎಲಕ್ಕಿ, ಬಾದಾಮಿಗಳನ್ನು ಬೆರೆಸಬೇಕು. 


ಸೀಮೆ ಅಕ್ಕಿ [ಸಾಬುದಾನಿ] ಪಾಯಸ 


ವಿಧಾನ-1 


ಸಾಬುದಾನಿಯನ್ನು ಮೊದಲು ಎರಡು ಪಟ್ಟು ನೀರಿನಲ್ಲಿ 1-2 ಗಂಟೆ ನೆನೆಸಿ ಅನಂತರ 10 
ಭಾಗ ನೀರಿನಲ್ಲಿ ಕುದಿಸಬೇಕು. ತಳಭಾಗದಲ್ಲಿ ಸಾಬುದಾನಿ ಸೀಯದಂತೆ ಆಗಾಗ ಚಮಚೆಯಿಂದ 
ತಿರುವುತ್ತಿರಬೇಕು. ಸಾಬುದಾನಿ ಕುದಿಯುತ್ತಿರುವಾಗ ತುಪ್ಪದಲ್ಲಿ ಹುರಿದ ಗೋಡಂಬಿ, ಬಾದಾಮಿ, 
ದ್ರಾಕ್ಷಿ, ಸಕ್ಕರೆಯನ್ನು ಬೆರೆಸಿ ಕುದಿಸಬೇಕು. 


ವಿಧಾನ-2 
ಸಾಬುದಾನಿ- 1 ಭಾಗ 
ನೀರು-5 ಭಾಗ 


ಹಾಲು-5 ಭಾಗ 


143 


ಸಕ್ಕರೆ-1/4 ಭಾಗ 
ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಏಲಕ್ಕಿ- ಅಲ್ಪ ಪ್ರಮಾಣದಲ್ಲಿ ಬೆರೆಸಬೇಕು. 


ಬಜ ಆ 


ಮೊದಲು ಸಾಬುದಾನಿಯನ್ನು ನೀರಿನಲ್ಲಿ ಕುದಿಸಬೇಕು. ಅನಂತರ ಹಾಲನ್ನು ಸೇರಿಸಿ ಕುದಿಸಿ, 
ಉಳಿದ ಪದಾರ್ಥಗಳನ್ನು ಸೇರಿಸಿ ಪುನಃ ಬಿಸಿಮಾಡಬೇಕು. 


ಬೇಸನ್‌ ಉಂಡೆ 
ಬೇಕಾಗುವ ಪದಾರ್ಥಗಳು: 


ಹಸಿ ಕಡ್ಲೆಬೇಳೆ ಹಿಟ್ಟು -500 ಗ್ರಾಂ 


ತುಪ್ಪ-100 ಗ್ರಾಂ 


೯) 


ದಾಕಿ, ಗೋಡಂಬಿ, ಬಾದಾಮಿ, ಏಲಕಿ- ಸಲ ಪಮಾಣದಲಿ 
ರ ಯಜ ವ ಐ 


ಇತ್‌ 


ಬೇಸನ್‌ ಉಂಡೆ. 


ಬೆರೆಸಿ ಒಂದು ಗಂಟೆಯ ವರೆಗೆ ಇಡಬೇಕು. ಸಕ್ಕರೆ ಹಾಗೂ ಹಿಟ್ಟು ಒಂದಾಗುವಂತೆ ಕೈಯಿಂದ 
ಚೆನ್ನಾಗಿ ತಿಕ್ಕಿ ತುಪ್ಪದಲ್ಲಿ ಮೊದಲೆ ಹುರಿದಿಟ್ಟ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಏಲಕ್ಕಿಯ ಪುಡಿಯನ್ನು 
ಸೇರಿಸಿ ಉಂಡೆಯನ್ನು ಕಟ್ಟಬೇಕು. 


ಹೆಸರು ಉಂಡೆ 
ಬೇಕಾಗುವ ಪದಾರ್ಥಗಳು: 
ಹೆಸರು ಕಾಳು- 500 ಗ್ರಾಂ 
ಸಕ್ಕರೆ- 400 ಗ್ರಾಂ 


ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ- ಸ್ವ 


ಹೆಸರುಕಾಳನ್ನು ಕಾಯ್ದ ಹೆಂಚಿನಲ್ಲಿ ಹುರಿದು, ಬಿರಿಸಿ ಪುಡಿಮಾಡಿ, ಸಾಣಿಗೆ ಹಿಡಿದು, ಹಿಟ್ಟನ್ನು 
ತಯಾರಿಸಿಕೊಳ್ಳಬೇಕು. ಹಿಟ್ಟನ್ನು ತುಪದಲ್ಲಿ ಹುರಿದು, ಬಿಸಿ ಹಿಟ್ಟಿನ ಮೇಲೆ ಸಕ್ಕರೆ ಪುಡಿಹಾಕಿ ಒಂದು 


Ww 


ಗಂಟೆ ಇಡಬೇಕು. ಅನಂತರ ಸಕ್ಕರೆ ಹಾಗೂ ಹಿಟ್ಟು ಒಂದಾಗುವಂತೆ ಕೃಯಿಂದ ಚೆನ್ನಾಗಿ ತಿಕ್ಕಿ, 


ತುಪ್ಪದಲ್ಲಿ ಮೊದಲೆ ಹುರಿದಿಟ್ಟ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿಯನ್ನು ಸೇರಿಸಿ ಉಂಡೆಯನ್ನು 
ಕಟಬೇಕು. 
ಊ 


ಶೇಂಗಾ ಉಂಡೆ/ಕಡಲೆಕಾಯಿ ಉಂಡೆ: 


ಶೇ೦ಗಾಉಂಡೆ, ಶೇ೦ಗಾಚಿಕ್ಕಿ, ಶೇಂಗಾ ಒಬ್ಬಟ್ಟು ಇವುಗಳಲ್ಲಿ ಪ್ರೋಟೀನ್‌ ಹಾಗೂ ಕಬ್ಬಿಣಾಂಶ 
ಅಧಿಕವಾಗಿರುತ್ತದೆ. 


ಪ್ರಮಾಣ: 

ಹುರಿದ ಶೇ೦ಗಾ ಬೀಜ: 500ಗ್ರಾಂ 

ಬೆಲ್ಲ: 400- 500ಗ್ರಾಂ 

ಏಲಕ್ಕಿ- 4-೨ 

ವಿಧಾನ: 
ಬೆಲ್ಲದ ಪುಡಿ ಹಾಗೂ ಶೇ೦ಗಾ ಪುಡಿಯನ್ನು ನುಣ್ಣಗೆ ಜಜ್ಜಿ ಮೃದು ಮಾಡಬೇಕು. ಸಂಪೂರ್ಣವಾಗಿ 
ಮಿಶ್ರಣವಾದ ಅನ೦ತರ ಉಂಡೆಯನ್ನು ಕಟ್ಟಬೇಕು. 

ಕಡಲೆಕಾಯಿ ಬೀಜದ ಚಿಕ್ಕಿ; 


ಪ್ರಮಾಣ ಉಂಡೆಯಂತೆಯೇ. ಒಂಡೆ ಶೇಂಗಾಬೀಜಗಳನ್ನು ದಪ್ಪನೆಯ ಪಾಕದಲ್ಲಿ ಹಾಕಿ ತಿರುಗಿಸಿ, 
ತುಪ್ಪ ಸವರಿದ ತಟ್ಟೆಗೆ ಈ ಮಿಶ್ರಣವನ್ನು ಹಾಕಿ ಕೈಯಿಂದ ತಟ್ಟಬೇಕು. ಬಿಸಿಇರುವಾಗಲೆ ತುಪ್ಪ ಹಚ್ಚಿದ 
ಚಾಕುವಿನಿಂದ ಕತ್ತರಿಸಿ ಬೇರ್ಪಡಿಸಿ ಆರಿದ ಅನಂತರ ಸಂಗಹಿಸ ಬೇಕು. 


ಶೇಂಗಾ ಚಿಕಿ 


145 


ಕಡಲೆಕಾಯಿಯ ಬೀಜದ(ಶೇಂಗಾ) ಒಬ್ಬಟ್ಟು: 


ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜಗಳನ್ನು ನುಣ್ಣಗೆ ಕುಟ್ಟ ಪುಡಿಮಾಡಬೇಕು. ಬೆಲ್ಲದ ಪಾಕವು 
ಎಳೆಪಾಕವಾಗಿರುವಾಗ, ಶೇಂಗಾ ಪುಡಿ ಏಲಕ್ಕಿ ಪುಡಿ ಹಾಕಿ ತಿರುಗಿಸಿ ಒಲೆಯಿಂದ ಕೆಳಗಿಳಿಸಬೇಕು. 
ಬಿಸಿ ಇರುವಾಗಲೆ ಚಿಕ್ಕ ಚಿಕ್ಕ ಮೃದು ಉಂಡೆಗಳನ್ನು ಮಾಡಿ ಮೈದಾಹಿಟ್ಟಿನಿಂದ ಲಟ್ಟಿಸಿದ ಎಲೆಗಳಲ್ಲಿ 
ಇಟ್ಟು ಪುನಃ ಉಂಡೆಯಂತೆ ಮಾಡಬೇಕು. ಮೈದಾ ಹಿಟ್ಟು ಹಚ್ಚಿ ಒಬ್ಬಟ್ಟನ್ನು ಲಟ್ಟಸಿ ಬೇಯಿಸಬೇಕು. 


ಹಾಲು ಖೀರು- 


ಗಟ್ಟಿ ಹಾಲನ್ನು ಮ೦ದ ಉರಿಯ ಮೇಲೆ ಕಾಯಿಸುತ್ತಿರಬೇಕು. ಹಾಲು ಪಾತ್ರೆಗೆ ಹೊತ್ತದಂತೆ 
ತಿರುವುತ್ತಿರಬೇಕು. ಬಿಳಿಹಾಲಿನ ಬಣ್ಣ ಹಾಗೂ ಅದರ ತರಲತೆಯಲ್ಲಿ ವೃತ್ಯಾಸವಾಗುತ್ತಾ ಹೋಗುತ್ತದೆ. 
ಸ್ವಲ್ಪ ಮಂದವಾಗುವ ವರೆಗೆ ಕಾಯಿಸಿ, ಎಲಕ್ಕಿ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಹಾಕಿ ರುಚಿಗೆ ತಕ್ಕಂತೆ 
ಸಕ್ಕರೆ ಬೆರೆಯಿಸಿ ಕುದಿಸಬೇಕು. ಒಲೆಯಿ೦ದ ಇಳಿಸುವಾಗ ಎಲಕ್ಕಿ ಪುಡಿಯನ್ನು ಸೇರಿಸಬೇಕು. ಇದು 
ಹಾಲಿನ ಖೀರು ಆಗಿರುತ್ತದೆ. 


ಇದು ಶರೀರವನ್ನು ಪುಷ್ಟಿಮಾಡುತ್ತದೆ.ಇದರ ನಿಯಮಿತ ಸೇವನೆಯಿಂದ ತೂಕ ಹೆಚ್ಚುತ್ತದೆ. 
ಮಕ್ಕಳ ಆರೋಗ್ಯದ ಬೆಳವಣೆಗೆ ಆಗುತ್ತದೆ. ಆದರೆ ಪಚನಕ್ಕೆ ಜಡವಾಗಿರುತ್ತದೆ. ಒ೦ದೇಸಲಕ್ಕೆ ಅತೀ 
ಪ್ರಮಾಣದಲ್ಲಿ ಸೇವನೆ ಮಾಡುವುದು ಸರಿಯಲ್ಲ. ಹಾಲಿನ ಖೀರನ್ನು ಚಪಾತಿ ಪೂರಿಯೊಂದಿಗೆ 
ಸೇವಿಸ ಬಹುದಾಗಿದೆ. 


ಹಾಲಿನ ಬಾಸುಂದಿ 


ಖೀರಾಗುತ್ತಿರುವ ಹಾಲನ್ನು ಹೆಚ್ಚು ಕುದಿಸುತ್ತ ಹೋದಂತೆಲ್ಲಾ ತೆಳು ಕಟ್ಟಿಗೆ ಬಣ್ಣದ ಬದಲಾವಣೆ 
ಹಾಗೂ ಘನತ್ನ ರೂಪತಾಳುತ್ತದೆ. ಅಂದರೆ ಜೇನುತುಪ್ಪದಲ್ಲಿ ಇರುವಂತಹ ದ್ರವ ಘನ ರೂಪದಂತೆ 
ಬದಲಾವಣೆ ಕಂಡುಬರುತ್ತದೆ. ಮೇಲೆ ಹೇಳಿದಂತೆಯೆ ಬಳಸಬೇಕು. ಇದು ಸಹ ಪಚನಕ್ಕೆ ಜಡವಾಗಿರುತ್ತದೆ. 
ಸರಿಯಾಗಿ ಬಳಸಿದಲ್ಲಿ ಶರೀರದ ಪೋಷಣೆ ಹಾಗೂ ಸ್ಥೂಲತೆಯನ್ನು ಹೆಚ್ಚಿಸುತ್ತದೆ. 


ಹಾಲಿನ ಖೋವಾ 


ಬಾಸುಂದಿಯಾಗುತ್ತಿರುವ ಹಾಲನ್ನು ಸಂಪೂರ್ಣವಾಗಿ ನೀರಿನಾಂಶ ಹೋಗುವವರೆಗೂ ಕುದಿಸಿದಾಗ 
ದೊರೆಯುವ ಮೃದುವಾದ ಘನಭಾಗವೇ ಖೋವಾ ಆಗಿರುತ್ತದೆ. ಈ ಖೋವಾವನ್ನು ಅನೇಕ ಖಾದ್ಯ 
ಪದಾರ್ಥಗಳ ತಯಾರಿಕೆಗೆ ಬಳಸಲಾಗುತ್ತದೆ. 


140 


ವ್ಯಂಜನಗಳು 


ಊಟದ ಜೊತೆಗೆ ವಿವಿಧ ಬಗೆಯ ಉಪ್ಪಿನಕಾಯಿ, ಚಟ್ನಿಗಳ ಬಳಕೆಯನ್ನು ಮಾಡುತ್ತೇವೆ. ಇಂಥ 
ಪದಾರ್ಥಗಳನ್ನು ನಂಚಿಕೆ ಎಂದು ಕರೆಯಲಾಗುತ್ತದೆ. ಊಟದ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ 
ಬಳಕೆಯಾಗುವ, ಊಟಕ್ಕೆ ರುಚಿ, ಆಹ್ಲಾದತೆ ತರಬಲ್ಲ ಆಹಾರದ ಪದಾರ್ಥಗಳೇ ವ್ಯಂಜನಗಳು. 


ಕಡ್ಲೆಕಾಯಿ ಬೀಜ/ಶೇಂಗಾ ಚಟ್ನಿ ಪುಡಿ: 
ಬೇಕಾಗುವ ಆಹಾರ ಪದಾರ್ಥಗಳು: 
"ಶೇಂಗಾ - 500 ಗಾಂ 

ಬೆಳ್ಳುಳ್ಳಿ ಇಕ್ಕಲು - ಬೇಳೆ 5-6 
ಒಣಮೆಣಸಿನ ಕಾಯಿ-5-6 
ಜೀರಿಗೆ- 1-2 ಚಮಚ 


ಉಪ್ಪು- ರುಚಿಗೆ ತಕ್ಕಂತೆ 


ಕಡ್ಲೆಕಾಯಿ ಬೀಜ/ಶೇಂಗಾ ಚಟ್ಟಿ ಪುಡಿ 


ಒಣಶೇ೦ಗಾ ಬೀಜಗಳನ್ನು ಕಾಯ್ದ ಹಂಚಿನಲ್ಲಿ ಹುರಿದು, ಅದರ ಸಿಪ್ಪೆಯನ್ನು ತೆಗೆದು ಉಳಿದ 
ಆಹಾರಪದಾರ್ಥಗಳನ್ನು ಸೇರಿಸಿ ಕುಟ್ಟಿ ಪುಡಿಯನ್ನು ತಯಾರಿಸಬೇಕು. 


ಅಗಸೆಬೀಜದ ಚಟ್ಟಿ ಪುಡಿ: 
ಬೇಕಾಗುವ ಆಹಾರ ಪದಾರ್ಥಗಳು: 
ಅಗಸಬೀಜ - 500 ಗ್ರಾಂ 
ಬೆಳುಳ್ಲಿ ಇಕ್ತಲು - 5-6 


ಒಣಮೆಣಸಿನ ಕಾಯಿ - 5-6 


147 


ಜೀರಿಗೆ-1-2 ಚಮಚ 


ಉಪ್ಪು-ರುಚಿಗೆ ತಕ್ಕಂತೆ 


ಅಗಸೆ ಬೀಜಗಳನ್ನು ಕಾಯ್ದ ಹೆಂಚಿನಲ್ಲಿ ಚಟ್‌ ಚಟ್‌ ಎಂಬ ಶಬ್ದ ಬರುವವರೆಗೂ ಹುರಿಯಬೇಕು. 
ಅನಂತರ ಎಲ್ಲಾ ಪದಾರ್ಥಗಳನ್ನು ಸೇರಿಸಿ ಜಿನಗು ಪುಡಿ ಮಾಡಬೇಕು. 


ಹುರಿಗಡಲೆ ಚಟ್ನಿ ಪುಡಿ: (ಪುಟಾಣಿ ಚಟ್ಟಿ) 


ಬೇಕಾಗುವ ಆಹಾರ ಪದಾರ್ಥಗಳು: 
ಹುರಿಗಡಲೆ - 500 ಗ್ರಾಂ 

ಬೆಳ್ಳುಳ್ಳಿ ಬೇಳೆ- 5-6 
ಒಣಮೆಣಸಿನ ಕಾಯಿ-5-6 
ಜೀರಿಗೆ-1-2 ಚಮಚ 


ಉಪ್ಪು-ರುಚಿಗೆ ತಕ್ಕಂತೆ 


ಮೇಲಿನ ಎಲ್ಲಾ ಪದಾರ್ಥಗಳನ್ನು 


ಹುಚ್ಚೆಳ್ಳು (ಗುರೆಳ್ಳು) ಚಟ್ನಿ ಪುಡಿ: 
ಬೇಕಾಗುವ ಆಹಾರ ಪದಾರ್ಥಗಳು: 
ಹುಚೆಳು - 500 ಗಾಂ 

ಜ ೪ ಎ 
ಬೆಳ್ಳುಳ್ಳಿ ಇಕ್ಕಲು - 5-6 
ಒಣಮೆಣಸಿನ ಕಾಯಿ -5-6 
ಜೀರಿಗೆ -1-2 ಚಮಚ 


ಉಪ್ಪು-ರುಚಿಗೆ ತಕ್ಕಂತೆ 


ಸೇರಿಸಿ ಪುಡಿಯಾಗುವ ವರೆಗೆ ಕುಟ್ಟಬೇಕು. 


ಗುರೆಳ್ಳನ್ನು ಕಾಯ್ದ ಹೆಂಚಿನಲ್ಲಿ ಹುರಿದು, ಉಳಿದ ಆಹಾರ ಪದಾರ್ಥಗಳನ್ನು ಸೇರಿಸಿ ಪುಡಿಯಾಗುವ 


ವರೆಗೆ ಕುಟ್ಟಬೇಕು. 


148 


ಒಣ ಕೊಬ್ಬರಿ ಚಟ್ನಿ ಪುಡಿ: 
ಬೇಕಾಗುವ ಆಹಾರ ಪದಾರ್ಥಗಳು: 
ಒಣ ಕೊಬ್ಬರಿ - 500 ಗ್ರಾಂ 
ಬೆಳ್ಳುಳ್ಳಿ ಇಕ್ಕಲು- 5-0 
ಒಣಮೆಣಸಿನ ಕಾಯಿ- 5-6 
ಜೀರಿಗೆ-1-2 ಚಮಚ 
ಉಪ್ಪು-ರುಚಿಗೆ ತಕ್ಕಂತೆ 


ಒಣಕೊಬ್ಬರಿಯನ್ನು ಹೆಚ್ಚಿ ತುಂಡರಿಸಿ, ಹ೦ಚಿನಮೇಲೆ ಸ್ಪಲ್ಪ ಕಂದುಬಣ್ಣ ಬರುವವರೆಗೆ ಹುರಿದು, 
ಉಳಿದ ಪದಾರ್ಥಗಳನ್ನು ಸೇರಿಸಿ ಕುಟ್ಟಿ ಪುಡಿಮಾಡಿ ಶೇಖರಿಸಬೇಕು. 


ಹಸಿ ಕೊಬರಿ ಚಟಿ: 
ಬ ನ 
ಬೇಕಾಗುವ ಆಹಾರ ಪದಾರ್ಥಗಳು: 
ಮಧ್ಯಮ ಪ್ರಮಾಣದ ತೆಂಗಿನಕಾಯಿ -1 ಹೋಳು 
ಬೆಳ್ಳುಳ್ಳಿ ಇಕ್ಕಲು - 2-3 
ಹಸಿಮೆಣಸಿನ ಕಾಯಿ -1-2 
ಜೀರಿಗೆ - 5ಗ್ರಾಂ 
ಉಪ್ಪು. ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಶುಂಠಿ ರಸ, ನಿಂಬೆ ರಸ-ರುಚಿಗೆ ತಕ್ಕಂತೆ. 


ತುರಿದ ತೆಂಗಿನಕಾಯಿಯಲ್ಲಿ ಎಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು, ಅದಕ್ಕೆ ಸಾಸಿವೆ, ಜೀರಿಗೆ 
ಒಗ್ಗರಣೆಯನ್ನು ಬೆರೆಸಿದರೆ ರುಚಿಯು ಹೆಚ್ಚಾಗುತ್ತದೆ. 


ಹಿರೇಕಾಯಿ ಚಟ್ಟಿ ಹಾಗೂ ಬೆಂಡೆಕಾಯಿಯ ಚಟ್ಟಿ: 


ಹೀರೇ/ಬೆಂಡೆಕಾಯಿಗಳನ್ನು 1 ಅಂಗುಲದಷ್ಟು ಕತ್ತರಿಸಿಕೊಂಡು ಎಣ್ಣೆಯಲ್ಲಿ ಹುರಿದು 
ಮೆಣಸಿನಕಾಯಿ, ಜೀರಿಗೆ, ಹುಣಿಸೆ, ಬೆಲ್ಲ, ಬೆಳ್ಳುಳ್ಳಿ, ರುಚೆಗೆ ತಕ್ಕಷ್ಟು ಉಪ್ಪು ಸೇರಿಸಿ ರುಬ್ಬಿಕೊಳ್ಳಬೇಕು. 


149 


ಟೊಮ್ಯಾಟೊಕಾಯಿಯ ಚಟ್ಟಿ: 


ಸಣ್ಣಗಾತ್ರದ ಟೊಮ್ಯಾಟೊ ಕಾಯಿಗಳನ್ನು ಎಣ್ಣೆ ಹಾಕಿ, ಕಂದು ಬಣ್ಣಕ್ಕೆ ಬರುವವರೆಗೆ ಹುರಿದು 
ರುಚಿಗೆ ತಕ್ಕಂತೆ ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ ಸೇರಿಸಿ ರುಬ್ಬಬೇಕು. ಇದೇ ಚಟ್ನಿ. 


ಈ ಎಲ್ಲಬಗೆಯ ಚಟ್ನಿ ಹಾಗೂ ಚಟ್ನಿ ಪುಡಿಗಳು ಊಟಕ್ಕೆ ರುಚಿ ತರುತ್ತವೆ. ಇವುಗಳನ್ನು 
ಜೋಳದ ರೊಟ್ಟಿ, ಚಪಾತಿ, ರಾಗಿರೊಟ್ಟಿ, ದೋಸೆ ಇವುಗಳ ಜೊತೆಯಲ್ಲಿ ಬಳಸಬಹುದು. ಚಟ್ನಿಗಳನ್ನು 


ಎಣ್ಣೆ, ತುಪ್ಪ ಅಥವಾ ಮೊಸರಿನೊಂದಿಗೆ ಬೆರೆಸಿಯೂ ತಿನ್ನಬಹುದು. 
ಸಾರು: 


ಉಪಯೋಗ : ಘನಾಹಾರದ ಜೊತೆಗೆ ಇದನ್ನು ಉಪಯೋಗಿಸುವುದರಿಂದ ಸೇವನೆಗೆ 
ಸುಲಭವಾಗುತ್ತದೆ, ಶರೀರಕ್ಕೆ ದವಾಂಶವು ಲಭಿಸುತ್ತದೆ. 


ಮೆಣಸಿನಕಾಳು ಸಾರು : 
ಬೇಕಾಗುವ ಸಾಮಾಗಿಗಳು 


ಮೆಣಸು, ಉದ್ದಿನಬೇಳೆ, ಇಂಗು, ತುಪ್ಪ ಒಣಕೊಬ್ಬರಿ ತುರಿ, ಸಲ ಸಕರೆ, ಜೀರಿಗೆ ಸಾಸಿವೆ, 


ಸಲ 
ಸ 
ಒಣಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರೀಬೇವು, ರುಚಿಗೆ ತಕ್ಷ ಕ ಉಪ್ಪು 


ವಿಧಾನ : 


eal 


ಲ ತುಪ್ಪ ಹಾಕಿ ಮೆಣಿಸಿನಕಾಳು ಮತ್ತು ಉದ್ದಿನಬೇಳೆಯನ್ನು ಹುರಿದುಕೊಳ್ಳಬೇಕು. ಅದಕ್ಕೆ 
ಒಣಕೊಬ್ಬರಿ ತುರಿಯನ್ನು ಸೇರಿಸಿ ಕುಟ್ಟಿಕೊಳ್ಳಬೇಕು. ರ್ಥ ಲೀಟರ್‌ನಷ್ಟು ನೀರನ್ನು ದ ತ 
ಅದಕ್ಕೆ ಕುಟ್ಟಿದ ಜು ಬೇಳೆ, ಕೊಬ್ಬರಿಯ ಪುಡಿಯನ್ನು, ಉಪ್ಪು, ಕೊತ್ತಂಬರಿ, ಕರಿಬೇವಿನ 
ಸೊಪ್ಪು ಸ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ 


ಇವುಗಳಿಂದ ಒಗ್ಗರಣೆ ಹಾಕಿ ಕುದಿಸಬೇಕು. 
ಬೆಳ್ಳುಳ್ಳಿ ಸಾರು : 

೪೪ 
ಬೇಕಾಗುವ ಸಾಮಾಗ್ರಿಗಳು 


190 ಗ್ರಾಂ ತೊಗರಿಬೇಳೆ, 6-7 ಬೆಳ್ಳುಳ್ಳಿ ಎಸಳುಗಳು, 2 ಚಮಚ ಸಾರಿನ ಪುಡಿ, ಸಲ 
ಹುಣಿಸೆ ಹಣ್ಣು ರುಚಿಗೆ ತಕ್ಕ ಉಪ್ಪು, ಸಾತಕ ಇಂಗು, ಒಗ್ಗರಣೆಗೆ ಬೇಕಾಗುವಷ್ಟು ಸಾಸಿವೆ, 
ಮೆಣಸು, ಜೀರಿಗೆ, ಮಾರ ಬೆಲ್ಲ, ಕೊತ್ತಂಬರಿಸೊಪ್ಪು. ಕರಿಬೇವು, ಎಣ್ಣೆ. 


150 


Scr ಗೆ adic sli ಹಟ 


ವಿಧಾನ: ಮೊದಲು ತೊಗರಿಬೇಳೆಯನ್ನು ಬೇಯಿಸಿಕೊಳ್ಳಬೇಕು. ಬಾಣಲೆಯಲ್ಲಿ ಸಲ್ಪ ತುಪ್ಪ ಹಾಕಿ 
ಅದರಲ್ಲಿ ಜಜ್ಜಿದ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಬಾಡಿಸಿಕೊಂಡು ಬೇಳೆಗೆ ಸೇರಿಸಬೇಕು. ಇದಕ್ಕೆ ಸಾರಿನ 
ಪುಡಿ, ಹುಣಿಸೇಹಣ್ಣಿನ ರಸ, ಉಪ್ಪು, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇಂಗು, ಬೆಲ್ಲದಪುಡಿಯನ್ನು 
ಸೇರಿಸಿ ಕುದಿಸಬೇಕು. ಸ್ಪಲ್ಪ ತುಪ್ಪ, ಸಾಸಿವೆ, ಒಣಮೆಣಸಿನಕಾಯಿ, ಜೀರಿಗೆ ಮೆಣಸು ಹಾಕಿ ಒಗ್ಗರಣೆ 
' ಮಾಡಿ ಕುದಿಯುವ ಸಾರಿಗೆ ಸೇರಿಸಿ 5 ನಿಮಿಷ ಕುದಿಸಿಡಬೇಕು. 


ತೊಗರಿಬೇಳೆಯ ತೊವ್ವೆ. 


ತೊಗರಿಬೇಳೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು ಅರಿಶಿನ, ಇಂಗು, ಸಾಸಿವೆ, ಕಡ್ಜೆಬೇಳ, 
"ಒಣ ಮೆಣಸಿನಕಾಯಿ, ತುಪ್ಪ ,ಕೊತ್ತಂಬರಿ, ಕರಿಬೇವು, ತೆಂಗಿನಕಾಯಿ ತುರಿ. 


NAN 


ಮೊದಲು ಬೇಳೆಯನ್ನು ಬೇಯಿಸಿಕೊಳ್ಳಬೇಕು. ಬೆಂದ ಬೇಳೆಗೆ ಹುರಿದ ಈರುಳ್ಳಿ, ಹಸಿಮಣಿಸಿನ 
ಕಾಯಿ, ಇಂಗು, ರುಚೆಗೆ ತಕ್ಕ ಉಪ್ಪನ್ನು ಸೇರಿಸಬೇಕು. ಇದಕ್ಕೆ ತೆಂಗಿನತುರಿ, ಸಾಸಿವೆ. ಒಣಮೆಣಸಿನಕಾಯಿ 
ಹಾಕಿ ಒಗ್ಗರಣೆ ಕೊಟ್ರು ಕುದಿಸಿಕೊಳ್ಳಬೇಕು. ಅನಂತರ ನಿಂಬೆರಸವನ್ನು ಹಿಂಡಬೇಕು. 


ಗೊಜ್ಜುಗಳು /ಪಲ್ಕಗಳು ; 


ಉಪಯೋಗ: ಇತರ ಆಹಾರ ಪದಾರ್ಥಗಳೊಂದಿಗೆ ಗೊಜ್ಜನ್ನು ಸವಿದರೆ ರುಚಿಕರವಾಗಿರುತ್ತದೆ. 
ರುಚಿಯಾದ ಗೊಜ್ಜುಗಳನ್ನು ಕೆಲವು ತರಕಾರಿಗಳಿಂದ ತಯಾರಿಸಬಹುದು. 


ಗೊಜ್ಜಿನ ಪುಡಿಗೆ -- ಕಡ್ಲೆಬೇಳೆ, ಉದ್ದಿನಬೇಳೆ, ಮೆಣಿಸು ಜೀರಿಗೆ, ಕೊತ್ತಂಬರಿ ಬೀಜ ತುರಿದ 
ಒಣಕೊಬ್ಬರಿ ಮತ್ತು ಒಣಮೆಣಿಸಿನಕಾಯಿ ಇವೆಲ್ಲವನ್ನು ಹುರಿದು ಒರಳಿನಲ್ಲಿ ಹಾಕಿ ಕುಟ್ಟಿ 
ಪುಡಿಮಾಡಿಟ್ಟುಕೊಳ್ಳಬೇಕು. 


ಬೆಂಡೆಕಾಯಿ ಗೊಜ್ಜು; 
ಬೇಕಾಗುವ ಸಾಮಾಗ್ರಿಗಳು; 


ಎಳೆಬೆಂಡೇಕಾಯಿ, ಎಣ್ಣೆ, ಅರಿಶಿನಪುಡಿ, ಇಂಗು, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನಕಾಯಿ, 
ಉದ್ದಿನಬೇಳೆ, ಕಡಲೆಬೇಳೆ, ತೆಂಗಿನತುರಿ, ಹುಣಿಸೆಹಣ್ಣು, ಉಪ್ಪು, ಕೊತ್ತಂಬರಿಸೊಪ್ಪು, ಕರಿಬೇವು, 
ಬೆಲ್ಲ ಮತ್ತು ಗೊಜ್ಜಿನಪುಡಿ. 
ವಿಧಾನ : 

ಸ್ವಲ್ಪ ಎಣ್ಣೆಯಲ್ಲಿ ಬೆ೦ಡೇಕಾಯಿಯ ಹೋಳುಗಳನ್ನು ಚೆನ್ನಾಗಿ ಬಾಡಿಸಿ ಸ್ಪಲ್ಪ ನೀರನ್ನು ಚಿಮುಕಿಸಿ 
ಬೇಯಿಸಿಬಿಡಬೇಕು. ಅರ್ಧಬೆ೦ದ ಮೇಲೆ ಹುಣಿಸೇಹಣ್ಣಿನ ರಸ, ಅರಿಶಿನಪುಡಿ, ಗೊಜ್ಜಿನ ಪುಡಿ, 


ಕೊತ್ತಂಬರಿ, ಕರಿಬೇವು, ಇಂಗು, ಬೆಲ್ಲದಪುಡಿ, ರುಚಿಗೆ ತಕ್ಕ ಉಪ್ಪನ್ನುಹಾಕಿ ಕಲಸಬೇಕು. ಗೊಜ್ಜು 
ಚೆನ್ನಾಗಿ ಕುದಿಯುವಾಗ ತಂಗಿನಕಾಯಿ ತುರಿಯನ್ನು ಹಾಕಿ ಕೊನೆಯಲ್ಲಿ ಒಗ್ಗರಣೆ ಹಾಕಿ ಕೆಳಗಿಳಿಸಬೇಕು. 


ಗೊಜ್ಜುಗಳು/ಪಲ್ಯಗಳು ಗೊಜ್ಜುಗಳು/ಪಲ್ಯಗಳು 


ಹಾಗಲಕಾಯಿ ಗೊಜ್ಜು | 


ಮೇಲೆ ಹೇಳಿದ ಸಾಮಾಗಿಗಳು ಬೇಕಾಗುತ್ತದೆ. ಬೆಂಡೆಕಾಯಿಯ ಬದಲು ಹಾಗಲಕಾಯಿಯನ್ನು 
ಬಳಸುವುದು. 


ಹಾಗಲಕಾಯಿಯನ್ನು ಮೊದಲು ತೊಳೆದು ಸಣ್ಣದಾಗಿ ಹೆಚ್ಚಿ ಸ್ಪಲ್ಪ ಉಪ್ಪಿನ ನೀರಿನಲ್ಲಿ ನೆನೆ 
ಇಡಬೇಕು. ಅರ್ಧ ಕರ ಕಾಯಿಯನ್ನು Al ಬಾಣಲೆಯಲ್ಲಿ ಎಣ್ಣೆ ಹಾಕಿ 
ಹೋಳುಗಳು ಕೆಂಪಾಗುವರಗೆ ಹರಿದುಕೊಳ್ಳಬೇಕು. ಇದಕ್ಕೆ ಗೊಜ್ಜಿನ ಪುಡಿ, ಹುಣಿಸೆರಸ, ಬೆಲ್ಲ, 
ಇಂಗು, ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಕಲಸ ಹ ಗೊಜ್ಜು ಚೆನ್ನಾಗಿ ಕುದಿಯುವಾಗ 


ಕೂತ್ತಂಬರಿ, ಕರಿಬೇವು, So ತಕ್ಕಷ್ಟು ಉಪ್ಪನ್ನು ಹಾಕಿ ಸಲ್ಪ ಕುದಿಸಿ ಇಡೆ 


SS ೫ 
152 


ಈರುಳಿ ಗೊಜು : 
೪ ಜ 


ಬೇಕಾಗುವ ಸಾಮಾನುಗಳು : ಈರುಳ್ಳಿ[ಬೇಕಾಗುವಷ್ಟು) , 1/2 ಹೋಳು ತೆಂಗಿನಕಾಯಿ ತುರಿ, 
ಸ್ಪಲ್ಪ ಹುಣಿಸೆಹಣ್ಣು ರುಚಿಗೆತಕ್ಕಷ್ಟು ಬೆಲ್ಲ, ಒಗ್ಗರಣೆಗೆ - ಸಾಸಿವೆ, ಒಣಮೆಣಸಿನಕಾಯಿ ಜೀರಿಗೆ, 


ಮೆಂತ್ಯದಪುಡಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಇಂಗು, ಕೊತ್ತಂಬರಿಸೊಪು, ಕರಿಬೇವು, 
ಹಸಿಮೆಣಿಸಿನಕಾಯಿ. 


ವಿಧಾನ: ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿಟ್ಟುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ, ನೀರನ್ನು ಹಾಕಿ 
ಬೇಯಿಸಬೇಕು. ಅರ್ಧ ಬೆಂದ ಅನಂತರ ಹುಣಿಸೇಹಣ್ಣಿನ ರಸಿ, ಬೆಲ್ಲದ ಪುಡಿ, ಮೆಂತ್ಯ, ಜೀರಿಗೆ 
ಅರಿಶಿನ, ತೆಂಗಿನತುರಿ, ಇಂಗು, ಕೊತ್ತಂಬರಿ, ದರು ಹಾಕಿ ಕುದಿಸಬೇಕು. Bos 


ಉಪ್ಪು ಹಾಕಿ ಅನಂತರ ಒಗ್ಗರಣೆಗೆ ಎಣ್ಣ, ಸಾಸಿವೆ, ಒಣಮೆಣಸಿನಕಾಯಿಯನ್ನು ಹಾಕಿ ಗೊಜ್ಜಿಗೆ 
ಸೇರಿಸುವುದು: 


ಬಾಳೇಕಾಯಿ ಗೊಜ್ಜು: 
ಬೇಕಾಗುವ ಸಾಮಗಿಗಳು: 


3 ದೊಡ್ಡ ಗಾತ್ರದ ಬಾಳೆಕಾಯಿ, ಸ್ಪಲ್ಪ ಎಳ್ಳು 1 ಸಣ್ಣಅಚ್ಚು ಬೆಲ್ಲ, ಒಣಮೆಣಸಿನಕಾಯಿ, ತೆಂಗಿನ 
ತುರಿ, ಒಗ್ಗರಣೆಗೆ ಸಲ್ಪ ಎಣ್ಣೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಜೀರಿಗೆ 1 ಚಿಟಿಕೆ 
ಅರಿಶಿನಪುಡಿ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಿಸೇಹಣ್ಣು, ಹಸಿಮೆಣಸಿನಕಾಯಿ, ಕೊತ್ತಂಬರಿ 
ಸೊಪ್ಪು, ಮತ್ತು ಕರಿಬೇವು. 


ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ದೊಡ್ಡ ಹೋಳುಗಳನ್ನು ಮಾಡಿಕೊಳ್ಳಬೇಕು ಬಾಣಲೆಯಲ್ಲಿ 
ಎಣ್ಣೆ, ಎಳ್ಳು, ಒಣಮೆಣಸಿನಕಾಯಿ, ಅರಿಶಿನ, ಬೇಳೆಗಳು (ಕಡೆಲೆ, ಉದ್ದು) ಮೆಂತ್ಯ ಮತ್ತು ಜೀರಿಗೆ 
ಇಷ್ಟನ್ನು ಹಾಕಿ ಹುರಿದುಕೊಂಡು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಕೊಳ್ಳಬೇಕು. ಬಾಣಲೆಯಲ್ಲಿ ಸ್ಪಲ್ಪ 
ಎಣ್ಣೆ, ಸಾಸಿವೆ, ಒಣಮೆಣಸಿನ ಕಾಯಿಯನ್ನು ಒಗ್ಗರಣ ಹಾಕಿ, ಬಾಳ ಹೋಳುಗಳನ್ನು 
ಒಗ್ಗರಣೆಗೆ ಹಾಕಿ, ಸಲ್ಪ ನೀರನ್ನು ಚಿಮುಕಿಸಿ ಕು. ಇದಕ್ಕೆ ಹುಣಿಸೇ ಹಣ್ಣಿನರಸ, ರುಬ್ಬಿದ 
ಮಸಾಲ ಇಂಗು, ಹಸಿ ಕ ಕೊತ್ತಂಬರಿ, ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 
ಇವುಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಕೆಳಗಿಳಿಸಿಕೊಳ್ಳಬೇಕು. 


ಜ್ರ 


153 


ಕೋಸಂಬರಿಗಳು: 
ಉಪಯೋಗ : 


ಇದರಲ್ಲಿ ಪೌಷ್ಟಿಕಾಂಶಗಳು ಮತ್ತು ನಾರಿನಾಂಶವು ಹೆಚ್ಚಾಗಿರುತ್ತದೆ. ಇದರ ಸೇವನೆಯು ಹೊಟ್ಟೆ ಮತ್ತು 
ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. 


ಹೆಸರುಬೇಳೆ ಕೋಸಂಬರಿ: 


ಸಾಮಗ್ರಿಗಳು : ಹೆಸರುಬೇಳೆ, ತೆಂಗಿನ ತುರಿ, ಹಸಿಮೆಣಸನಕಾಯಿ, ಸ್ಪಲ್ಪ ಕೊತ್ತಂಬರಿ ಮತ್ತು 
ಕರಿಬೇವು, ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು, ಒಗ್ಗರಣೆಗೆ ಸಲ್ಪ ಎಣ್ಣೆ ಮತ್ತು 
ಸಾಸಿವೆ. 


ಮೊದಲು ಹೆಸರುಬೇಳೆಯನ್ನು ನೀರಿನಲ್ಲಿ ನೆನೆ ಇಡಬೇಕು. ಚೆನ್ನಾಗಿ ನೆನೆದ ಅನ೦ತರ ಜಾಲಿಸಿ 
ನೀರಿನಿಂದ ಬಸಿಯಬೇಕು. ಇದಕ್ಕೆ ತೆಂಗಿನತುರಿ ಹೆಚ್ಚಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು 
ಕರಿಬೇವಿನ ಸೊಪ್ಪು, ಇಂಗು, ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ 
ಒಗ್ಗರಣೆ ಮಾಡಿ ಕೋಸಂಬರಿಗೆ ಸೇರಿಸಬೇಕು. ನಿಂಬೆಹಣ್ಣಿನ ರಸವನ್ನು ಹಿಂಡಿ ಉಪಯೋಗಿಸಬೇಕು. 


ಕ್ಯಾರೆಟ್‌ ಕೋಸಂಬರಿ: 


8-10 ತುರಿದ ಕ್ಯಾರೆಟ್‌, 4-5 ಹಸಿಮೆಣಸಿನಕಾಯಿ, ಸ್ಪಲ್ಪ ಕೊತ್ತಂಬರಿ ಮತ್ತು ಕರಿಬೇವಿನ 
ಸೊಪ್ಪು, ಕಾಯಿ ತುರಿ, ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪ, ನಿಂಬೆಹಣ್ಣು, ಒಗ್ಗರಣೆಗೆ ಸಲ್ಪ ಎಣ್ಣೆ 
ಮತ್ತು ಜಾ ಖಾತೆ 


ಮೇಲೆ ತಿಳಿಸಿರುವ ಎಲ್ಲಾ ಸಾಮಗ್ರಿಗಳನ್ನು ಸೇರಿಸಿ ಇದಕ್ಕೆ ಸಾಸಿವೆ ಒಗ್ಗರಣೆ ಕೊಡಬೇಕು. ಇದೇ 
ರೀತಿಯಲ್ಲಿ ಮೂಲಂಗಿ/ಟೊಮ್ಯಾಟೊ ಕೊಸಂಬರಿಗಳನ್ನೂ ಮಾಡಬಹುದು. 


ಹುಳಿಗಳು: 
ತರಕಾರಿ ಬೇಳೆ ಹುಳಿ 


ಬೇಕಾಗುವ ಸಾಮಾನುಗಳು : ತೊಗರಿಬೇಳೆ, ಯಾವುದಾದರೂ ತರಕಾರಿ, ನಿಂಬೆಹಣ್ಣಿನ ಗಾತ್ರದಷ್ಟು 
ಹುಣಿಸೇಹಣ್ಣು. ಕೊಬ್ಬರಿ ತುರಿ, 2-3 ಚಮಚ ಹುಳಿಪುಡಿ, ಸ್ವಲ್ಪಬೆಲ್ಲ, ಸ್ಪಲ್ಪ ಎಣ್ಣೆ ಒಗ್ಗರಣೆಗೆ. 


154 


ವಿಧಾನ : ಮೊದಲು ತೊಗರಿಬೇಳೆಯನ್ನು ಅರ್ಧ ಬೇಯಿಸಿಕೊಳ್ಳಬೇಕು. ಇದಕ್ಕೆ ತರಕಾರಿಯ 
ತುಂಡುಗಳನ್ನು ಹಾಕಿ ಸಲ್ಪ ಎಣ್ಣೆ ಸ್ಪಲ್ಪ ಅರಿಶಿನ ಹಾಕಿ ಪುನ: ಬೇಯಿಸಿಕೊಳ್ಳಬೇಕು. ತರಕಾರಿಗಳು 
ಮುಕ್ಕಾಲು ಜಾ ಅದಕ್ಕೆ ಜ್‌ ಹುಣಿಸೆ ಸೀಹಣ್ಣಿನ ರಸ ಕೊಬ್ಬರಿ ತೆ ಕರಿಬೇವು ರುಚಿಗೆ 
ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕ್ರ: ಕುದಿಸಬೇಕು. ಇಂಗಿನ ಒಗ್ಗರಣೆ ಕೊಟ್ಟು ಹುಳಿಗೆ ಸೇರಿಸಬೇಕು. 


ಮೆಂತ್ಯ ಬೇಳೆ ಹುಳಿ 


ಮೇಲಿನ ವಿಧಾನದಂತೆಯೆ, ಆದರೆ ತರಕಾರಿಯ ಬದಲು ಮೆಂತ್ಯ ಸೊಪನು 


ಬಳಸಬೇಕು. 
ಬ 


ಮಾವಿನಕಾಯಿ ಹುಳಿ : 


ಸಾಮಗ್ರಿಗಳು: ಒಂದು ಮಾವಿನಕಾಯಿ, ಸಲ್ಪ ಎಣ್ಣೆ, ಜೀರಿಗೆ, 5-6 ಹಸಿ ಮೆಣಸಿನಕಾಯಿ, ಸಲ್ಪ 
ಬೆಲ್ಲ, ಕುಟ್ಟಿದ 2 ಬೆಳ್ಳುಳ್ಳಿಯ ಎಸಳು, ಸ್ಪಲ್ಪ ಕೊತ್ತಂಬರಿ ಸೊಪ್ಪು, 4-5 ಕರಿಬೇವಿನ ಎಲೆಗಳು 
ಒಗ್ಗರಣಗೆ ಬೇಕಾಗುವಷ್ಟು ಸಾಸಿವೆ, 2-3 ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 
ಚಿಟಿಕಿ ಅರಿಶಿನಪುಡಿ ಮತ್ತು ಸ್ಪಲ್ಪ ಇಂಗು. 


ವಿಧಾನ : ಮೊದಲು ಮಾವಿನಕಾಯಿಯನ್ನು ಬಿಸಿನೀರಿನಲ್ಲಿ ಕುದಿಸಿ ತಿರುಳನ್ನು ತೆಗೆದಿಟ್ಟುಕೊಳ್ಳಬೇಕು. 
ಬಾಣಲೆಯಲ್ಲಿ ಸಲ್ಪ ಎಣ್ಣೆಯನ್ನು ಹಾಕಿ ಕಾದನಂತರ ಅದರಲ್ಲಿ ಸಾಸಿವೆ, ಹಸಿಮೆಣಸಿನಕಾಯಿ, 
ಜೀರಿಗೆಪುಡಿ, ಬೆಳ್ಳುಳ್ಳಿ, ಅರಿಶಿನಪುಡಿ, ಇಂಗು ಹಾಕಿ ಒಗ್ಗರಣೆ ಹಾಕಬೇಕು. ಇದನ್ನು ಮಾವಿನಕಾಯಿಗೆ 
ಸೇರಿಸಿ ಬೆಲ್ಲದಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಗತ್ಯವಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ 
ಕಲಸಬೇಕು, ಸಲ್ಪ ಕುದಿಸಬೇಕು. 


1೨೨ 


23 ವಿರುದ್ದ ಆಹಾರ 


ಯಾವ ಆಹಾರವು ಸೇವಿಸಿದ ಅನಂತರ ಶರೀರದಲ್ಲಿ ದೋಷಗಳನ್ನು ಕೆರಳಿಸಿ ರೋಗವನ್ನು 
ಉತ್ಪತ್ತಿ ಮಾಡುತ್ತದೋ ಅದು 'ವಿರುದ್ಧಆಹಾರ' ಎನಿಸುತ್ತದೆ. ನಾವು ಸೇವಿಸುವ ಷಡ್ರಸಯುಕ್ತ 
ಆಹಾರದಲ್ಲಿರುವ ದ್ರವ್ಯಗಳು ಒಂದಕ್ಕೊಂದು ಬಹಳ ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಇರಬೇಕು. 
ಉದಾ: ಹಾಲು ಮತ್ತು ಸಕ್ಕರೆಯ ಹೊಂದಾಣಿಕೆಯು ರುಚಿಕರವಾಗಿರುತ್ತದೆ ಮತ್ತು ಶರೀರದ ಆರೋಗ್ಯಕ್ಕೂ 
ಉತ್ತಮವಾಗಿರುತ್ತದೆ. ಆದರೆ ಹಾಲಿಗೆ ನಿಂಬೆರಸವು(ಹುಳಿ) ಬಿದ್ದರೆ, ಅದು ಒಡೆದು ಹಾಲಿನ ರುಚಿಯು 
ಹಾಳಾಗುತ್ತದೆ, ಅದು ಆರೋಗ್ಯಕ್ಕೂ ಸೂಕ್ತವಲ್ಲ. ಈ ರೀತಿಯ ತಪ್ಪು ಆಹಾರ ಸಂಯೋಗಗಳು 
ಎರುದ್ದ ಆಹಾರವಾಗಿರುತ್ತದೆ. | 


ಪ್ರತಿನಿತ್ಯ ವ್ಯಾಯಮ ಮಾಡುವವರಲ್ಲಿ, ಸಿಗ್ಗ ಆಹಾರವನ್ನು (ಜಿಡ್ಡಿನ ಆಹಾರ) ಸೇವಿಸುವವರಲ್ಲಿ 
ಉತ್ತಮವಾದ ಜೀರ್ಣ ಶಕ್ತಿಯನ್ನುಳ್ಳವರಲ್ಲಿ, ತರುಣರಲ್ಲಿ, ಬಲಿಷ್ಠರಲ್ಲಿ ಎರುದ್ಧ ಆಹಾರದ ಸೇವನೆಯು 
ಯಾವ ತೊಂದರೆಯನ್ನು ಉಂಟುಮಾಡುವುದಿಲ್ಲ. ಆದರೆ ಪದೇ ಪದೇ ಎರುದ್ಧ ಆಹಾರದ ಸೇವನೆಯು 
ಎಂತಹವರಲ್ಲಿಯೂ ರೋಗವನ್ನು ಉತ್ಪತ್ತಿ ಮಾಡುತ್ತದೆ. 


ವಿರುದ್ಧ ಆಹಾರಗಳ ಕೆಲವು ಉದಾಹರಣೆಗಳನ್ನು ಇಲ್ಲಿ ಹೇಳಲಾಗಿದೆ. 
1) ಮೀನು ಮತ್ತು ಹಾಲು ಒಟ್ಟಾಗಿ/ಒಮ್ಮೆಗೆ ಸೇವಿಸಬಾರದು. 


2) ತೇವಾಂಶ ಅಥವಾ ನೀರಿನಾಂಶ ಹೆಚ್ಚಾಗಿರುವಂತಹ ಪ್ರದೇಶ ಮತ್ತು ನೀರಿನಲ್ಲಿ ವಾಸಿಸುವ ಪ್ರಾಣಿ 
ಪಶು ಪಕ್ಷಿಗಳ ಮಾಂಸವನ್ನು ಜೇನುತುಪ್ರ ಬೆಲ್ಲ, ಹಾಲು, ಉದ್ದಿನಬೇಳೆ, ಮೂಲಂಗಿ, ಕಮಲದ 
ದಂಟು ಹಾಗು ಮೊಳಕೆ ಬಂದ ಕಾಳುಗಳಿಂದ ಮಾಡಿದ ಅಡುಗೆಯನ್ನು ಸೇವಿಸಬಾರದು. 


3) ಪಾರಿವಾಳದ ಮಾಂಸವನ್ನು ಹಾಲು ಹಾಗೂ ಜೇನುತುಪ್ಪದೊಂದಿಗೆ ಸೇವಿಸಬಾರದು. 


4) ಹಾಲಿನೊಂದಿಗೆ ಮಾವಿನಹಣ್ಣು, ಬಾಳೆ, ಬೋರೆಹಣ್ಣು, ನೇರಳೆಹಣ್ಣು, ಬೇಲದಹಣ್ಣು, ಹುಣಿಸೆ, 
ಹುಳಿದಾಳಿಂಬೆ, ನೆಲ್ಲಿಕಾಯಿ ಮುಂತಾದ ಹುಳಿ ಪದಾರ್ಥಗಳನ್ನು ಸೇವಿಸಬಾರದು. 


೨) ಬಿಸಿ ಮಾಡಿದ ಜೇನುತುಪ್ಪ ಸೇವಿಸಬಾರದು, ತುಪ್ಪ ಹಾಗೂ ಜೇನುತುಪ್ಪಗಳನ್ನು ಸಮ ಪ್ರಮಾಣದಲ್ಲಿ 
ಸೇವಿಸಬಾರದು. 


6) ಹುರುಳಿ, ನವಣೆ, ಅವರೆ ಇವುಗಳ ಸೇವನೆಯ ಅನಂತರ ಹಾಲನ್ನು ಕುಡಿಯಬಾರದು. 


7) ಮೂಲಂಗಿ, ಬಾಳೆಹಣ್ಣು ಇವುಗಳನ್ನು ಮಜ್ಜಿಗೆ ಮೊಸರಿನಲ್ಲಿ ಸೇರಿಸಿ ಉಪಯೋಗಿಸಬಾರದು. 


1೨6 


8) ಕಡಲೆಬೇಳೆ ಪಾಯಸ ಮತ್ತು ಮದ್ಯ ಇವುಗಳನ್ನು ಒಮ್ಮೆಲೆ ಉಪಯೋಗಿಸಬಾರದು. 


ಈ ರೀತಿಯಲ್ಲಿ ಆಹಾರ ದ್ರವ್ಯಗಳ ಮಿಶ್ರಣವು ಆರೋಗ್ಯಕ್ಕೆ ತೊ೦ದರೆಯನ್ನುಂಟುಮಾಡುತ್ತದೆ. 
ಕೆಲವು ವಿರುದ್ದ ಘಟಕಗಳು ಕೆಳಕಂಡಂತಿವೆ. 


* ದೇಶ ಎರುದ್ಧ : 


ಮರುಭೂಮಿ/ ಉಷ್ಣತೆ ಜಾಸ್ತಿ ಇರುವ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರು, ತೀಕ್ಷ್ಣ (ಖಾರ, 
ಅಧಿಕ ಮಸಾಲ) ಗುಣಗಳಿರುವ ಆಹಾರ ಸೇವನೆ ಮಾಡುವುದು ದೇಶ ಎರುದ್ಧ ಎನಿಸಿಕೊಳ್ಳುತ್ತದೆ. 
ಅದೇ ರೀತಿ ಶೀತಲ ಪ್ರದೇಶದಲ್ಲಿ ವಾಸಿಸುವ ಜನರು ಜಿಡ್ಡಿನಾ೦ಂಶ ಇರುವ ಆಹಾರ ಹಾಗೂ 
ತಣ್ಣನೆಯ ಶೀತ ಗುಣಯುಕ್ತ ಆಹಾರ ಸೇವಿಸಿದರೆ ದೇಶ ವಿರುದ್ಧ ಆಹಾರವೆನಿಸುತ್ತದೆ. 


* ಕಾಲ ಎರುದ್ಧ : 


ಶೀತಕಾಲದಲ್ಲಿ (ಮಳೆ/ಚಳಿಗಾಲದಲ್ಲಿ) ಶೀತ, ಒಣಗಿರುವ ಆಹಾರ ದ್ರವ್ಯಗಳ ಸೇವನೆಯು ಕಾಲ 
ವಿರುದ್ಧವಾಗಿರುತ್ತದೆ. ಬೇಸಿಗೆಯ ಕಾಲದಲ್ಲಿ ಖಾರ, ಉಷ್ಣ ಪ್ರಧಾನವಾಗಿರುವ ಆಹಾರ ಸೇವನೆಯು 
ಕಾಲ ವಿರುದ್ದ ಎನಿಸುತ್ತದೆ. 


* ಮಾತ್ರಾ (ಪ್ರಮಾಣ) ವಿರುದ್ಧ ; 


ಜೇನುತುಪ್ಪ ಹಾಗೂ ತುಪ್ಪಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಸೇವಿಸುವುದು ಮಾತ್ರಾ (ಪ್ರಮಾಣ) 
ಎರುದ್ದವಾಗಿರುತ್ತದೆ. 


& ಸಾತ್ಮ್ಯ ವಿರುದ್ಧ : 


ಕೆಲವು ವ್ಯಕ್ತಿಗಳಿಗೆ ಖಾರ ಹಾಗೂ ಉಷ್ಣ ವೀರ್ಯ ಆಹಾರ ಸೇವನೆಯು ಅವರ ಪ್ರಕೃತಿಗೆ 
ಅನುಕೂಲವಾಗಿರುತ್ತದೆ, ಸಾತ್ಕ ವಾಗಿರುತ್ತದೆ. ಅಂತಹ ವ್ಯಕ್ತಿಗಳಿಗೆ ಸಿಹಿ ಹಾಗೂ ಶೀತವೀರ್ಯ ಆಹಾರವು 
ಸಾತ್ಮ್ಯ ಎರುದ್ಧವಾಗುತ್ತದೆ. 


* ದೋಷ ಎರುದ್ಧ : 


ವಾತ, ಪಿತ್ತ ಹಾಗೂ ಕಫ ದೋಷಗಳ ಸಮಾನ ಗುಣವುಳ್ಳ ಆಹಾರ ಸೇವನೆಯು ದೋಷ 
ಎರುದ್ಧವಾಗಿರುತ್ತದೆ. 


157 


ಅ ಸಂಸ್ಕಾರ ಎರುದ್ಧ | 


ಹರಳುಗಿಡದ (ಔಡಲ) ಕಟ್ಟಿಗೆಯನ್ನು ಬಳಸಿ ನವಿಲಿನ ಮಾಂಸ ಸವನ್ನು ಬೇಯಿಸಿ ಆಹಾರವನ್ನು 
ತಯಾರಿಸಿದ್ದರೆ ಅಂತಹ ಮಾಂಸದ kp ವಿಷದ ಸಮಾನವಾಗಿರುತ್ತದೆ. ಇದು ಸಂಸ್ಕಾರ 
ಎರುದ್ದವಾಗಿರುತ್ತದೆ. 


* ವೀರ್ಯ ವಿರುದ್ಧ : 


ಶೀತವೀರ್ಯ ಆಹಾರ ದ್ರವ್ಯಗಳನ್ನು ಉಷ್ಣವೀರ್ಯ ಆಹಾರ ದ್ರವ್ಯಗಳೊಂದಿಗೆ ಸೇರಿಸಿ ತೆಗೆದುಕೊಳ್ಳುವಿಕೆ 
ವೀರ್ಯ ವಿರುದ್ಧವಾಗಿರುತ್ತದೆ. 


ಉದಾ: ಮಾವಿನಹಣ್ಣು ಉಷ್ಣವೀರ್ಯವಾಗಿರುತ್ತದೆ. ಇದನ್ನು ಶೀತವೀರ್ಯವಾದ ಹಾಲಿನೊಂದಿಗೆ 
ಸೇವಿಸುವುದು ವೀರ್ಯ ಏರುದ್ದವಾಗಿರುತ್ತದೆ. 


ಈ ಕೋಷ್ಠ ವಿರುದ್ಧ : 


ಕೆಲವು ಸೂಕ್ಷ್ಮ ಪ್ರಕೃತಿಯಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಅವರುಗಳ ಹೊಟ್ಟೆಯು ಸೂಕ್ಷವಿರುತ್ತದೆ. 
ಇಂತಹವರು ಮೃದುವಾದ ಮಸಾಲರಹಿತ ಸಾತ್ತಿಕ ಆಹಾರ ಸೇವಿಸಿದರೆ ಉತ್ತಮ ಆದರೆ ಭೂರಿ 
ಭೋಜನ, ಎಣ್ಣೆ, ಖಾರ ಅಧಿಕವಿರುವಂತಹ ಪಚನಕ್ಕೆ ಜಡವಾಗಿರುವಂತಹ ಭೋಜನದಿಂದ ಅವರಲ್ಲಿ 
ಹೂಟ್ಟೆನೋವು, ವಾಂತಿ, ಭೇದಿ ಇತ್ಯಾದಿ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಇದು ಕೋಷ್ಠ 
ಏರುದ್ದವಾಗಿರುತ್ತದೆ. ಹಾಗಾಗಿ ತಮ್ಮತಮ್ಮ ಕೋಷ್ಟಕ್ಕೆ (ಹೊಟ್ಟೆಗೆ) oe ಆಹಾರ ಸೇವಿಸಬೇಕು; 
ಸ ವಿರುದ್ಧವಾಗಿ ಸೆ ಜಡಿ 


ಈ ಅವಸ್ಥಾ ಎರುದ್ಧ 


ಅತಿಯಾಗಿ ಶಾರೀರಿಕ ಶ್ರಮವಹಿಸಿ ದುಡಿದು, ದಣಿದ ವ್ಯಕ್ತಿಗಳು, ವಾತವನ್ನು ಹೆಚ್ಚಿಸುವ ಆಹಾರ 
(ಅಲೂಗಡ್ಡೆ ಮತ್ತು ಕಾಳುಗಳು) ಸೇವನೆ ಮಾಡಿದರೆ ಅದು 'ಅವಸ್ಥಾ ವಿರುದ್ದ ಎನಿಸುತ್ತದೆ. ಯಾವ 
ವ್ಯಕ್ತಿಯು ಅಧಿಕ ಸಮಯದ ವರೆಗೆ ಮಲಗುತ್ತಾನೋ ಅಥವಾ ಆಲಸಿಯಾಗಿರುತ್ತಾನೋ.. ಅಂತವನಿಗೆ 
ರ್‌ ಹೆಚ್ಚುವಂತಹ ಆಹಾರವನ್ನು (ತುಪ್ಪ, ಉದ್ದು, ಮೊಸರು ಇತ್ಯಾದಿ) ಸೇವಿಸಿದರೆ ಅದು 
ಅವಸ್ಥಾವಿರುದ್ಧವಾಗಿರುತ್ತದೆ. 


* ಕ್ರಮ ಎರುದ್ಧ : 


ಮಲಮೂತ್ರಗಳ ವಿಸರ್ಜನೆಯ ಸ್ವಾಭಾವಿಕ ಪವ ೃತಿಗಳನ್ನು ಪ್ರಯತ್ನ ಪೂರ್ವಕವಾಗಿ ತಡೆಹಿಡಿದು 
ಊಟ ಮಾಡುವುದು, ಹೊಟ್ಟೆ ಜಂ ಇದ್ದಾಗಲು ಸಹ odo ಅತಿಯಾಗಿ ಹೊಟ್ಟೆ 
ಹಸಿದ ಅನಂತರ 11 ಬಾಡುವಕೆಯು ಕ್ರಮ ಏರುದ್ಧವಾಗಿರುತ್ತದೆ. 


SSE 


158 


* ಪರಿಹಾರ ಎರುದ್ಧ : 


ಹಂದಿಯ ಮಾಂಸ ಸೇವನೆ ಮಾಡಿದ ಅನಂತರ ಉಪ್ಪ ವಸ್ತುಗಳ ಸೇವನೆ ಮಾಡುವುದು ಅದು 
ಪರಿಹಾರ ವಿರುದ್ದವಾಗಿರುತ್ತದೆ. 


* ಉಪಚಾರ ವಿರುದ್ದ £ 


ತುಪ್ಪ ಸೇವನೆಯ ಅನಂತರ ತಣ್ಣಗಿನ ಆಹಾರ ಅಥವಾ ತಣ್ಣೀರನ್ನು ಕುಡಿಯುವುದು ಉಪಚಾರ 
ವಿರುದ್ದವಾಗಿರುತ್ತದೆ. 


* ಪಾಕ ವಿರುದ್ಧ : 


ಅನ್ನವನ್ನು ಅರ್ಧಂಬರ್ದ ಬೇಯಿಸುವುದು ಅಥವಾ ಅತಿಯಾಗಿ ಬೇಯಿಸುವುದು, ಹೊತ್ತಿಸಿ 
ಕರಕಲಾಗುವಂತೆ ಸುಟ್ಟಿರುವ ಅನ್ನ ಅಥವಾ ಬೇಯಿಸಲು ದೂಷಿತ ಕಟ್ಟಿಗೆಗಳನ್ನು ಉಪಯೋಗಿಸುವುದು 
ಅದು ಪಾಕ ಎರುದ್ದವಾಗಿರುತ್ತದೆ. 


* ಸಂಯೋಗ ವಿರುದ್ಧ ; 
ಹುಳಿ ರಸವನ್ನು ಹಾಲಿನೊಂದಿಗೆ ಸೇವಿಸುವುದು ಸಂಯೋಗವಿರುದ್ದವಾಗಿರುತ್ತದೆ. 
ಇ ಹೃದಯ ವಿರುದ : 
ಛ 
ಮನಸ್ಸಿಗೆ ಇಷ್ಟವಾಗದಂತಹ ಆಹಾರಗಳನ್ನು ಸೇವಿಸುವುದು ಹೃದಯ ವಿರುದ್ಧವಾಗಿರುತ್ತದೆ. 
* ಸಂಪತ್‌ ವಿರುದ್ಧ : 


ಯಾವ ಆಹಾರ ಅಥವಾ ಔಷಧಿ ದ್ರವ್ಯಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಲೇ ಬೇಕಾದಂತಹ 
ರಸ ಇರದೇ, ಅತೀ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಕಡಿಮೆ ಇರುವಿಕೆ ಅಥವಾ ಕೆಟ್ಟಿರುವಂತಹ 
(ಹಳಸಿದ) ಆಹಾರ ಸೇವನೆಯು ಸಂಪತ್‌ ಎರುದ್ಧವಾಗಿರುತ್ತದೆ. 


* ಧಿ ಎರುದ್ಧ : 


ಊಟ ಮಾಡುವಾಗ ಪಾಲಿಸಬೇಕಾದ ವಿಧಿ ನಿಯಮಗಳನ್ನು ಪಾಲಿಸದಿದ್ದರೆ (ಗಂಥದ ಪೂರ್ವ 
ಭಾಗದಲ್ಲಿ ಹೇಳಲಾಗಿದೆ) ಅದು ವಿಧಿವಿರುದ್ಧವಾಗಿರುತ್ತದೆ. 


159 


ವಿರುದ್ಧ ಆಹಾರ ಪದಾರ್ಥಗಳ ಸೇವನೆಯಿಂದ ಉಂಟಾಗುವ ರೋಗಗಳು: 


ನಪುಂಸಕತೆ, ಕುರುಡುತನ (ಕಣ್ಣಿನ ದೃಷ್ಟಿನಾಶ), ಕಿವುಡುತನ, ಮೂಕತನ, ಸರ್ಪಹುಣ್ಣು (ವಿಸರ್ಪ), 
ಶರೀರದಲ್ಲಿ ನಡುಕ, ಹೊಟ್ಟೆಯಲ್ಲಿ ನೀರು ತುಂಬುವಿಕೆ (ಜಲೋದರ), ಚರ್ಮರೋಗ, ಮೂಲವ್ಯಾಧಿ, 
ಹೊಟ್ಟೆಉಬ್ಬರ, ಗಂಟಲು ಹಿಡಿದಂತೆ ಆಗುವುದು, ರಕ್ತಹೀನತೆ, ಆಮ, ಜೀರ್ಣಶಕ್ತಿ ಸಂಬಂಧಿತ 
ಉದರ ರೋಗಗಳು, ಗ್ರಹಣಿರೋಗ, ಊತ (ಶೋಥ), ಹುಳಿತೇಗು, ಜ್ವರ ಮತ್ತು ಕೆಲವೊಮ್ಮೆ ಸಾವು 
ಕೂಡಾ ಉಂಟಾಗಬಹುದು. 


100 


ಅನುಬಂಧ -1 


ತಾಯಿಯ ಎದೆಹಾಲಿನಲ್ಲಿರುವ ಹೋಷಕಾಂಶಗಳ ಪ್ರಮಾಣ ಹೀಗಿವೆ. 


ಪೋಷಕ ಪ್ರಮಾಣ 


(600 ಮಿಲಿ ಲೀಟರ್‌ನಲ್ಲಿ) 


ನ ಇ 
ಐತ್‌ 


ಕಬ್ಬಿಣ (ಮಿಲಿಗ್ರಾಂ) 


ಎ-ಜೀವಸತ್ವ(ಮೈಕ್ರೋ ಗ್ರಾಂ) 


1೨-30 


ಸಿ-ಜೀವಸತ್ವ (ಮಿಲಿಗ್ರಾಂ) 


7. ಥಯಾಮಿನ್‌ (ಮಿಲಿಗಾಂ) 


ರೈಬೋಪ್ಲೇವಿನ್‌ (ಮಿಲಿಗ್ರಾಂ) | 
ನಿಯಾಸಿನ್‌ (ಮಿಲಿಗ್ರಾಂ) 12 


ಫೋಲಿಕ್‌ ಅಮ್ಲ(ಮೈ ಕೋ ಗಾಂ) 


ಬಿ12 ಜೀವಸತ್ವ 


101 


ಅನುಬಂಧ-2 


ವಿವಿಧ ಹಾಲುಗಳಲ್ಲಿರುವ ಹೋಷಕಾಂಶಗಳ ಪ್ರಮಾಣ 


ತು ake ತ್ರಾ 


102 


ಅನುಬಂಧ-3 


ಪ್ರತಿನಿತ್ಯದಲ್ಲಿ ಸೇವಿಸಬೇಕಾದ ಶಕ್ತಿ ಮತ್ತು ಪ್ರೋಟೀನುಗಳ ಪ್ರಮಾಣ 


ದೇಹದ 1 ದಿನಕ್ಕೆ ಬೇಕಾಗುವ ಶಕ್ತಿ 
&: | 


kid pp 3 


12-13 1240 ಕಿಲೊ ಕ್ಯಾಲರಿ 


ಶೈಶವಾವಸ್ಥೆ (ಶಿಶು ಅವಧಿ) 1.8 ರಿಂದ 2.3ವರೆಗೆ 


0-6 ತಿ೦ಗಳು 


ಎದೆಹಾಲಿನಿಂದಲೆ 


7-12 ತಿಂಗಳು ದೊರೆಯುವದು. 


ಬಾಲಾವಸ್ತೆ 
5” 


1-3 ವರ್ಷಗಳು 


1690 


4-606 ವರ್ಷಗಳು 


7-9 ವರ್ಷಗಳು 1950 


163 


ಕಿಶೋರಾವಸ್ಥೆ 


10-12 ವರ್ಷ ಬಾಲಕ 


ಬಾಲಕಿ 


13-15 ವರ್ಷ 


164 


ಅನುಬಂಧ-4 


100 ಗ್ರಾಂ ಆಹಾರದಲ್ಲಿರುವ ಪೌಷ್ಠಿಕಾಂಶಗಳು (ಸರಾಸರಿ) 


ಧಾನ್ಯಗಳು 


ಬೆಡ್‌ 


ಹ, 


ಬಿಸ್ಕತ್ತು (ಉಪ್ಪಿನ) 


| 

2 

3 

4. ಬಿಸ್ಕತ್‌ (ಸಿಹಿ) 
5. ಕಾಳುಗಳು 

6. ಹಸುರು ಸೊಪುಗಳು 

7. ತರಕಾರಿಗಳು 

8 ಗೆಡ್ಡೆ/ಬೇರು 

9 ಎಣ್ಣೆ ಬೀಜಗಳು 

ಬ ಉಪ್ಪಿನಕಾಯಿ/ಸಾ೦ಬಾರ 


ಹಣ್ಣುಗಳು 
ಣಿ 


165೨ 


ಅನುಬಂಧ-೨5 


ಸಮತೋಲನ ಅಹಾರ 


ದಿನನಿತ್ಯದ ಬಳಕೆಯ ಶಿಫಾರ 


2೬ 


ಏಕದಳ ಧಾನ್ಯ 


ಹಸುರು 
40 40 40 100 100 50 40 |50| 50 50 
ಸೊಪ್ಪುಗಳು 


166 


ಮಾಂಸಾಹಾರವನ್ನು ಸೇವಿಸುವವರಿಗೆ ಸಮತೋಲನದ ಆಹಾರ ಪದಾರ್ಥಗಳನ್ನು 
ಹೀಗೆ ಹೊಂದಿಸಬಹುದು 


ಬ್ರ ಅಥವಾ 30 ಗ್ರಾಂ ಮಾಂಸ 
ಅಥವಾ ಮೀನು ಸೇವಿಸಬಹುದು. 


5 ಗ್ರಾಂ ಎಣ್ಣೆ/ಜಿಡ್ದನ್ನು ಹೆಚ್ಚಿಗೆ ಸೇವಿಸಬಹುದು. 
(20 ರಿಂದ 30ಗ್ರಾಂ) 


(ತತ 75 ಬೌಾಳಾಗಳನ್ನು ತ್ಯಜಿಸಿ ಎರಡು ಶಾರ್ವ "ಆಥವಾ 35 ಗ್ರಾಂ ಮಾಂಸೆ/ 
ಮೀನು, 1 ಮೊಟ್ಟೆ ಮತ್ತು 30 ಗ್ರಾಂ ಮಾಂಸ. 
10 ಗ್ರಾಂ ಎಣ್ಣೆ, ಜಿಡ್ಡನ್ನು ಹೆಚ್ಚಿಗೆ ಸೇವಿಸಬೇಕು. 


(40-60 ಗಾಂ) 


101 


ಅನುಬಂಧ-6 


ಏಕದಳ ಧಾನ್ಯಗಳಲ್ಲಿರುವ ಹೋಷಕಾಂಶಗಳ ಪ್ರಮಾಣ (ಪ್ರತಿ 100 ಗ್ರಾಂಗೆ) 


ತ್ತ ಇರ: 


108 


ele wns] [sor 
Cee el oo 


(Woe 001 ಸದು ಆಜ ನಿಂ ಆಇ ಜಂಂಧನಿಟಸೀದಿ ನಬಿ 


(0-ಬಓಿಂಇಇಣ 


109 


ಅನುಬಂಧ-08 


ಮಾಂಸದಲ್ಲಿರುವ ವಿವಿಧ ಪೋಷಕಾಂಶಗಳ ಪ್ರಮಾಣ 


EEE: 


reo 
1. ಕೃ ಭ್ಟಾಸಾ ಓ.[ಟ 
A EE ಬ್ಹು ಜವ ಟೆ ಬ್ರ 


170 


ಶಬ್ದಾರ್ಥ 


ಅಪಚಯ -. ಕುಂಠಿತವಾಗುವಿಕೆ 

ಅಭಿಷ್ಯಂದಿ - ಶರೀರದಲ್ಲಿ ದ್ರವಾಂಶವನ್ನು ಹಚ್ಚುಮಾಡುವಂತಹದು 

ಅನೂಪ ದೇಶ - ಹೆಚ್ಚು ಶೀತವಾತಾವರಣವಿರುವ, ಅತಿಎತ್ತರದ ಗಿಡ ಮರಗಳಿರುವ ಪ್ರದೇಶ. 
[ಉದಾ: ಮಡಿಕೇರಿ, ಬೆಟ್ಟ ಪ್ರದೇಶ] 

ಅಸಾತ್ಮ್ಯ - ಶರೀರಕ್ಕೆ ಒಗ್ಗದೆ ಇರುವ 

ಆಮ್ಹರಸ - ಹುಳಿರಸ 

ಅಕ್ಷು — 

ಉದಶ್ವಿತ್‌ ದ ಮಜ್ಜಿಗೆಯ ಒಂದು ಭೇದ 

ಉಪ್ಪ -. ಬಿಸಿ 

ಓಜಸ್ಪು -  ಧಾತುಗಳಲ್ಲಿರುವ ಸಾರಭಾಗ. 

ಕಟು - ಖಾರ 

ಕಷಾಯ -. ವಗರು 

ಕಠಿಣ 111 

ಖರ -.. ಒರಟು 

ಕಾಂಬಲಿಕ -.. ಒ೦ದು ಬಗೆಯ ಬೇಳೆಯ ಕಟ್ಟು 

ಖಡ - ಒ೦ದು ಬಗೆಯ ಬೇಳಯ ಕಟ್ಟು 

ಕಟ್ಟರ — ಮಜ್ಜಿಗೆಯ ಒಲದು ಭೇದ 

ಕಿಟ್ಟ ... ಆಹಾರದಿಂದ ಉತ್ಪನ್ನವಾಗುವ ಮಲ ಭಾಗ. 

ಕೃತಾನ್ನವರ್ಗ - ವಧ ಬಗೆಯ ಅನ್ನದ ತಿನಿಸುಗಳು. 

ಕ್ಷೇದ —- ತೇವಾಂಶ, ನೀರಿನಾಂಶ 

ಗುರು - ಪಚನಕ್ಕೆ ಜಡವಾಗಿರು 


ಗೋರಸ — ಹಾಲು 


೪1 


ಛಚ್ಛಿಕಾ 


ಜಾಂಗಲ ದೇಶ 


ಜೀವವಸ್ತು ಕ್ರಿಯೆ/ 
ಜೀವಸ್ತು ಕರಣ 


ವಿಷಯವನ್ನು ಜಾಗ್ರತೆಯಾಗಿ ಗ್ರಹಿಸುವ ಗುಣ 


(| 
etl 


ವೃದ್ದಿಯಾಗುವಿಕೆ 
ಧಿ 


ಮಜಿಗೆಯ ಒಂಫ ಭೇದ 


೧೨ 
ಆ 


ಹೆಚ್ಚು ಒಣ ಹವೆ, ಉಷ್ಣತೆ ಅಧಿಕವಾಗಿರುವ,ಮ ಗಿಡಮರಗಳು 
ವಿರಳವಾಗಿರುವ ಪ್ರದೇಶ. (ಉದಾ.: ಬಳ್ಳಾರಿ, ರಾಯಚೂರು, ಗುಲ್ಬರ್ಗ) 


ಮೆಟಬಾಲಿಸಂ. (ಆಹಾರವು ಪಚನವಾಗುವ ಹಂತಗಳಲ್ಲೊಂದು) 
ಮಜ್ಜಿಗೆಯ ಒಂದು. ಭೇದ 

ಕಹಿ 

ಒಂದು ಬಗೆಯ ಪಕ್ಷಿ. ಗೌಜುಗದ ಪಕ್ಷಿ 

ಚುರುಕಾದ 

ಎಣ್ಣೆ 


ವಾತ, ಪಿತ್ತ ಹಾಗು ಕಫಗಳು 


ತರಲ 

ಗ್ರಹಿಸಿದ ಶಕ್ತಿಯನ್ನು ನೆನಪಿಸಿಕೊಳ್ಳುವಂತಹ ಶಕ್ತಿ 
ಆಹಾರವನ್ನು ಉದರದಲ್ಲಿ ಜೀರ್ಣಿಸುವ ರಸ. 
ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶಗಳು 

ಶರಬತ್ತು 

ಜಿಡ್ಡಿನಿ೦ದ ಕೂಡಿದ 

ತಾಯಿಯ ಮೊದಲ ಹಾಲು. ಗಿಣ್ಣುಹಾಲು, ಅಮೃತ. 
ಒಂದು ಬಗೆಯ ಗಂಜಿ 

ಹುಗ್ಗಿ, ವಿಶೇಷ ಸಿಹಿ ತಿನಿಸು. 


172 


ರಸಾದಿ ಧಾತುಗಳು 
ರೂಕ್ಷ 

ಲಘು 

ಲವಣ 

ವಿಶದ 

ವಿಲೇಪಿ 


ವಿಪಾಕ 


ವೀರ್ಯ 


ಹ 
ವ್ಯಂಜನ 


ಶರೀರದ ಸ್ವಾಭಾವಿಕ ಗುಣಗಳು. 

ಬಲವನ್ನು ನೀಡುವ 

ಶರೀರವನ್ನು ದಪಮಾಡುವ 

ಸಿಹಿ ರಸ 

ಮೂತ್ರ ಪ್ರವೃತ್ತಿಯನ್ನು ಉ೦ಟುಮಾಡುವ 

ಮೂತ್ರದ ತಡೆಹಿಡಿಯುವಿಕೆ ಉಂಟುಮಾಡುವ 

ಬುದ್ಧಿ ಶಕ್ತಿಯನ್ನು ಹೆಚ್ಚಿಸುವ ಗುಣ 

ಚಟುವಟಿಕೆಯಿಲ್ಲದ 

ಒಂದು ಬಗೆಯ ಗಂಜಿ 

ಮೆದುವಾದ 

ಬೇಳೆ ಕಟ್ಟು 

ಸೀಕರಣಿ 

ರಸ, ರಕ್ತ ಮಾಂಸ, ಮೆದ, ಅಸ್ಥಿ, ಮಜ್ಜಾ, ಶುಕ 
ಜಿಡ್ಡಿನಾಂಶ ರಹಿತ ಒಣಗಿದ 

ಪಚನಕ್ಕೆ ಹಗುರವಾಗಿರುವ/ ಸುಲಭವಾಗಿ ಜೀರ್ಣಿಸಬಲ್ಲದ್ದು 
ಉಪ್ಪು 

ಸ್ವಚ್ಚವಾದ 

ಒಂದು ಬಗೆಯ ಗಂಜಿ 

ಆಹಾರ ಜೀರ್ಣವಾಗಿ ಪರಿವರ್ತನೆ ಹೊಂದುವ ಹಂತದಲ್ಲಿಯ 


ಆಹಾರ ರಸ 
ಆಹಾರ ಮತ್ತು ಔಷಧ ದ್ರವ್ಯಗಳು ಜೀರ್ಣವಾದ ನಂತರ ಶರೀರದಲ್ಲಿ 
ವ್ಯಕ್ತವಾಗುವ ಗುಣ 


ಊಟಕ್ಕೆ ರುಚಿಕೊಡುವಂತಹ ಆಹಾರದೊಂದಿಗೆ ಸೇವಿಸಬಹುದಾದಂತಹ 
ಪದಾರ್ಥಗಳು 


ನನನಯ 


173 


೨ 
ಸ್ನಿಗ್ಧ 
ಸೂಕ 
ವ್ರ 
ಸೂಲ 
ಇ 


ಸಾಂದ್ರ 


ಸೈಂಧವ, ಸೌವರ್ಚಲ, 
ಕೃಷ್ಣ, ಬಿಡ, ಸಾಮುದ್ರ, 
ಔದ್ಧಿದ, ರೋಮಕ 


ಪಾಂಸುಜ- 
ಸಕ 
ಉಮ 


ಹುಚೆಳು 
ಚ ೪ 


ರೋಗ ಪ್ರತಿರೋಧಕ ಶಕ್ತಿ 
ತರಕಾರಿಗಳು. 
ಟೊಳ್ಳು, ಪೊಳ್ಳು, ದುರ್ಬಲ. 
ತಣನೆಯ 
್‌ಿೃ 
ಏಕದಳ ಧಾನ್ಯ 
ದ್ವಿದಳ ಧಾನ್ಯ 
ಸಿಹಿ, ಹುಳಿ, ಉಪ್ಪು, ಖಾರ, ಕಹ, ವಗರು 
ಗಮನ/ ಚಲನೆ 
ರಸ, ರಕ್ತ ಮಾಂಸ, ಮೇದಸ್ಸು ಅಸ್ಥಿ, ಮಜ್ಜಾ, ಶುಕ್ರ 
ಶರೀರಕ್ಕೆ ಒಗುವ 
1) 

ಅಲುಗಾಡದಿರುವ / ನಿಶ್ಚಲವಾದ 
ಜಿಡ್ಡಿನಾ೦ಶಯುಕ್ತ 
ಅತಿ ಸಣ 

ಾಿ 
ದೊಡ್ಡದಾದ 
ಒಟ್ಟಿಗೆ ಸೇರಿ:-7ಮಂದವಪಾದ 


ವಿವಿಧ ಬಗೆಯ ಉಪ್ಪುಗಳು 


174 


ಉಪಯುಕ್ತ 
ಔಷಧ ಸಸ್ಕಗಳ ಸಚಿತ್ರ ವಿವರಣೆ 


(ಕಮವಾಗಿ) 
ಸಸ್ಯಶಾಸ್ತ್ರೀಯ ಹೆಸರು (Botanical name) 
ಇಂಗ್ಲಿಷ್‌ ಹೆಸರು 
ಸ್ವರೂಪ 
ಉಪಯುಕ್ತ ಅಂಗ 


ವಿವಿಧ ರೋಗಗಳಲ್ಲಿ ಉಪಯೋಗ 


11೨ 


ಜೀರಿಗೆ : Cuminum cyminum Linn 
Cumin Seeds 
ಸಣ್ಣಗಿಡ 
ಬೀಜಗಳು 
ಅಜೀರ್ಣ, ಭೇದಿ, ಹೊಟ್ಟೆಯುಬ್ಬರ, ಜ್ವರ 


WL 


ಮೆಣಸು : Piper nigrum Linn 
Black Pepper 
ಬಳ್ಳಿ 
೪ 
ಕಾಳುಗಳು 


ನೆಗಡಿ, ಅಜೀರ್ಣ, ಕ್ರಿಮಿ (ಜಂತುಹುಳ), ಕೆಮ್ಮು 


ಶುಂಠಿ : Zingiber officinale Linn 
Ginger 
ಸಣಗಿಡ 
ತ 
ಕಂದ 
ಅಜೀರ್ಣ, ತಲೆನೋವು, ಆಮವಾತ (ಕೀಲುನೋವು), ಕೆಮ್ಮು, ನೆಗಡಿ, ಜ್ವರ 


179 


ಅರಿಶಿನ : Curcuma longa Linn 
Turmeric 


ಸಣ ಗಿಡ 
ಣಿ 
ಕಂದ 
ನೆಗಡಿ, ಕೆಮ್ಮು, ಜಂತುಹುಳ, ಮೊಡವೆಗಳು, ಮಧುಮೇಹ (ಸಕ್ಕರೆ ಖಾಯಿಲೆ) 


180 


ಧನಿಯ (ಕೊತ್ತಂಬರಿ) Coriandrum sativum Linn 
Coriander Seeds 
ಸಣ್ಣಗಿಡ 
ಗಿಡದ ಕಾಳುಗಳು ಮತ್ತು ಸಂಪೂರ್ಣ ಸಸ್ಯ 


ಜ್ವರ, ಅಜೀರ್ಣ, ಆಮ್ತಪಿತ್ತ, ತಲೆನೋವು, ಕೆಮ್ಮು, ನೆಗಡಿ, ವಾಂತಿ, ಮೈಕೈ ಉರಿ 


181 


ಹಿ೦ಗು : Ferula narthex 71055 | 
Asafoetida 
ಚಿಕ್ಕಮರ 
ಅಂಟು (ನಿರ್ಯಾಸ 
ಹೊಟ್ಟೆನೋವು, ಮಲಬದ್ಧತೆ ಕ್ರಿಮಿರೋಗ, ಅಜೀರ್ಣ 


182 


| 
` 
| 
| 


ಸಾಸಿವೆ : Brassica campestris linn 
Mustard 


ಸಣ್ಣಗಿಡ 
ಬೀಜಗಳು ಮತ್ತು ಎಣ್ಣೆ 
ಚರ್ಮರೋಗಗಳು, ಕ್ರಿಮಿಗಳು 


183 


2 Elettaria cardamomum Maton 
Cardamom 


ಗಿಡ 
ಬೀಜಗಳು 
ಕೆಮ್ಮು ವಾಂತಿ, ತಲೆನೋವು, ಅರುಚಿ, ಅಜೀರ್ಣ 


184 


ಲವಂಗ : Syzygium aromaticum Linn 
Clove 


ಮರ 
ಮೊಗ್ಗು (ಲವಂಗ), ಎಣ್ಣೆ 
ಹಲ್ಲುನೋವು, ಹುಳುಕುಹಲ್ಲು, ವಾಂತಿ, ಹೊಟ್ಟೆನೋವು, ಕೆಮ್ಮು, 
ಅರುಚಿ, ಅಜೀರ್ಣ 


18೨ 


NNN 
N 

NNN 
N 


AN 


ಚಕ್ಕೆ : Cinnamomum zeylanicum Blume 
Cinnamon 
ಮರ, 
ಮರದ ತೊಗಟೆ 
ಕೆಮ್ಮು, ನೆಗಡಿ, ಅರುಚ, ಅಜೀರ್ಣ 


186 


ಕರ್ಪೂರ : Cinnamomum Camphora Nees & Eberm 


Camphor 
ಮರ 


ಅಂಟು (ನಿರ್ಯಾಸ) 
ಕ್ರಿಮಿರೋಗ, ಕಣ್ಣುರೋಗಗಳು, ಚರ್ಮರೋಗ, ಅರುಚಿ 


ಅಮೃತಬಳ್ಳಿ : Tinospora cordifolia 
Tinospora 
ಬಳ್ಳಿ 
ಕಾಂಡ, ಪತ್ರ (ಎಲೆಗಳು) 
ಕಾಮಾಲೆ, ಜ್ವರ, ಮಧುಮೇಹ ಸಕ್ಕರೆ ಖಾಯಿಲೆ), ಚರ್ಮರೋಗಗಳು, 
ಸಂಧಿವಾತ, ರಕ್ತಪ್ರದರ 


188 


ತುಳಸಿ : Ocimum sanctum Linn 
Basil 


ಸಣ್ಣಗಿಡ 
ಎಲೆಗಳು, ಹೂ, ಬೀಜಗಳು 
ಜ್ವರ, ಕೆಮ್ಮು, ನೆಗಡಿ, ಕ್ರಿಮಿ, ಚರ್ಮರೋಗ 


189 


ಪತ್ರ : Coleus ೩1100111005 


Country Borage 


ಸಣ್ಣಿಗಿಡ 
ಎಲೆಗಳು, ಕಾಂಡ 
ಅಜೀರ್ಣ, ಹೊಟ್ಟೆಯುಬ್ಬರ 


100 


ಮೂಲಂಗಿ : Raphanus sativus Linn 
Radish 


ಸಣ್ಣಗಿಡ 
ಕಂದ, ಬೀಜಗಳು 


ಜ್ವರ, ಮೂಲವ್ಯಾಧಿ, ಕಾಸ, ಅಜೀರ್ಣ 


101 


ಬಸಳೆಸೊಪ್ಪು : Basella rubra 
ಬಳ್ಳಿ 
ಎಲೆಗಳು, ಪಂಚಾಂಗ 
ಅಜೀರ್ಣ, ವಿಬಂಧ, ಗಾಯ, ಜ್ವರ, ಶೀತಪಿತ್ತ, ಪಾದದಾರಿ (ತೈಲ), 
ದಾಹಹರ, ಬಾಯಿಹುಣ್ಣು 


192 


ಹೊನಗೊನೆ ಸೊಪ್ಪು: Alternanthera 5066116 Linn 
ನೆಲದಲ್ಲಿ ಹಬ್ಬುವ ಬಳ್ಳಿ 
ಸೊಪು 


ಅತಿಸಾರ, ಚರ್ಮರೋಗ, ಜ್ವರ, ಸ್ಮರಣಶಕ್ತಿವರ್ಧಕ, ಹಾಲುವರ್ಧಕ, 
ನೇತ್ರರೋಗಗಳು ಅತ್ಯಂತ ಪೌಷ್ಠಿಕವಾದ ಗಿಡ 


193 


ದಾಳಿಂಬೆ : Punica granatum 
Pomegranate 
ಮರ 


ಹಣ್ಣು, ಸಿಪ್ಪೆ 
ಶುಕ್ರದೌರ್ಬಲ್ಯ, ಬುದ್ದಿಮಾಂದ್ಯತೆ, ಬಲಕ್ಷಯ, ಜರ, ಹೃದೋಗ 
ರ 1 ನ ಲ "ಮ 
ಅತಿಸಾರ, ಜಂತುಹುಳ, ಗ್ರಹಣಿರೋಗ, ರಕ್ತಾತಿಸಾರ 


194 


ಮುಳ್ಳುಹರಿವೆಸೊಪ್ಪು Amaranthus 51110505 Linn 
Prickly Amaranth 
ಸಣ್ಣಗಿಡ, 
ಕಾಂಡ, ಎಲೆಗಳು, ಪಂಚಾಂಗ, ಬೇರು 
ರಕ್ತ ಮತ್ತು ಶ್ವೇತ ಪ್ರದರ, ಕೆಂಪು ಮತ್ತು ಬಿಳಿ ಬಟ್ಟೆ, ಸ್ತನ್ಯಕ್ಷಯ, ದಾಹ, ವಿಬಂಧ 


ತೊಂಡೇಕಾಯಿ : Coccinia indica W &A 


Ivy Gourd 
ಬಳ್ಳಿ 
ಕಾಯಿಗಳು 
ಖಾಯಿಲೆ, ರಕ್ತಹೀನತೆ, ಜ್ವರ, ದಮ್ಮು, ಶಯ್ಯಾಮೂತ್ರ, 
ಸನ್ಯಕ್ಷಯ, ಶೋಥ, ಬಾಯಿಹುಣ್ಣು, ಆಮಪಿತ 


೧೧ ಎ೦ 


ಕಂಹುಬ 


196 


ಲೋಳೆಸರ : ಸAloevera Linn 
Indian Aloe 


ಸಣ್ಣಗಿಡ 

ಎಲೆಗಳು 
ರಕ್ತಹೀನತೆ, ಕಾಮಾಲೆ, ಚರ್ಮರೋಗಗಳು, ಹೊಟ್ಟೆನೋವು, ಸುಟ್ಟಗಾಯ, 
ಸ್ಲೀಯರಲ್ಲ ಕಂಡುಬರುವ ಖುತುಸಂಬಂಧಿ ರೋಗಗಳು 


ಈ 


I: 


Adhatoda vasica 
Malabarnut 
ಗಿಡ 
ಎಲೆಗಳು 


ಕೆಮ್ಮು, ಜ್ವರ, ನೆಗಡಿ, ಬಿಳಿಸೆರಗು 


198 


ಬುದಿಮಾಂ 


ಛಿ 


ಒಂದೆಲಗ: Centella asiatica Linn 


Indian pennywort 
ನೆಲದಲ್ಲಿ ಹಬ್ಬುವ ಬಳ್ಳಿ 
ಎಲೆಗಳು, ಕಾಂಡ, ಪಂಚಾಂಗ 
ದ್ಯ, ಸ್ಮರಣಶಕ್ತಿವರ್ಧಕ, ನರಗಳ ದೌರ್ಬಲ್ಯ, ಕೆಮ್ಮು, ನೆಗಡಿ, 
ರಕ್ತಹೀನತೆ, ಕಾಮಾಲೆ 


109 


ಬೆಟ್ಟದನೆಲ್ಲಿಕಾಯಿ: Emblica officinalis 
Emblicmyrobalans 
ಮರ 


ಹಣ್ಣುಗಳು, ಎಲೆ 
ಜರ 


ದ 


ರೋಗನಿರೋಧಕ ಶಕ್ತಿ 


200 


ನಿಂಬೆಹಣ್ಣು : Citrus ೩108 
Lemon 
ಸಣ್ಣಮರ/ಪೊದೆ 
ಹಣ್ಣುಗಳು 
ಅರುಚಿ, ಅಜೀರ್ಣ, ಹೊಟ್ಟೆಯುಬ್ಬರ, ವಾಂತಿ, ಮೂಲವ್ಯಾಧಿ, 
ಕಾಮಾಲೆ, ಜ್ವರ, ಕ್ರಿಮಿರೋಗ, ರಕ್ತಹೀನತೆ 


ನುಗ್ಗೆ : Moringa 010101೩ 
Drumstick Tree 
ಮರ 


ಕಾಯಿ, ಪತ್ರ 
ಕುರು, ಚರ್ಮರೋಗ, ಮೂಲವ್ಯಾಧಿ, ಕೆಮ್ಮು, ನೇತ್ರರೋಗಗಳು 


202 


ಬೂದಗುಂಬಳಕಾಯಿ: Benincasa hispida 
Ashgourd 
ಬಳ್ಳಿ 
(ಕಾಯಿ) ಹಣ್ಣು 
ಉನ್ಮಾದ, ಮೂತ್ರರೋಗ, ಮೂತ್ರಗತಹರಳು (ಕಲ್ಲು) ರಕ್ತಪಿತ್ರ, ರಸಾಯನಾರ್ಥ 


203 


ಪಡವಲಕಾಯಿ: Trichosanthus dioica 


Snakegourd 
ಬಳ್ಳಿ 
(ಕಾಯಿ) ಹಣ್ಣು 
ಅಗ್ನಿಮಾಂದ್ಯ, ಅಜೀರ್ಣ, ಹೃದ್ರೋಗ, ಕೆಮ್ಮು, ಜಂತುಹುಳ, ಜ್ವರ, ಸಕ್ಕರೆಖಾಯಿಲೆ, 


ಶುಕ್ರದೌರ್ಬಲ್ಯ 


204 


ಪಪ್ಪಾಯ: Carica papaya 
Papaya 
ಸಣ್ಣಮರ 
ಹಣ್ಣು: ಮಲಬದ್ಧತಾ 


ಕಾಯಿ: ಅತೀ ಉಪ್ಪವಾ ವಾಗಿರುವುದರಿಂದ ಗರ್ಭಿಣಿಯರು ಸೆ 


ವಿಸಬಾರದು 


205 


ಹಾಗಲಕಾಯಿ Mamordica charantia 


Bitter gourd 
ಬಲ್ಲ 
೪ 
ಕಾಯಿ 
ಜ್ವರ, ಅಜೀರ್ಣ, ಸಂಧಿವಾತ, ಕುರು, ಆಮ್ಲಪಿತ್ತ, ಕಣ್ಣನ ರೋಗಗಳು, 
ಶೀತಪಿತ್ತ (ಪಿತ್ತ ಗಂಧೆ), ಸಕ್ಕರೆ ಕಾಯಿಲೆ (ಮಧುಮೇಹ) 


206 


ಈರುಳ್ಳಿ : Allium Cepa 
Onion 
ಸಣ್ಣಗಿಡ 
ಕಂದಮೂಲ, ಎಲೆಗಳು 
ಬಿಕ್ಕಳಿಕೆ, ಅರುಚಿ, ಬಲಕ್ಷಯ, ವೀರ್ಯವರ್ಧಕ, ಅಜೀರ್ಣ 


201 


ಬೆಳ್ಳುಳ್ಳಿ : Allium sativa 
Garlic 


ಸಣ್ಣಗಿಡ 
ಕಂದಮೂಲ 
ವಾತರೋಗ, ಅಜೀರ್ಣ, ಬೊಜ್ಜು ಕರಗಿಸುವುದು, ಹೃದ್ರೋಗ, ಬಲವ 
ರೋಗನಿರೋಧಕ ಶಕ್ತಿ 


208 | 


ಸುವರ್ಣಗೆಡ್ಡೆ : Amorphophallus campanulatus Blume 
Elephants foot 
ಸಣ್ಣಿಗಿಡ 


Linn 


ica 


ind 


fera 


Mangi 


ಮಾವು 


ಬಲವರ್ಧಕ 


ಕಾಯಿ 


ಹಣ್ಣು, 
ವೀರ್ಯವರ್ಧಕ 


ಈ 
5 1 


9 


ಹಣ 


ಬೃಂ 


ಅರುಚಿ 


210 


್‌ಾ 
ವಿಬಂಧ, ವೀರ್ಯವರ್ಧಕ, ಅರುಚಿ, ಹೃದ್ರೋಗ, ಬಲವರ್ಧಕ, 
ಜ್ವರ, ಕಾಸ, ದಮ್ಮು 


211 


ಖರ್ಜೂರ : Phoenix sylvestre 
Dates palm 


ಮರ 


ಹಣ್ಣು 
ಣಿ 
ಕಾಸ, ದಮ್ಮು, ಬಿಕ್ಕಳಿಕೆ, ವಾಂತಿ, ಹೃದ್ರೋಗ, ಜ್ವರ, ದಾಹ, ಸೊಂಟನೋವು, 
ನಡುನೋವು (ಗೃಧ್ರಸಿ) ವಾತರೋಗ 


212 


ತೆಂಗಿನಮರ : Cocos nucifera Linn 


Coconut tree 
ಮರ 


ಕಾಯಿ 
ಚರ್ಮರೋಗ, ಉದರರೋಗ, ಮೂತ್ರರೋಗ, ವೃಷ್ಯ, ಕೇಶವರ್ಧಕ 


| 


ಬಾದಾಮಿ : Prunus amygdalus 
Almond 


ಮರ 


ಹಣು ಬೀಜ 
ಣಿ 


ಕ್ಷತಕ್ಷೀಣ, ವಾತರಕ್ಷ, ಶಿರೋಗತರೋಗ, ನರದೌರ್ಬಲ್ಯ, 


214 


ಸೋರೆಕಾಯಿ : Lagenaria vulgaris Ser 
Bottle gourd 
ಬಳ್ಳಿ 
೪ 
ಕಾಯು 


ವೀರ್ಯವರ್ಧಕ, ರುಚಿಕರ, ಬಲವರ್ಧಕ 


21> 


ಜ್ಯಾ 
NN 


Ww 
ಖು 
wp 
B 
ಕ 
10 


ಸಬ 


ಮನೆಯಲ್ಲೇ ಉಪಯೋಗಿ 


6 


1 


2 


ಆಧಾರ ಗಂಥಗಳು 


ಸುಶ್ರುತ ಸಂಹಿತೆ- ಕನ್ನಡಾನುವಾದ- ಡಾ. ಎನ್‌.ಎಲ್‌. ಭಟ್ಟಾಚಾರ್ಯ. 
ಭಾವಪ್ರಕಾಶ ನಿಘಂಟು- ಆಂಗ್ಲಾನುವಾದ- ಡಾ. ಕೆ.ಆರ್‌. ಶ್ರೀಕ೦ಠಮೂರ್ತಿ 
ಘುಡ್‌ ಅಂಡ್‌ ನೂಟಿಷನ್‌ (ವಾಲ್ಯೂಮ್‌ 1+2)-ಆಂಗ್ಲ- ಡಾ.ಎಂ.ಎಸ್‌. ಸ್ವಾಮಿನಾಥನ್‌ 
ಸೋಷಿಯಲ್‌ ಅಂಡ್‌ ಪಿವೆಂಟಿವ್‌ ಮೆಡಿಸನ್‌- ಪಾರ್ಕ್‌ & ಪಾರ್ಕ್‌ 
ಮೆಡಿಸಿನಲ್‌ ವ್ಯಾಲ್ಯೂ ಆಫ್‌ ಯುವರ್‌ ಫುಡ್‌- ಡಾ. ಅಮಾನ್‌ 

ಫುಡ್‌ ದಟ್‌ ಹಾರ್ಮ್‌& ಫುಡ್‌ ದಟ್‌ ಹೀಲ್‌- ರೀಡರ್ಸ್‌ ಡೈಜೆಸ್ಟ್‌ ವಿಶೇಷಾಂಕ 
ಆಯುರ್ವೇದದಲ್ಲಿ ಪಥ್ಯಾಪಥ್ಯ- ಡಾ. ಟಿ.ಎಲ್‌. ದೇವರಾಜು 

ನಮ್ಮ ಆಹಾರ ಮತ್ತು ಆರೋಗ್ಯ - ಡಾ.ಎಂ.ವಿ. ನರಸಿಂಹಯ್ಯ 

ಆಯುರ್ವೇದಿಕ್‌ ಇಂಡಿಯನ್‌ ಕುಕ್ಕಿಂಗ್‌- ಡಾ. ಸುನಂದಾ ರಾನಡೆ 
ಕ.ರಾ.ಮು.ವಿ. ಇದರ ಪಿಜಿಡಿಎಫ್‌ಎನ್‌ ಪಠ್ಯಗ್ರ೦ಥಗಳು 

ಬಯೋಜಿನಕ್‌ ಸೀಕ್ರೆಟ್ಸ್‌ ಆಫ್‌ ಫುಡ್‌ ಇನ್‌ ಆಯುರ್ವೇದ- ಡಾ.ಎಲ್‌.ಪಿ. ಗುಪ್ತ. 
ಟೆಕ್ಸ್ಟ್‌ ಬುಕ್‌ ಆಫ್‌ ಭೈಷಜ್ಯ ಕಲ್ಪನ- ಡಾ. ಶೋಭಾ ಹಿರೇಮಠ್‌ 

ನ್ಯೂಟ್ರಿಷಿನಲ್‌ ವ್ಯಾಲ್ಯೂಸ್‌ ಆಫ್‌ ಇಂಡಿಯನ್‌ ಘುಡ್ಜ್‌- ಎನ್‌.ಗೋಪಾಲನ್‌ ಮತ್ತಿತರರು 
ಚರಕ ಸಂಹಿತ- ಆಂಗ್ಲಾನುವಾದ- ಡಾ. ಭಗವಾನ್‌ದಾಸ್‌ 

ಯೋಗ ರತ್ನಾಕರ-ಹಿ೦ದಿ ಅನುವಾದ 

ಅಷ್ಟಾಂಗ ಹೃದಯ-ಕನ್ನಡ ಅನುವಾದ- ಡಾ. ಭಟ್ಟಾಚಾರ್ಯ 

ಆಯುರ್ವೇದೀಯ ಪ್ರಸೂತಿತಂತ್ರ ಏವಂ ಸ್ತೀರೋಗ- ಡಾ. ಪ್ರೇಮಾವತಿ ತಿವಾರಿ. 
ಹಸಿರು ಸಂರಕ್ಷಣೆ ಹಸಿರು ಆರೋಗ್ಯ- ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಬೈಫ್‌ 
ಗ್ರಾಮೀಣಾಭಿವೃದ್ದಿ ಸಂಸ್ಥೆ. 

ಪ್ರಜಾವಾಣಿ ದಿನಪತ್ರಿಕೆ- 20. ಅಗಸ್ಟ. ಶನಿವಾರ 2011: ಲೇಖಕ- ಸುಭಾಸ.ಎಸ್‌. 
ಮಂಗಳೂರು 


ಅಂತರ್ಜಾಲ- ವಿಕಿಪೀಡಿಯಾ 


ಒ೦ಟಿಕೊಪಲ್‌ ಮೈಸೂರು ಪಂಚಾಂಗ. 


ಆ ಫ್‌ ಲು ೂ. ಂಐಚ ಅಟ್ಟ ಮೈಯ ಸೋಚ 8,48 
ಬ ಟಟ ಟಟಾಾುುರರ್ಜುು | ಮ ್ಮ[ುೂ 36 
ಬು ಟೂ 2 ಉ_ಜಜಪ್ದ್ಥ್ಪಜ೯5₹ ಯ ;್ರ ವ_ | 41,44 
ಅಗಸೇಬೀಜದ ಚಟ್ನಿಪುಡಿ. ............8538455554455533332282883055555555555355558285523533555555555555555555 147 
ಜೀರ್ಣ AEN RIE . ಬಡ ಬಂತ 99 
ಜ್ಯುುರ್ತಾರ್ಷರರಾಮಾರಾಮರ ೋ ೋ ್ರೂ 22 
ಅಧಿಕ ಮಜ ಯಾ ಅಚ ಾ ೋ್ಟ್ರಾರಶೂೂಾತೋ್ತಾಪೂು ೈ  , ್ಕ (1 115 
ಬಾಯ ಪ ಬ ಕ ಚಟ್‌ ಪೋ ಭಧ ಹಮೆ್ಪ್ಪಂ0ಂ00 ದ ದ ಯೀ 31,36 
ಅನ್ನ- ಯಹ ಟಟ ಜಲಲ ೌ್‌ಅ್ರ್ಸ್ರೊಹಲ್‌೯ೀ೯ೋು ರಟ ್ಸ.್‌. ಜ್‌ ಇಲಲ ಯಯಾ 3... ಪ... 22,124 
ಅದ ಯ ಕಾಸಾ ಕಾ A ಯ್ನ!॥ ಜಟ. ೨ಐ1ಎುೃಿಯೆ್ಯ 98 
ಎರಾ ಗತ ಬರಾ ಕ್‌ ಬಜ ಜಟ  ಾ್ಟ ಸ್ಟ ರಲಲ ಒಂ. 2 ್ಟ7 7 0 130 
ವಾನ ಯಜ Snr 18 
ರಂ NE ಓಬಓಐಟರ್ಯ ಕ್‌ ಯೂ... ಇ. ಜ್‌ 6] 
ಜೂ 2ರ ಕಂಬ ಲ ಸಸ ರ ರೂ. ್ಟ್ಮೂ ಜಾ ಜೀ ್‌್‌ 10 
ಅವಸ್ಥಾ RO ಚಚ I ಪಜ ಜ್‌ 158 
ಆ 
ಇದಾ ಅರು ಅಜ ಯಾಮಮ್ಮ್ಬ್ಮಾ _.... ಆಮ ಲಾ, ಎ... ಎ... 1 97 
ಆಮಶಂಕ 2. ವಸ... ಎ. ಎ೨ ಜೆ 109 33 ಹಕ್ಕ ಕ ಅ ಖ್ಯ 101 
ಅಮವಾತಾ omni 109 
ಎರಿಯಾ ರ ಲ ಫಹ [ಹು ಬ ಯಾ ಚೂರ ೮ ಪಪ ೂಂಹರೂೂ 6] 
ಆಮ್ಹರಸ ಎಮ cect ಆಹ 59 
ಆಯುಷ್ಯ- ಲ ರಲಫ್ಪ ಕಕೂೊಕ್ಕ, 3 ಾಾ... . ರ್ಟ A ತ 
eS ಯಾರ ರ ಿ  ಾಾೃೃೃೃೃೃೃೃೆ ೨ ಲ ಅ ಚಚ ಐ ಚ ಚ್ಪ್ತ್ತ 37 


218 


ED ಕರ್ಟ್‌ ೪ ಫೊ ಮ 27ಎ ಖಾ. 2,4 
ಅಂ 
ರ ಚ್ಚ್‌ ್‌ಶಲೀೋೇೋಗಯ ಲೇ ಲ ಲ್ಯ ೌ ೀೇಏ೪ಅ್‌  ಹ್ಯರರ್ರಾ್ಮ್ಮ್ಮಾ.ಾೂ ಟ್ರ ಪಪೂ 222 ಇಇ ಜಾಜಾ್ಸ, 34,35 
ಕ 
Sep ಘೌ ಲ ೌಶಹಶಹಶ್‌್ಚ್ಪ್ಪಲಂ ಫಲಭಖಸಯಹಫಭೋೂೃೂ್ರ್ಬಟ್ಟ್ಟಟಟಟ ಉಟ್ಟ ಫೌ ಎಟ ಬಾಜ ಸ್ಪಾ ೨8,೨9 
ಕಟ್ಟರ-  ್‌ೌಚೀ ೌ್ರತ್ಯ್ಯ್ಸೋೋೋ ಲ್ಛ್‌ಕರಚಚಕೊಕರಸ್ಸ್‌್ಮ ಪ ಪಪಟ್ಟಿಟ್ಟಟ್ಟ ಜು ಜೋ ಬಜಾನ” 135 
assessed NETH  ್ರಶ್ರಲಯ್ಯ್ಯಾ ್‌ಪ್‌ಹಹಹಫಫಘ್‌್‌್‌್‌ೆ್‌್‌ ು  ... 10,29 
ಅ ಜ್‌ ್‌್‌ಫ್ಹ್ಹ್ಹಚ ಟಃ ಚ ಜಾ್ರ್ರಾಾಹಹಹ್ಟೊ  ್ಸ್ಟ್‌್‌ ದಯ ಮ್ಮ. ೬ 1] 
ಕಡಲೆಕಾಯಿ ಬೀಜದ ಾ ರ್ಮಬ್ಟ್ಟೂ್ಟೂುೂ್ಟ್ಟ್ಟ್ಟಟಟಟಟ್ಟ್ಟ್ಟಮಮ್ಮ್ಮ್ಮ ಪ  ್ಪಂಫ,. 145 
ಕಡಲೆಕಾಯಿ ಬೀಜದ ಒಬ್ಬಟ್ಟು-.............೬೬೬೬೬೬೪೪೬99999ಲ99೨94999೨9999999೦9೨999999999999999ರರ ರರ 144 
ಕಡಲೆಕಾಯಿ ಬೀಜದ ಚಟ್ಟಿಪುಡಿ- ರಲಲ 147 
SC ಸಯ ಸ _₹ಂ0ಂ*ಂ೮೪೫ಯಅ್ಮತ್ಯ್ಯ್ಯನ್ವ್ಟ 38್ಟಿ ಲ ಲ ಎ. ಬ ಂ್ಹ್ಪ 123 
ಜರ ರ್ಟ ಚ ್ಚಚಾ8ಜ 46,50,55 
ಎಂ ರಂ ಅ೨।,5ು5|5।"ಟಟುಟುಟುಜಭರ್ಛರ  ್ಯ್ನ್ನ್ಮ 19 
ಕರಣ/ಸ೦ಸ್ಕರಣಿ- ಲ ಂಚಾಾ`ೋಾ [ಭಾಮ ಬ ಚ ್ಪೃ್ಬೃೃ 18 
ರರ ಜಾ ಕಕತ ್ಯ ್ಯ್ಯ್ರ್ಮಘಟ ಟಟ್ಟಟಟ್ಬ್ಟ್ಬ. ಬ ಬ ಮ್‌... 42 
ಎ ಭೂ ಲ ಫ ಭೂಾರಾಾು 2 “ ೌೊರ ರ ್ಮೃಸ. 34 
A A EE ಸ್ಹ ದಂ 58,60 
EE ರ್ಲ್ರ್ತ್ತಾಾಾದದ್ಟ ಟ್ಟ... ಬ್ರ ೨9 | 
ಬಾ ಸಿವಾ SNE ior 158 
ints iia Ror 118 
oS  ಔಕ 157 
BOOTS ಯ ರಾಕಿ. SR 126 


220 


೬ ರ ಲೋ ಅ ್‌್‌ ೂ ್ಚ ್ಸಕ&ಕ ರ ್ತಕತ್‌'ಕರಕ್ರೃ್ಟ್ಟ್ಟ್ಟಳ್ಟಳ್ಟ್ಟ್ಟ 77 
ಕ್ಯಾರೆಟ್‌- ಲ  ್‌್‌ಫಫ್‌ಲಔ್ಯ್ಮ್ಯ್ಯ ಲ ಚಚ ಕಿಕರರರಹಹಯಖಖ್ಯಖಖಖಹ, | [್ಹ್ಹ ಹ ತ್ಮ ್ಷರಕ್ಕ್ಕ್‌ಕ 38,43 
ಕ್ಯಾರೆಟ್‌ ಸಸಂ ಲಲ I ೀ ಟ್ಚ್ಚ 154 
RS 2 ್‌್ವರರರ ್ಕ್ತ$್ಪೂ ಕಕ್ಕ ಕರ್ಚು 25 
ಕಿತ್ತಳೆ- ಸ ಯಯ ರ ರೋ ಾಕಸರರ್ಸರ್ತ್ಪ್ತ್ಪ್ತಹ್ವ್ಮಾಉ್ಯೂ್ಯ್ಕ್ಕೂ ಿ,ಿಸ,ಖ್ಯ್ನಚ್ಟ್‌ 31,48 
RES ಕ ್ಹ ್‌್‌್ಮ  ್ರರ್ಚ ಕತ ್ಚಖ5., 130 
ಅ ರಾ ಅ ಕರ್ತಾ ್‌ಾಿಾೀ್ಪಾೀಾೀೈಾಅಯಅ್ಟಎಅಿೊು 16 
ಸ ರ ಸ ಸ.ಉಊ..೬ಐ ಪ ಟ್‌ ಹ ಚ ಚ nonce MS ನ 
ಪ ಪಾರ್‌ ಪೋ ಫೂ ್ರ್ಸ್ಮ ಹ್ಮಹ*`್‌ 111] 
A nS ಹಾ ಬಿಡದ, LONE. NN 38 
ಕುಂಬಳ ಜಾ I ತಿ ಸ ಗ ಗ್ಗೆ.) .. 38 
ಸ ಪೀ ತ್‌ ರರ ರೂ ಪ ಫ ತಟಕಕ್ತೂಲಂ ಂ ಂರ್ತ್ಪಹತತ್ಮ7 ೊ್ಕತ್ಟರರರರಕರದಾಾ 0. . ಚ 
ಪ ಪ ್ಸ್‌್‌್‌ ಮಜ ರ ಕ  ಾಾ್‌  ್ಟ್ಯ್ತ್ಯ್ಟೂ. 1] 
ಕೆಮ್ಮು ಸಮ ಪ ಟ್‌ ಹ ಫೊ ಪ ಚಾ ದ್ಯ ನಂಗ. 109 
ಎಂತ ಜಾ  ಅ್ಪತತ್ರ್ಚ್ರಚಭ್ರ್ರಾಾರೋೋ್ಚ್ಸರ್ಟ್ಟೂರರ್ಸಕ್ಟೂು 44 
ಕೊಬ್ಬರಿ ಬ ಎ  ಅ್ಮೂ&ೂ&ೂ&ವರಏಟಟಳಟಊ[ಊರ್ತ್ತ_` ಜಿ ಟ್ಟ 12% 
NS ರ್ಚ್‌್ಸ್‌ಾರ್ಕರಾಾಾಾ 5 ಕ್ಕ... 20 
ಖು 
eee ್ಲ್ಲನ. 130 
NE - ಪ ಪಹ್‌ಹಹರ್ಸ್ಸ್‌್ಸ್ಟ್ಯ್ಪೂಾ*ಜರ್ಟ್ಟ್ಸಿ: -.: 97 
ಸ ಪ ಪೀ ೂೂಪಘ ್ಟ್ಚಫ ಈ€ೀೋಟ್ಟಟ್ಟ್‌ ರಮೇ ್ಕ್ಯ್ಯ್ದ್ಮರ 95 
. ರ ್‌ಟು್‌ಾ್ಕರ್ಯ್ಯ್ಯಾಾ ರಾರ. 15,154 
ಕೋಷ್ಠ ಸಂಪ್‌ ಲ್ಸ ತೂ ಮಪ ತ ತ್ಯ್ಯರಕರರರರರರರ್ಕೊಳ್ಟ್ಕ್ಕ್ಕಾ್ಕ್ಸ್ಸ್ಪಾ್ಭಯಾ್ಯಬಬಬ್ರ ಬ ಬ (ಜರ್ಜ್ಯಃ 158 
ಖಿ 
NE ಸ ಫತಘ ್ಕಚತ್‌ ಕ ಕ್ಠ ರ ್ಕ ಷರ ಬಬ ಬಂ 35 
TT 125 


ಜಂ ರ್‌ ಲ ಲಫ್‌್‌ಿಾ ್ಟಕಯ್ಟಾ್ವ್ವರಾ SE ೨8,೨9 
ಮ SE SL ಗಸ ಲೋಲ 146 
ಗ 
ಗಜ್ಜರಿ ಭಯಾ ರ ಪ ್ಟ 142 
TERRE ಬಟೂರಾ (000 (0ಸಘೂಟುಫೂಟಎ ೨. ಂಸಎಂ5ಕಾಾಹಾಷಾಷಾ್ಡಿ 128 
ಗಹಿ ಬ ರಾ 0 00655 ಈಘನ4ಫವಖೂ ಬಟಟ "೯" ೋೂೋೂರಷಾರ್ಮಚಾತು 25 
TREE । ರೂ.೯೧.೫೫ iN 102 
EN ೃಛ ಯ ಂಇಂ ೃಂ|7ಇಇು. 22 ಮರ್ಕ 67,70 
ಸ ಸಂ ಇ. ,*  । *ರುೆರರಾರ್ಸೂೂ ಟಾ  ೈ ುುಕ್‌ ಚಚ ್ಟೊೊ ಕ... 35 
TORS ಯಾ ಮಯಾ ve ACLS. 47,48 
OTT ರ ್ಪ_ಾೂ8್‌್‌ಾ್‌ ಭ್‌ ಬಜ್‌ 148 
ಟೋ 73333712... nN 79 
ಒಂ ರ ಲೋ 77... ಚ್‌ 48 
OOo 1. 77 127 
ಘ 
ಜಂ ರ  ್‌್‌ಲಶ್ರ್ಯ್ಕಾ]ಾ ಪ ಚಚ Ena 8 133 
ಚ 
ಇಟ ಬ ಇಂ ಕ ಫ(!೯ು್‌ೂ್ಪ ಪ TE [ 3. 124 
ಆ ರ ಭ್‌ ರ್ಚ್ಚ್ಚ್ಕ್ಕ್ಕ್ಸ್ಸ್ಸೂ ಚ್ಚ ಚ ಚ್ಚ್‌ 119 
ದಂ ಯ ರ ಕ ಕ ೆಿ "೨ರ ಹಾಹಾ ಚ್‌ 36 
ಛ 
ಛಚ್ಛಿಕಾ- IN. se 134 
ಜ 
ಬರಾ ಪೂ ಪ ರ್ಯ, i ಐ ಂಐಂ್ಪ ಾ,ಾ೯ಾೌಾುೈು 112 


222 


ಕಾಕಾ ಕ ಯಂ ಸ ಬ ಇಂ ಪರ ಬಯ ಲ್ಟಫೇಲೀಲೀೋಫಟ್ಟೀಶಯಲಾಕೊಾೂ ಶ್ವ್ತಡಟಲ್ಜಶ್ಚ್ಪ್ಚೌ್ರ್ಮ ಫಿ 142 
pS ಚ ಚ ಚ್ಮೌೌೌೌ್ಯಉಫ್ಚಫೀ ಚಿ 97 
ಖೇರಾ EEE SL ki 
nn | ಗಜಾ 644 135 
ಸಂ ಯ ಯ ರ್ರ ಚಚ ಚ LAA 
RE ೋ ೋ ೋ ೌ ೌ ೌ ೌ ೌ್‌ 5 
ಸ ಪಂ ಯ ಯ ಮಸ ಫಾ ೋ ೋ ೋ  ೈ್ಪ  ೌೊ ೌ ೊೌ 8 

ಟಠ 
ಮ್ಯಾಟೊ- ಟಟ ಯಯ ಸಾ  ಾ್‌ 33 

ಡಢ 

ತಥ 
SES ಟಚ್‌ 132,133,134 
ES ಬ ಜಟ ್ಕ್ಕ್ತ್ಕರುರರ್ಯ್ತ ್ಷ್ಮ ತ ಚ್ಚ್‌. 123 
SS NS 132ತಾ2ಕ ಲಾ 06 154 
cre RE SLi susi tones svsvsneescore 2 3101113 47 
creo 46 
ಎ ಜೂ ಅ ಅ ಲ ್ಪ್ಮ್ಮ?ೀ ್ಮ  ್ಣ್ಛಲ್ಞ್ಞೇ ರ ್ಯರ್ಯ್ಯ್ಯೂ್ರ್ಷ್ರಾಾ್‌ 58,59 
ಯ ಯ. ಲ. ಂ 95 
ತೃಣ ಧಾನ್ಯ- ಟಟ ಮ ಎಂ ಆಲ್‌ ಫೋ ತ... 9 
SS ಹ್ಹ ್ಚ್ಚಅ್ಚ್ಷರ್ಚ್ಜೀ್ಚ್ಚ್ಮ್ಚ್ಣ್ಚ್ಹ್ಚ್ಹ್ಹ್ನು 10 
ಗರಿ ಬೇಳೆಯ ಬಾ ಲಭ ರ[್ಟುಿುೋು  ು ೃ , ।,ೈಠರ 151 
ಸಂ ಯಂ ಟೋ ೋ ೋ ೋೊ ೊ ೋೋ  ೋ ೊ ೊ ಅ ೋೊ೪ೋ ೊೋೊೋಅೋ ೋ ೊೋೊ ೊೊ  ೊಟ ಆ 124 
ಇ ಆ ್‌ ಚಾಲ್‌ ಚಾ್‌ಾ್‌ಾ್‌ಾ್‌ಾ್‌ ಚ ಲ ಾಖುುು ಅರರ ೮ರಕತತಡತತರತತ 0S 139 
ಪಗ 2 NT 24 
NT 40 


223 


ದೆಥ (1088333171 sedi siti SS 9 
ಎರಾ ಉಟ  ್‌ ್‌ಹೊೂೂಹಾೂ್ರುು_ 110 
ಮು ಲ ಸಯ ಲ್‌ ಲ ಲ ಲಹಲ್ಪಾಶಾಸಾಸಾ್ಷ್ಮಾಾ್ಮ್ದ ಯೂ ಫ ಫೂ 6] 
ಅಂ ಅ ಟಿ ಸ್ಪ ಮೂ ಸ್ಮ 6 
VOB isis siesta ARN 32,48 
ದ್ರಾಕ್ಷಿ EEE Ee 32 
ಮಾನಕ ನ ಯಯಮಮಿಯು ಜಯ ಮುರು ಬ ಚ 129 
ಬುದ ರಾಶಿಗಳು ಎ ಪ ಲ್ಟ್ಟ್ಟ್ಟ occ ್ಟ್ಟ ಮಾಡೂ ಜೂ 30 
ಹಚ ಯಯ ಾಸರ್ಸ I 4% 21,1 
ಹೀನ ವಿರುದ್ಧ ಚಚ ನ ಬ ಮುಗ ಈಕಯಯುಮುು್‌ಟ್‌ ೫ 157 
ಹಿಂಸಾ ಯರು ಬಿ ಮಮ is issih (ಛ್‌ 130 
ಗಾಂ ssi ಇ ೦ ೦ ಲ ಲ್‌ ಪ ೮ *,*್ಯ ್ಯಭ್ಯ್ಲ್ಪ್ಸ್‌ ಟಭಲ_ಹ.. ್ಪ | 
ನ ಕತಾ ಪಂ ಎ ಲಲ ಮ್ಮ್ಟ್ಮ್ಮ್ಮ ಟು ಛಲ ಮ ಟಟ್ಟ್ಮ ಮ ದ್ದ 25 
ನ 
ಕಾ ಅ ೧ಂಜ[..[[ 1113531... ಯ ಯನ್ನು 2. 2೫ 
SR ್ಚ್ಬ  ಂ ೀರ್ರ್ಟ್‌್‌]ೂಾ್ತಕ್ಕಾಹಕು್ತ್ಟ್ತ್ಟ್ಟ್ಟ್ಧ. 8 
ಪತಾ ER i TT NI 25 
Rn 47,90,91 
ಯಮ 01 _್ಲಲಡ. ಯ ಸಯ [೨ ೦೦೦ | ್ಸ್‌್ಸ್‌ ತ್‌ ಲ್ಸ. 129 
I ಪ ಬಲ್ಷ್ಪ್ಸ್ಪ 32 
ಸಾ ಸ  ್ಟ್ಟ್ರಿ ಲ ಮರ್ಯ್ಬ್ಸಾಾಾಾೊೂಾಲ್ಲೆ ಬೌ 43 
EL ಚಚ [ಚ 41,98,108 
ನಸು ಮೂ ರೂ ESSN 18 


ಚ ಸೂ ರೂ ಪ ಅ ಲ ಲಶಲಲಲ್‌ಾ ಸ್ಸ್ಸ್ಸ್‌ 123 
ವರ ಸಜ ಜೂ... ಇ "9 1 sisi 2 
2 7 ಇ ಸ... RES csc ಚ Pl 
ಪ 
ನ ಗ ಸ ಎ ಎಂ ಂು Stetina ್‌  ್ಮ್ಮ ್‌್‌ 31 
Cs SEs csc ಫಾಾಾ!ಾಚ್ಚಾಹರ್ಕ್ಕ ುೂ ಾರ 40) 
ಪರಿಹಾರ ಎರುದ್ಧ- ತ... !।ಔಅ।್ಲಿ|ೆೃ್ಯ ಬು ಉಂ ಅ ತಾ, 159 
ರಬ ಮ... 1111... ಇ. ಧಓಲಓಲಟ೯ಷೃ್ಯ ಯ ಆಆ] 3. 20 
Reeser RES ರ ರ್ಟಫಫೋ ೋೊ ೊ ೂೈ್ಕ ೈೃೂ್ಯೃ್ಹೃ್ಯರ್ಬ್ರ 159 
ಪಾಚಕ ಬೋ ತಾ ಬ 100 ಚ ೦, ೦೦೦, ಯೃ್ಪ“್ಪ“ ಸದ 135 
PSS 127,130 
NSE > 127 
ಮ 100 (( 0 ಲಬ ಭ ಸೃ ಸ ಐಂ (ಇಂ ಅಂ ಟಾ ನ 42 
ಸು ಯ ಲ ಲ ಲಲಫಲಯೃೃ ಲ ಕಾರ್ಟರ್‌ 46,49,55 
ಖಿಸ್ಟೌ- ಬ್‌ ಟ್ಟ ು್ಟ।೪ರಾೂೋ್ರ_ಾಕಪೊೂರ್ಟೂರೌೂಪ್ಛಿ(ಟ್ಟ 36 
ಪುಟಾಣಿ ಚಟ್ಟಿ- ಉಮ ಲ ಲ ಲಲ್‌ಯಯ್ನ್ನ್ನು ಟ್ಟ ಸ ಅ ಅ ಲಲಾಟ 148 
EE NT ಯ 4] 
ರ ಹಾ ಟೋ ಲೊಲ ಲ ್ಸರರರಹಾಾುುರ್ತರರಾರ್ಕ್ಸರರ್ಟ್ಟಾಟ್‌ಚ್ಕೂ 139 
ಬಂ ಸ ಬ ೦ ೦ ೦ ಆ ು,*ಸದ್ಗ್ಣ್ರ್ರಾಾಮಾ ರು ್‌ ್‌ು ಯ `ಯ[ 74 
ಡರ ೊ »* ಐ ಓಲಪಘಧ ಫೋ ಲ್ಸ ಿೂಾರ್ಸ್ಪ್ಟ್ಟ್ಟೂುುೂೊಾ Tce 14 
ಸ NE ೦ *। *ಒಿಾಸುಾಾ ಾ ರ್ಕ ರಲಹಹ್ಟ್ಟೂ್ವೋ್ಟ್ಟ್ಕಬ 120 
ಎಂ ಯೋ ೋ ಅ ಯ ಯೋ ವ ಯ ರ 36 
ಯ ಪತತ ್ಪ್ಪ ಫೃ ಪಂ ಎ. ರಬ ಲಲ 31 
CEs GEG esos REELS ಲಲ sachs 18 
ಪ್ರಕೃತಿ ಪುರುಷರ ಲಕ್ಷಣಗಳು- 00009195600 ಲಳ ಅಘ ಲಾ ಊ೪೨ಆಕಳಲಕಳಳಳಳಲಳಕಳಿಬಳಳಿಕೇಕಳಳಘಲಳಳಳಳಳಳ ೪೪2೪9 ೦ ಆರಾ ೪೨3046 50,5152 


225 


ಪ್ರಮಾಹಿಕಾಒ..... ಹೊ essa hr 10] 
ಪಂಚಕಜ್ಟಾಯನ್ನ್ನ 200000003000ನ0೦23433204ಆಸೂ ಟಕ 000 0345000ಆ00140450 ತಂ ಂ"ಂ61%0 138 
ಬ 
AS 20.18 ಭೂ ತು 414112. 54% 37 
REE ಫಾ  _- ೪.೪ ಚಾಹ ಇ. 1... 10 
ಎ ಪಾ ಲ ಲ ಲ  ಲ್ಚಟರರರೂಾರೂು ಲ ್ಮ್ಚ್ತ್ತರ  .ಐ೪.ಐಂಛೆ | 
SS ES. 95 
AN (ಇಂ 1((ೈ 6ಾ ಾ 7 7... ೫ಾಾಾೌಾ7?೯7... 1... 1... 1 34 
ಎ ರೀ ಮ ಚಾ ್‌ ಚಾ. 23,33,48 
ಎಮ ಯರ ಟಾ ೂ೧7ಾ..ಾ. ್ಣ ಹಾಹ್‌ ಫ್ರೂಟಫೌಾಲ 1೫ 153 
ಎ ಟಂ ಚ. ಸ್‌ ಚೌ... ...:*' 4] 
ವಯಾ ರ ಟಟ ಟಾ ಹ್ಮ್ಮ್ಮ್‌... 1.೨.೫: 29 
EE serie 77... 1 40,48 
SS NT 9 
A EEE 18 
NO A E.R 441 ್ಟ 144 
EE ಸೋ ಚ ಸೋ... 114 
ಬೋರೆ [ಬಾರಿಹಣ್ಣು]- SE ಆ ಸ ಚ ್ಚತಾ್‌... 1 ಇ -೩-''. 36 
23ಪಕಾಯಿಸಿಭತು ಪ್ಲಾಿಯ ಸ 2202ಹಾಂಹಾ ಜಾ ಹಾರ 7 38 
ಬೆಂಡೆಕಾಯಿಯ RSet 152 
ಬೆಂಡೆಕಾಯಿಯ ET (2 ಮೂ 3331, ಹ 149 
ವಿಜು ಸಭಾ 3252 ಾಜಾಜಹ 1೮05. ೭. 44 44 ತ 100 
ಮ 
ಮಜ್ಜಿಗೆ- ಎ ೭ ....: ::*** ` ್ಪ್ನ್ಮರ್ಮ್ಮರ್ಮ್ವರಾಾ***್ಗ್‌ 134 


ಜಂ ಅಂಜು ಎಂ ರ ಸ ರ ಪ ಘಪಲಅಲಹಫಾ ಶ್‌  ೈಾ  ೈ _-ಊ_ ೯ ತ್ರ 
ವ ್‌ಲ್ಮಫಾಾಾಾಾ ್ಹ್ಚಟುರ್ಕರ  ್ಮ  ್ಮ್ಯ್ಮ  ್ಮ 123 
ಮು ಪೀ ,್ರ್ರಘತ್ರ್ರೋೂುೈು ು ್ರಾೀಾ ಕ್ಸ ರ್ರ ುಕ್ಸರ್ಟ್‌ 133 
ಅ ಯ ರ ಟ್‌ ೈ್ಮ  ೆ ಟಟ ಟಟ ಲಲ ೈ 57,59 
ಎ ಕ ಮೋ ಲೀ ್ಪಕೈ ್‌ ಚ್ಚ್‌ ಚ ಚ ್ರಶಚ  ಚ ಚ ಚಿ 5 
ಮರಾಸ್ಕಸ್‌- eri NEC kn 77 
A ಉ ಅಲ ಚಕ್ರಾ ಾ್‌ ೪ ಚಚ ್ಚಾ್‌ 7 
ಸ ಯಂ ಯ ರ ಚ ಟಖ  ್ಯಾೋ್ಯಹಹಹಹಹ್ಹಹ್ಸ್ಮ್ಸಸ್ಮ 1] 
ಪ ಯಜ ಜೂೂೂೂೆ್ಯೆ ಏಪ್ಷಂಐ0ಒಇರಭರ್ಮಚಚಚಜಚಮ್ಪ್ರಪ್ಪ ಚ ಚೌ 6 
ಮಂಡ-[ಅನ್ನದ ಕಟ್ಟು]- ರ್ಚಾರೂ್ಪೂೂಾ್‌ಾತಾ.  ್‌್‌್ಯ್ಯ  ೂು್ಕರೂಾ್ಭೂು್ಟೂ  .. ೫! 121,122 
ಪಯ ಬ ರಲ್ಚ್ಸ್‌ೂ,ಾ ಾ ಚಾ ರಾ ಚ ಚ ಚ ಚಚ 5 
NE SS TN 156 
SN ಚ 23,31 
SE 129 
ER ETS 75 TL 155 
ES de 5,37 
NS ಹೂ ಾ ಾ್ಕ್ಕ  ...._..2೫ಐೌ್‌ 9294 
EE 0 ಯ ಟಂ ಚಾಚೂ ಚದಿತು ಹಿ 5 
I ES ಬಜ 19 
EN SE 95 
ನಂ ಯಾ ಅ ್‌್‌್‌್‌್‌ು್ಷೂೂ್ಮೂರ್ರ್ಟುು ು , ೈಾೈಾ್‌ ್‌ುಾ 42 
IE ್‌ಲಫಲಫಘೀ*್ಮಚಚಾಾ್ತಾಾಾಾರ್ಸ್ಸಾರ್‌್‌ಾಾಾ್ರೇ ್ರಾಾೊ್ಟ್ಯೃ 116 
ಮೂಲವ್ಯಾಧಿ- ಸಪ ಲಿ ತ ess SSA Inds 103 
ಎಂಟ ರ್ಯ ಾರರ್‌್ಸ್ಸ್ಸ` ್ಟ್ಯ್ರ ಮ್ರ ಬ್‌ 15.38 
ದಂ ಮೋ ಟಟ ಳಾ ಯ ಟಮ 8 


ಇಗ ಧೂ ್ಮ್ಮಲಲಅಾಾ್ಪ್ಮಾಾ ।, ುು ಟಟ (೭ ಸೆ 
ನರ ಬೇಳೆ ಬೂ ಉಪ್‌ ಜೂ 155 
eG. ES 97 
ಗಟ ರಟ SS 94 
a ಆ ಅ ಚಾ... 1 ಚಾೌಾಾ್‌.......೫೫3೫ಾ್‌...... . 19 
ಬಾ ರ ರ EE ೫... 96 
AA snes ARSE (ಸಾಚಾ... ..2೫್‌ಸ...೫.,. 34 
ಯ 
OS Ne 123,124 
ರ 
TS SS ಛ್‌ 131 
SS. ಚಾ 130 
ES 1.1೫... .... 7,8 
eS See. 136 
EE 00 ಘೂೋೋೂೂಾಹಾಚಾ ಟೆ 60 1ತ್ರಜೂೋೋಾುುು ಅಆಶ ಯಹು 136 
ಎ ಪ ಪರಾ ಚಾ ಲಂ ... (೫೫... 1 137 
ಎ ಇರ ಚಾ... ಸಾ... .. ಸೈ... .' 137 
ಬದ ರಂ ಚಾ ಚ ಚಾ್‌?7ಾ . . . . 33೫“. 4 
ES ೀಂಆ "ಔ್ಭ್ಧ್ಟ ಟಾಟ 46 
OT ((ಂ0್ಪಕುಹೋ ಸೂ ಅಆ" ”ಆ್ಳಘ್ಷಘಈಘಂಯಯಯ॥ 20,26 
GER SEM soci "ಆಘರ್ಪರ ರಜಯ 26 
ರೋಗನಿರೋಧಕ BS ಬಾಮ ತತ ತಿತಾಪ್ಟಾ ಟಂ 13/ನಾ ಜಾ ಖಾಜಾಗ0ೂಕರೂ ಲ ಸಂ"ಧಶವಾ೮ಉ೦೨ಯಟ 4 
ಲ 
OAS as 5758 
ಲಾಜಾ ಮಂ 7 122 


Te ಯ ದ 0131... ... ಆಜಾ ೨8,60 
SSE 0113305 (( ... . ಅಂ ಂ೦ಂಅ ಟ್‌ ್‌್ಮ್ಪಭ್ಯ್ಮ್ಗಿ ಟಿ 68,70 
ಸ ಯ 110333... ಅಚ್ಚ UIs 65,70 
cc ರ್ಟ SE cos Be 
ಮಾ ಪಂ. ಆಂೋ 5 ್‌್‌2ಎಲ್ಪಾ್ರ್ರ ಪ ಪಅ್ಯ್ಯಂ್ಯ ಯ್ಯ್ಯೂೂಟೂಭ 46,49,55 
ವಾಟ್ಯಮಂಡೆ- 00 ಸಸಂ ಎಐಐಲ ಅ ಲಅಫಫಖಸಸಿ 9ಎಂಸಷ.ಂಎಅಎಂಲಂಅಂಅಬಒ್ದ್ಬಂ್ರ೦್ರ್ದವ್ವ ಆ ೮ 122 
ಇ ಕಾಗ ಅ ನು ಅ ಇ ್ಸ್ಪ ಇ... ಆ ಬ ಬಬಬಫಬ್ಬ್ಬೋಫೋ ಯ ಯ ರ್ಟ 156,4157,158,159,160 
ವಿಧಿ ವಿರುದ್ಧ 55355555355 159 
RSS ಕ್ಲ  ಂ ಯೋ ಅ ತ NSIS ಸ Tes 61 
ವಿಲೇಪಿ [ಅಕ್ಕಿಯ CES ics ಫಫಯ ಲ IN ಬೂ 121 
ವೀರ್ಯ ವಿರುದ್ಧ- i SN Nee vasisecane cts 158 
ವೃದ್ಧಾಪ್ಯ ಯ ಮ ಟೋ ತ ಸ ಜಾ ಸಮ ಐ 86 
ಶ 
A ET 14 
ಶಕ್ತಿಯ ಉತ್ಪಾದನೆ ಪ ರ  ಉ್ಬೋಒಮಯ್ಟ್ಟ ಪ್ಪೃ್ಭಿ ೈೌ  ು ಲಲ್‌ 3 
SS ESSERE tence 69,70 
ES ಟಟ! 5 
SS Si 64,70 
PS ES isco SG Gen ee 5 
ವ ರ ರ ಲ ರೋ ತೆ ಲ ರುಜು 5 
ಶುಂಠಿ ಮಜ್ಜಿಗೆ- aside ISS voc ಆತಾ ಆಅ ಆತಾಂ SSS 135 
8 occ ES nn 5 
0 ಕ1130ಗೆ.... 1. 154..2)232222023222ಆ222233068435533358433503393333350೬4444-33೨ ೬೬೨5 0545 913ನತತಾಶಣಾಕಾತಕ ಕನನ 7 ೬5 ನ 145 
SOON Scie En 145 


ಸಡಸಗಳು-... ಮಮ ರದು. ಎಡಚಚಡಡತ ಚ ಯು ಚ 4 56,60 
ಸ 
೫0೫್ಚ 30855558 ಕು... ಜಡ ಸಾ ಯ್‌ 44 44 141 
EE ಎಂ ಚಕಚಕ ಯ  ಾಾಾಾ  ೀ್ರೈಾ್‌ 8 
ನವಘಾಶುಗಳು- ನಂ | 
RST. EEE ಫಾ ಚ 33 
MATT SASS i ಮಮತಾ ಚ ತ] 34 
ಓಔಚುತೋಲನ. ಅಶ್ವಾರ 235220... ಸಷ. ಇಂಬ 00 ಸಾಮು ುಷ ಸ ಟಟ ಟ್ರ 14 
RRM ......205654ರಯುು..-:- ಪಪಪ ಕಾಮ ಮಿಶಾ 20 
ಓಬುಹಾನಿ.ಪಾಯಸನ 22ಸಿ... ರ 1. ಮಮು.........ಆಜಯಾ ೪೪3 143 
EE ಯ ರಕ್‌ ೪ 3157 
ಲಿರುವ ಜರ ಕಾಯು. ಎಮು ಹಾಕಾ ೪ 157 
ಹಾಲ್‌ ಆಹಾರ eee ೂ್ಮ್ಮ ಬಟಾ 47 
ಜೂ ಈ್‌ಪ್ರಕೃತಿ ಹ್‌ RE EL 46 
ಸಿರಿ ಧಾನ್ಯಗಳು- ES ESS ಅ ಂ್ಛ್ರೈ 8 
EEE ನ -ಮುಖಸಶಚಕತಕ ಕಾಕ ಸೂ ಮಾ ಚ 57,58 
ಅಮಿತ ಭೋಗ ಬ ಪಿಸ ಬ 010000 106,107 
ಮಾಡ ಖಾದ್ಯ. ಪಪಾಯ 138,140 
ಗಡ, ಮ ಮುಮುಖತಶಾಡಕಶಲರಾಯಯುು. ಮಮಾ ೪ 44% 95 
ನಶರಘಲ ಮೂವ ಯು. ಮುಮಿ ಕಟ 4 6. ೨4 
ಜರ ಯಮರಾಜ ಲ ್‌ 4್ಠ್ಷ್ಪ ಡಿ 
ಓಿಪಣನಗಡ್ಡೆ........ಮಡುಯಯಿತತಿಹಾಡಿಯು... ಮಯಕ ಚಕರಫಯಮು ಮು ರೋ ಚ 4 40 
ಸೂರ್ಯಕಾಂತಿ ಬೀಜ ಹವು ಮಹ. ್ಲ್ಲ್ಲಿ.ಎ ಎರಡ ೫೫೦ ಯಮ. 4 6 *64್ಠೈ 11 
ತಕಾಯಿ- ಮ ತಈಜಕೌಕಾಕಯುಮುಮುಮುಮಾ ್‌ ್ಪ್ಠ 37 


ಸಂಪತ್‌ ಎರುದ್ಧ- 


ಜವ ಪ ಪಂ ಸ ಲ ್ತ್ಪ್ಫೂ್ಟ್ಟು ೌ್‌ಫೋ ್‌್ಟ್ಪ 159 
ಎಸ ಎಂಬ ಯ ಮೋ ಟಮ ಯಾ ್ಹೇೋ್ನಟೂೂೂೀರ್ಟ್ಟ್ರಿಫ ಫ ರ ೋೌ್ಟ್ಟ್ಬ 158 
ಸೈಂಧವ ವ ಫಫಯ. ರ್ಟ ್‌ೇ್‌್ಚ್ವ್ಯೈ್ವ ಖ ್ಸ ರ್ಯ, ಟಟ, 29 
ಹ 
EES 31,36 
RAE ಪ ಪ ್‌್ಮ್ಸ್ಮುು 34 
ಹಸಿ ಕೊಬ್ಬರಿ ಚಟ್ಟಿ- i 149 
SN. 97 
NES 28,39 
ಹಾಗಲಕಾಯಿಯ ದಾ ಲಪ ಜ್ಜ್ತೂರರಾಾರೂರೂರಮ್ಮುು್ಕಕದ್ಷ 152 
ಎ ಬ ಬಜ ಯ ಸ ಯ ಯಾ -ಾರ್ಮ್ಮ್ಮುುೂುು 146 
ಎಂಭ ಪ ಪಜರ ಜು ಟೌ ೮ ಫಫಫ ಾರಪ್ಲ್ಸ ೊೂ ೋ ೊೋ ೌ ೌ ಫ ಟರ [ರೂ 146 
ಸಂ ಪ ಪ ಯಲ ಬು ಪೂ *3%3ಮ।ಮ।ಮ `। ತ್ಹ ರ್ಕ 146 
ಎವ ಲಲ್‌ NL 48 
ಎಇ ಇಂದ ಎ ರ ಟೊ ೂ ಟ್ಬ್ಬಾ ೈ್ಯ್ರ್ಯಾರೂರರ ರ್ಸ್‌ ೂ ಲ ು್ತುು್ರ್ರ್ಬ್ರ್ಬು 141 
ಎಂ ಎ ಕ ಜು ಪಸ ಪ ಪ ಪ್‌ ಫಾರ್ಮಾ ಯೂ ್ಪ 39 
ಹಿರೇಕಾಯಿ ಚಟ್ಟಿ- ಎ ಅ ಯ ಲ ಯ ್ಸ್‌ಹಬಸ್ಟಾಾಸೋ್ವ್ಸ್ಮಾಾ SASH ne 149 
IS ಲ ಲ ಘನ ್ಜ್ನ್ನ್ಸ್‌್ಪ್ಪಾ್ಹ್ಜ್ಜ್ವೃ 10 
ಹುಣಿಸೇ ಹಣ್ಣಿನ ಪಾನಕ... ಟಾ 128 
ಸ್ರ ಗ ಸ ಸ ಯದ ರ ಲ್ಸ ಲ ಫ ಚ ಚಟ್ಟ್ಟ್ರಾಾೂ ಾ ್‌್ರಾಜ್ರು್ರುಮರುರುುು 19 
aD NT 123 
SS ಜೂ ಲೋಟಟಬಬಷ ಳೂ ಎಟ ಬಟ ಟಟ 41,48 
ಆ ಟ್‌ ್‌ಲ್‌ಚ್ಛ್ಟಟ್ಟ್ಟ್ಟಟಾಾಾೂರುರ್ಬರ ಿ ಭಜ 6 37 
TT 140 


ಹೆಸ 
ಹೆಸರುಕಾಳಿನ ಟ್‌ ಲ ಚಚ. - ಏಎ.ಸಿಡೆ 123 
ಘೆಸದ್ಗು nics 1: ತ 144 
ರಬ SS, 63,70 
SM EE SE 96 
ಎರ cmc ರ ್‌್ಲೇ್‌್ಳ್ಪ 159 


ಹಂ 


ಆಯುಷ್‌- 


ಎಪ್‌.ಆರ್‌.ಹೆಚ್‌.ಎಂ. ಪ್ರಹಣಣೆ | 
e ಆಯುರ್ವೇದ 


ಜೀವನ ಶೈಲ * ಮಕ್ಷಆಗಾಗಿ ಯೋಗ 
* ಸಾಮಾನ್ನ ಮಾಗಗಣಟಗೆ * ಅಹಾರದಿಂದ 
ಯುನಾನಿ ಚಿಆತ್ತೆ ಆಯೋಗ 
* ಹ೦ಪಮಾಣ೯ ಆದೋಣ್ಯಕ್ಷೆ * ತಾಯಂಖ ಮತ್ತು 
ಹೋಮಿಯೋಷಪ ಮಗುವಿನ ಆರೈಕೆ 
* ಮನೆಮದ್ದು ಕೈಪಿ * ಯೋಗ ಸಂಜೀವಿನಿ 


ಹೀಯ ಗಾಮೀಣ ಆಡೆನ್‌ ಅಭಿಯಾನ | 
(ಎವ್‌.ಆರ್‌.ಹೆಚ್‌.ಎಂ) 
SONS ಐಇಲಾಖಿ, ಹರ್ಷಾಣಹ ಹರ್ಣಾರದ 


